ಪ್ರತಿಭಾವಂತ ಸಂಸದೀಯ ಪಟುಗಳೆ ಬದುಕು ಬರಹ ಮಾಲಿಕೆ 


ಟಿ.ಆರ್‌. ಶಾಮಣ್ಣ 


ಲೇಖನ ಹಾಗೂ ಸಂಗಹ 


ಎಲ್‌.ಎನ್‌. ಮುಕುಂದರಾಜ್‌ 


ಪಕಟಣೆ: 
ಕರ್ನಾಟಕ ವಿಧಾನ ಮಂಡಲದ ಗಂಥಾಲಯ ಸಮಿತಿ, 


ವಿಧಾಸಸೌಧ, ಬೆಂಗಳೂರು - 560 001 


T.R. Shamanna :- Prathibhavantha Sansadiya 
Patugala Badaku Baraha Malikke ; (Eminent 
Parliamentarian Series) written by Sri. L.N. Mukundaraj 
and published by Karnataka Legislature Library 
Committee, Vidhana Soudha, Bangalore - 560 001. 


Pages : 240 + 13 


Price : Rs. 20/- 


First edition : October, 2004 
Number of Copies : 1500 


© The Right of Publication rests with 
Chairman, Karnataka Legislative Council and 
Speaker, Karnataka Legislative Assembly. 
Vidhana Soudha, 
Bangalore - 560 001. 


Printed & Cover page designed by : 
Government Printing Press 
Bangalore. 


ಟ.ಆರ್‌. ಶಾಮಣ್ಣ :- ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ 
ಮಾಲಿಕೆ ;, ರಚನೆ ಶ್ರೀ ಎಲ್‌.ಎನ್‌. ಮುಕುಂದ ರಾಜ್‌ ; ಪ್ರಕಟಣೆ : ಕರ್ನಾಟಕ ವಿಧಾನ 
ಮಂಡಲ ಗ್ರಂಥಾಲಯ ಸಮಿತಿ, ವಿಧಾನ ಸೌಧ, ಬೆಂಗಳೂರು 560 - 001. 


ಪುಟ ಸಂಖ್ಯೆ : 240 + 13 


ಬೆಲೆ ರೂ. :20/- 


ಮೊದಲನೆ ಮುದ್ರಣ : ಅಕ್ಟೋಬರ್‌, 2004 
ಪ್ರತಿಗಳು : 1500 


(€) ಪುಸ್ತಕದ ಮುದ್ರಣದ ಹಕ್ಕು, 
ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್ತು ಮತ್ತು 
ಸಭಾಧ್ಯಕ್ಷರು, ಕರ್ನಾಟಕ ವಿಧಾನ ಸಭೆ, 
ವಿಧಾನ ಸೌದ, 
ಬೆಂಗಳೂರು - 560 01. 


ಮುದ್ರಣ ಮತ್ತು ಮುಖ ಪುಟ ವಿನ್ಯಾಸ : 
ಸರ್ಕಾರಿ ಮುದ್ರಣಾಲಯ, 
ಬೆಂಗಳೂರು - 01. 


ಪೀಠಿಕೆ 


ದೇಶದ ಸ್ವಾತಂತ್ರ ಸುವರ್ಣ ಮಹೋತ್ಸವ ಆಚರಣೆಯ ಅಂಗವಾಗಿ ದೇಶಕ್ಕಾಗಿ ದುಡಿದು 
ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ ಮಹನೀಯರನ್ನು ಸರಿಸುವುದು 
ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ ಕಾರ್ಯಾಲಯದವರು ಇಂತಹ 
ಪ್ರತಿಭಾವಂತ ಸಂಸದೀಯ ಪಟುಗಳ ಬಗ್ಗೆ ಅನೇಕ ಕಿರುಹೊತ್ತಿಗೆಗಳನ್ನು ಹಿಂದಿ ಹಾಗೂ ಆಂಗ್ಲ 
ಭಾಷೆಯಲ್ಲಿ ಹೊರ ತಂದಿರುತ್ತದೆ. ಅವುಗಳಲ್ಲಿ ಡಾ!! ರಾಂಮನೋಹರ ಲೋಹಿಯಾ, ಶೇಕ್‌ 
ಮಹಮದ್‌ ಅಬ್ದುಲ್ಲಾ ಮತ್ತು ಕೃಷ್ಣ ಮೆನನ್‌ ಮೊದಲಾದ ಗಣ್ಯರ ಬಗ್ಗೆ ಆಂಗ್ಲ ಭಾಷೆಯಲ್ಲಿ 
ಪ್ರಕಟವಾಗಿದ್ದ ಕಿರುಹೊತಿಗೆಗಳನ್ನು ನಾವು ಕನ್ನಡದಲ್ಲಿ ಹೊರತಂದಿರುವ ಸಂತೋಷಕರ 
ವಿಷಯವನ್ನು ಉಲ್ಲೇಖಿಸ ಬಯಸುತ್ತೇವೆ. 


ಅದೇ ರೀತಿ ಸಂಸದೀಯ ಪಟುಗಳಾಗಿದ್ದ ರಾಜ್ಯದ ಅನೇಕ ಮಹನೀಯರನ್ನು ಕುರಿತ 
ಕಿರುಹೊತ್ತಿಗೆಗಳನ್ನು ಸಿದ್ಧಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು 
ಹಮಿಕ್ರೊಂಡಿದ್ದು ಈ ಕಾರ್ಯವನ್ನು ವಿಧಾನ ಸಭೆಯ ಸದಸ್ಯರಾದ ಶ್ರೀ ಬಿ.ಬಿ. ಶಿವಪ್ಪನವರ 
ಅಧ್ಯಕ್ಷತೆಯಲ್ಲಿ ರಚಿತವಾದ ವಿಧಾನ ಮಂಡಲದ ಗ್ರಂಥಾಲಯ ಉಪ ಸಮಿತಿಗೆ ವಹಿಸಲಾಗಿತ್ತು. 
ಈ ಉಪ ಸಮಿತಿಯು ಕಾರ್ಯ ಪ್ರವೃತ್ತವಾಗಿ ರಾಜ್ಯದ ವಿಶ್ವವಿದ್ಯಾನಿಲಯಗಳ ವಿದ್ವಾಂಸರ 
ಹಾಗೂ ಇತರೆ ಲೇಖಕರ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. 

ಈ ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ ಶ್ರೀ ಕೆಂಗಲ್‌ 
ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪನವರ ಮತ್ತು 
ಇತರ ಗಣ್ಯರ ಪುಸ್ತಕಗಳನ್ನು ಹೊರತರಲಾಗಿದೆ. 


ಈಗ ಬೆಂಗಳೂರಿನ ಕನ್ನಡ ಪ್ರಾಧ್ಯಾಪಕರಾದ ಶ್ರೀ ಎಲ್‌.ಎನ್‌. ಮುಕುಂದರಾಜ್‌ 
ಅವರು ರಚಿಸಿರುವ ವಿಧಾನ ಸಭಾ, ವಿಧಾನ ಪರಿಷತ್ತು ಮತ್ತು ಲೋಕಸಭೆಯ ಸದಸ್ಯರಾಗಿದ್ದ 
ಶ್ರೀ ಟಿ.ಆರ್‌. ಶಾಮಣ್ಣ ಅವರ ಬಗೆಗಿನ ಪುಸ್ತಕವನ್ನು ತಮ್ಮ ಮುಂದಿಡಲು ಹೆಮ್ಮೆ ಎನಿಸುತ್ತಿದೆ. 
ಈ ಪುಸ್ತಕವನ್ನು ರಚಿಸಿದ ಲೇಖಕರಿಗೆ ಹಾಗೂ ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟ 
ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಪ ಸಮಿತಿಯ ಸದಸ್ಕರುಗಳಿಗೂ 
ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 

ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಪುಸ್ತಕಗಳು ಸದಸ್ಯರುಗಳಿಗೆ 
ಮತ್ತು ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ ವಿಷಯಗಳಲ್ಲಿ ಅಪಾರ 
ಅನುಭವ ನೀಡುತ್ತವೆ ಮತ್ತು ಉಪಯುಕವಾಗುತ್ತವೆಂದು ಬಾವಿಸುತ್ತೇವೆ. 


ವಿ.ಆರ್‌. ಸುದರ್ಶನ್‌, ಕೃಷ್ಣ 
ಸಭಾಪತಿ, ಸಭಾಧ್ಯಕ್ಷರು, 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಬೆ 
ಬೆಂಗಳೂರು 


1ನೇ ಅಕ್ಟೋಬರ್‌ 2004 


ಮುನ್ನುಡಿ 


ಸ್ಹ 


ಕರ್ನಾಟಕದ ಆಧುನಿಕ ರಾಜಕೀಯ ಚರಿತ್ರೆಯಲ್ಲಿ ಶ್ರೀ ಟಿ.ಆರ್‌. ಶಾಮಣ್ಣನವರಿಗೆ 
ವಿಶೇಷ ಸ್ಥಾನ ದಕ್ಕುತ್ತದೆ. ಅವರಂಥ ಸಹನಾಶೀಲ, ಚಾರಿತ್ರ ವಂತ, ಪ್ರಾಮಾಣಿಕ ರಾಜಕಾರಣಿ 
ನಮ್ಮ ಗ್ರಹಿಕೆಗೆ ಸಿಗುವುದು ಬಹಳ ಅಪರೂಪ ಎನ್ನಬಹುದು. 


ಶ್ರೇಷ್ಠ ವ್ಯಕ್ತಿತ್ತವಳ್ಳ ಈ ಅಪ್ಪಟ ಮನುಷ್ಯನ ಬಗ್ಗೆ ಪುಸ್ತಕ ಬರೆಯುವ ಅವಕಾಶ ದೊರೆತಿದ್ದು 
ನನಗೆ ನಿಜವಾದ ಸಂತೋಷ ತಂದು ಕೊಟ್ಟಿದೆ ನಮಗೆಲ್ಲ ತಿಳಿದಂತೆ ಶಾಮಣ್ಣ ಅತ್ಯಂತ 
ಪರಿಶ್ರಮದಿಂದ ಉನ್ನತ ಮಟ್ಟಕ್ಕೇರಿದವರು. ಬಾಲ್ಕದ ಬದುಕಿನ ಅಸಹನೀಯ ಅನುಭವಗಳನ್ನು 
ತಮ್ಮ ಜೀವನದ ಮೇಲ್ಮೆಗೆ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡವರು ಸ್ಪಾತಂತ್ರ ಕ್ಕಾಗಿ ತೀರ 
ಕಿರಿಯ ವಯಸ್ಸಿನಲ್ಲೇ ದೇಶಕ್ಕಾಗಿ ದುಡಿಯತೊಡಗಿದರು. ತಮ್ಮ ತಂದೆಯ ಮರಣಾನಂತರ 
ಕುಟುಂಬ, ದೇಶ ಹಾಗೂ ವೈಯಕ್ತಿಕ ಏಳಿಗೆಗಾಗಿ ಹೋರಾಟ ನಡೆಸಿ ಯಶಸ್ವಿಯಾದವರು 
ಸ್ವಾತಂತ್ರ , ನಂತರ ರಾಜಕಾರಣಿಯಾಗಿ ವಿಭಿನ್ನ ನಡೆನುಡಿಗಳನ್ನಿಟ್ಟುಕೊಂಡು ಸಾಮಾಜಿಕ, 
ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದುಡಿದವರು. ತಮ್ಮ ಜೀವಿತದ ಕೊನೆಯ 
ಕ್ಷಣಗಳವರೆಗೂ ಜನರಿಗಾಗಿ, ಸಮಾಜಕ್ಕಾಗಿ ಬದುಕಿದ ಹಿರಿಯ ಜೀವಿಗಳು. 


ಇಂಥ ಮಹತ್ವದ ವ್ಯಕ್ತಿಯೊಬ್ಬನ ಬದುಕಿನ ವಿವರಗಳನ್ನು ದಾಖಲಿಸಿ ಹೊರಟಾಗ 
ಯಾವುದೇ ಮಿತಿಗಳಲ್ಲೂ ಲೇಖಕ ನಿಂತುಕೊಳ್ಳಬಾರದು. ಆದರೆ ನನ್ನ ಮಟ್ಟಿಗೆ ಕೆಲವು 
ಮಿತಿಗಳಿದ್ದರಿಂದ ಶಾಮಣ್ಣನವರಂಥ ಶ್ರೇಷ್ಠ ಜೀವಿಯ ಸಂಪೂರ್ಣ ಜೀವನ ಚಿತ್ರಣವನ್ನು 
ಕೊಡಲಾಗಿಲ್ಲವೆಂಬ ಕೊರಗು ನನಗಿದೆ. ಆದರೂ ಅವರ ಬದುಕಿನ ಮುಖ್ಯ ಕ್ಷಣಗಳನ್ನು ನಾನು 
ಸಂಕ್ಷಿಪ್ತವಾಗಿಯಾದರೂ ದಾಖಲಿಸುವ ಪ್ರಯತ್ನ ಮಾಡಿದ್ದೇನೆ. 


ಈ ಕೃತಿ ಮುಖ್ಯವಾಗಿ ನಮ್ಮಆಧುನಿಕ ರಾಜಕಾರಣಿಗಳ, ಯುವ ಶಾಸಕರ, ಮಂತ್ರಿಗಳ 
ರಾಜಕೀಯ ವಿಜ್ಞಾನದ ವಿದ್ಯಾರ್ಥಿಗಳ ಗಮನಕ್ಕೂ ತರಬೇಕೆಂಬ ಉದ್ದೇಶದಿಂದ ರಚಿತವಾದ 
ಕೃತಿ. ಈ ಕಾರಣದಿಂದಾಗಿ ನಾನು ನನ್ನ ಬರವಣಿಗೆಯನ್ನು ಶಾಮಣ್ಣವವರ ವೈಯಕ್ತಿಕ ಜೀವನಂಕ್ಕಿಂತ 
ಹೆಚ್ಚಾಗಿ ಅವರ ರಾಜಕೀಯ ಜೀವನದ ಬಗ್ಗೆ ಅದರಲ್ಲೂ ಸದನದೊಳಗಿನ ಅವರ ಕ್ರಿಯಾಶೀಲ 
ವಾಗ್ದಾದಗಳ ಬಗ್ಗೆ ಕೇಂದ್ರೀಕರಿಸಿದ್ದೇನೆ. ನಾನು ಶಾಮಣ್ಣನವರ ಬಗ್ಗೆ ಹೇಳುವುದಕ್ಕಿಂತ ಶಾಮಣ್ಣನವರೇ 
ತಮ್ಮ ದೃಷ್ಟಿಕೋನಗಳ ಬಗ್ಗೆ ಹೇಳಿಕೊಂಡಿರುವ ದಾಖಲೆಯನ್ನಾಗಿ ಈ ಹೊತ್ತಿಗೆಯನ್ನು 
ಮಾರ್ಪಡಿಸಿಕೊಂಡಿದ್ದೇನೆ. 


ವಿಧಾನ ಸಭೆಯ ಗ್ರಂಥಭಂಡಾರದಲ್ಲಿ ಶಾಮಣ್ಣನವರ ಭಾಷಣಗಳ ಸಾವಿರಾರು ಪುಟಗಳ 
ದಾಖಲೆಯಿದೆ. ಪುಟಗಳ ಮಿತಿಯಿಂದಾಗಿ ಇವುಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಪ್ರಕಟಿಸಲಾಗಿದೆ. 
ಶಾಮಣ್ಣನವರ ಮುಖ್ಯವಾದ ಆಸಕ್ತಿಗಳ ಬಗ್ಗೆ ಇಲ್ಲಿ ಉಲ್ಲೇಖಗಳಿವೆ. ಬೆಂಗಳೂರು ನಗರಾಭಿವೃದ್ದಿ 
ನಗರಸಭಾ ಕಾರ್ಯವಿಧಾನ, ಶಿಕ್ಷಣ ಅದರಲ್ಲೂ ವಾಣಿಜ್ಯ ಶಿಕ್ಷಣ, ಭ್ರಷ್ಟಾಚಾರ, ಪೌರ ಸಮಸ್ಯೆ 
ಇತ್ಯಾದಿಗಳ ಬಗ್ಗೆ ಶಾಮಣ್ಣ ವಿಪುಲವಾಗಿ ಮಾತನಾಡಿದ್ದಾರೆ. ಸಮಯ ಸಂದರ್ಭಗಳನ್ನು 
ನೋಡಿಕೊಂಡು ತಮಗೆ ಸಿಕ್ಕ ಅವಕಾಶವನ್ನು ಸಂಪೂರ್ಣ ಸದ್ಭಳಕೆ ಮಾಡಿಕೊಂಡು ಅನೇಕ 


ವಿಷಯಗಳ ಪರಾಮರ್ಶೆ ಮಾಡಿದ್ದಾರೆ. ಶಾಮಣ್ಣನವರಿಲ್ಲದೆ ಎಷ್ಟೋ ಚರ್ಚೆಗಳು ಅಂತ್ಯಗಳನ್ನೇ 
ಕಂಡಿಲ್ಲದಿ ಖುವುದನ್ನು ನಾವು ಗಮನಿಸಬಹುದು. 


ಈ ಕೃತಿ ರಚನೆಗೆ ಅವಕಾಶವಿತ್ತ ಸನಾವ್ಯ ಶ್ರೀ ಬಿ.ಬಿ. ಶಿವಪ್ಪನವರ ನೇತೃತ್ವದ ಗ್ರಂಥಾಲಯ 
ಉಪಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಖುಣಿಯಾಗಿದ್ದೇನೆ. ಈ ಕ್ರಿಯೆಗೆ ಒತ್ತೆಯಾಗಿ ನಿಂತ 
ಹಿರಿಯ ಅಧಿಕಾರಿಗಳಾದ ಶ್ರೀ ದೇವರಾಜ್‌, ಶ್ರೀ ಕೆ. ಚಿನ್ನಸ್ವಾಮಿ, ಶ್ರೀ ಹೆಚ್‌.ಎಸ್‌. ಜಗನ್ನಾಥ್‌, 
ಅವರಿಗೂ ಅವರ ಕಾರ್ಯಾಲಯದ ಶ್ರೀ ಯಶವಂತ್‌, ಶ್ರೀ ಎಸ್‌. ರಾಜಣ್ಣ, ಶ್ರೀ ಸಂತೋಷ್‌ 
ಪಿ. ತಿಕೋಟಿಕರ್‌ ಮತ್ತಿತರ ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಹಾಗೂ ಸರ್ಕಾರಿ 
ಮುದ್ರಣಾಲಯದ ಸಿಬ್ಬಂದಿ ವರ್ಗದವರಿಗೆ ಅಲ್ಲದೆ ಶಾಮಣ್ಣನವರ ಬಗ್ಗೆ ಕೆಲವು ವಿವರಗಳನ್ನು 
ಒದಗಿಸಿದ ಹಿರಿಯರಾದ ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌, ಶ್ರೀ ಪಿ.ಆರ್‌. ಶ್ರೀನಿವಾಸ ಶಾಸ್ತ್ರ, 
ಶ್ರೀ ಟಿ. ಎಸ್‌. ರಂಗಾ, ಶ್ರೀ ಟಿ.ಎಸ್‌. ರವಿಚಂದ್ರನ್‌ ಅವರಿಗೆ ವಿಶೇಷ ಸpಣೆ ಸಲ್ಲುತ್ತವೆ ನನ್ನ 
ಸಂಶೋಧನೆಗೆ ನೆರವಿತ್ತ ಶ್ರೀ ಮುನಿರತ್ನ ಮಲ್ಲತ್ತಹಳ್ಳಿ, ಶ್ರೀ ಹ.ಕ. ಶ್ರೀನಿವಾಸ್‌, ಶ್ರೀಮತಿ 
ಪೂರ್ಣಿಮಾ ಚಿಕ್ಕಪುರ್‌ ಮುಂತಾದವರಿಗೆ ನಾನು ಕೃತಜ್ಞನಾಗಿದ್ದೇನೆ. 


ಎಲ್‌. ಎನ್‌. ಮುಕುಂದರಾಜ್‌ 
ಕನ್ನಡ ಉಪನ್ಮಾಸಕರು 
ಸರ್ಕಾರಿ ಪದವಿ ಪೂರ್ವಕಾಲೇಜು 
ತುಮಕೂರು. 


ಪದಿವಿಡಿ 

ಭಾಗ - 
ಪರಿಚಯ 

ಭಾಗ - 2 


ಸದಸದೆಲ್ಲಿ ಶ್ರೀ ಟ.ಆರ್‌. ಶಾಮಣ್ಣ 


RE 
ಹೆಸರಾಯಿತು ಕರ್ನಾಟಕ 


ಬೆಂಗಳೊರು ನಗರ ಸಾರಿಗೆ 


ಬೆಂಗಳೂರು ಪಗರದಲ್ಲಿ ಕೊಳಚೆ ಪ್ರದೇಶ ವಿರ್ಮೂನೆ 


ನಾನ 6 ನಷೆ ೧ನೆ 
ಪ್‌ ಹಳT ಬಗ 


ಮ್‌ ರ ನ 4 
ಆಹಾರ ಇಲಾಖಾ ಬೇಡಿಕೆಯ ಮೇಲಿನ ಚಚ 


ಕರ್ನಾಟಕ ಲೋಕಸೇವಾ ಆಯೋಗ ವರಣ 
ಶಿಕ್ಷಣ ಇಲಾಖಾ ಬೇಡಿಕೆ 


ಖಾಸಗಿ ಶಿಕ್ಷಣದ ಮೆ ಮೇಲಿವ ವಿದೇಯಕ 


1-24 


ಗೇಣಿದಾರರ ಸಮಸ್ಯೆಗಳು 

ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚಿ 
ಸಹಕಾರ ಇಲಾಖೆಯ ಬೇಡಿಕೆಯ ಮೇಲಿನ ಚರ್ಚಿ 
ರಾಜ್ಯದ ಆರ್ಥಿಕ ಪ್ರಗತಿ ಕುರಿತ ಚರ್ಚಿ 
ಆದಾಯ ತೆರಿಗೆ ವಿದೇಯಕ 

ಮಾರಾಟ ತೆರಿಗೆ (ತಿದ್ದುಪಡಿ) ವಿಧೇಯಕ, 1978 
ಮಾರಾಟ ತೆರಿಗೆ ಕುರಿತು ಚರ್ಚಿ 

ತುರ್ತು ಪರಿಸ್ತಿತಿ ಬಗ್ಗೆ 

ಶರಾವತಿ ಭ್ರಷ್ಟಾಚಾರ ತನಿಖೆ ಕುರಿತು 

ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖಾ ಬೇಡಿಕೆ 
ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ 

ಮೋಟಾರು ವೆಹಿಕಲ್‌ ಟ್ಯಾಕ್ಸ್‌ ಅಮೆಂಡ್‌ಮೆಂಟ್‌ ಬಿಲ್‌ 


ಕರ್ನಾಟಕ ಲೆಜಿಸೇಚರ್‌ ಪ್ರೊಸೀಡಿಂಗ್ಸ್‌ ರಿಖೀಲ್‌ ಬಿಲ್‌ 


3 


ಸರ್ಕಾರದ ಜಡಳಿತ ವೈಐರಿ ಕುರಿತು 
ಖಾಸಗೀ ನಿರ್ಣಯದ ಮೇಲಿನ ಚರ್ಚೆ 


ಸರ್ಕಾರಿ ವೌಕರರ ಸೇವಾಡಳಿತದ ಬಗ್ಗೆ 


149-154 
155-157 
159-162 
163-164 
165-167 
169-178 
179-180 
181-184 
185-188 
189-190 
191-202 
203212 


213-215 


42. 


43. 


ಬೆಂಗಳೂರು ವಗರಕ್ಕೆ ಕುಡಿಯುಖಿ ವಿ 
ಪರೀಕ್ಷಿಗಳಲ್ಲಿ ನಕಲು ತಡೆಗಟ್ಟುವ ಬ 


ಬೆರಳಚ್ಚುಗಾರರಿಗೆ ವಿಶೇಷ ವೇತನದ : 


219-220 
221-222 
223-227 
229-230 
231-236 
231-238 


239-240) 


ಭಾಗ - 1 
ಟಿ.ಆರ್‌. ಶಾಮಣ್ಣ - ಪರಿಚಯ 
ರಾಜಕಾರಣದ ನಡುವಿನ ಶತಶೃಂಗ ಶಾಮಣ್ಣ ಟ.ಆರ್‌ 


ಇದು ಕಲ್ಪನೆಯ ಕಥಾನಕವಲ್ಲ. ನಮ್ಮೆದುರು ನಡೆದುಹೋದ, ಬದುಕಿ ಬಾಳಿದ 
ವ್ಯಕ್ತಿಯೊಬ್ಬರ ಜೀವನ ಗಾಥೆ. ತನಗೆ ದಕ್ಕಿದ ಅವಕಾಶವನ್ನು ಜನತೆಗಾಗಿ ಬಳಸಿದ ನಿಸ್ಪಾರ್ಥ 
ವ್ಯಕ್ತಿತ್ತವೊಂದರ ಪುಟ್ಟ ಪರಿಚಯ. ರಾಜಕಾರಣಕ್ಕೆ ಧುಮುಕುವಾಗಲೇ ಪ್ರಾಮಾಣಿಕತೆಯ 
ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಾಹಸಿಗನ ಸಾಮಗಾನ. ಇಂದಿನ ರಾಜಕಾರಣ ಹಾಗೂ ಕೆಲವು 
ರಾಜಕಾರಣಿಗಳನ್ನು ಗಮನಿಸಿ, ಅವರ ಸ್ವಾರ್ಥ, ಭ್ರಷ್ಟ, ಅಜ್ಞಾನ ನಡವಳಿಕೆಗಳ ಬಗ್ಗೆ 
ಬೇಸತ್ತವರಿಗೆ ಕೆಲವೇ ವರ್ಷಗಳ ಹಿಂದೆ ನಮ್ಮ ನಡುವೆ ಉಸಿರಾಡಿಕೊಂಡಿದ್ದ, ಅಪ್ಪಟ 
ಮನುಷ್ಯನ ಜೀವನ ಮತ್ತು ರಾಜಕೀಯ ನಡವಳಿಕೆಗಳನ್ನು ನೆನಪಿಸಿಕೊಂಡರೆ ನಿಜಕ್ಕೂ 
ಆಶರ್ಯವುಂಟಾಗುತ್ತದೆ. 


ಆಧುನಿಕ ಮನಸ್ಸಿನವರಾದ ನಮ್ರಂತಹವರನ್ನು ತನ್ನ ಪ್ರಾಮಾಣಿಕ ಕಾಳಜಿಗಳಿಂದಾಗಿ 
ಸೆರೆ ಹಿಡಿದ ವ್ಯಕ್ತಿ ಟಿ.ಆರ್‌. ಶಾಮಣ್ಣ. ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ, 
ವಿಧಾನಸಭೆ ಹಾಗೂ ಲೋಕಸಭೆಗಳ ಸದಸ್ಯರಾಗಿ ದುಡಿದ ಈ ಶ್ರೇಷ್ಠಜೀವಿ ಬದುಕಿ ಬಾಳಿದ 
ಚಿತ್ರ ಬಿಡಿಸುವುದು ನನ್ನಂತಹ ಬರಹಗಾರನ ಲೇಖನಿಗೆ ದಕ್ಕಿದ ಭಾಗ್ಯವೆಂದೇ ಭಾವಿಸಬೇಕು. 
ಶಾಮಣ್ಣ ಕೇವಲ ರಾಜಕಾರಣಿಯಲ್ಲ ಮಹಾನ್‌ ಜೀವನ ಪ್ರೇಮಿ, ಸ್ವಾತಂತ್ರ್ಯ 
ಹೋರಾಟಗಾರ, ಗಾಂಧಿ ಚಳುವಳಿಯ ಜಾಡಿನಲ್ಲಿ ತಮ್ಮ ಬದುಕನ್ನು ಜೊಡಿಸಿಕೊಂಡ 
ವಾಸ್ತವಿಕ ಕನಸುಗಾರ, ಶಿಕ್ಷಕ, ಶಿಕ್ಷಣ ಸಂಸ್ಥೆಗಳ ಸ್ಥಾಪಕ. ಅಲ್ಲದೆ ಸಾಂಸ್ಕೃತಿಕ, ಆರ್ಥಿಕ 
ಸಂಸ್ಥೆಗಳು ಹುಟ್ಟೊಡೆಯಲು ಕಾರಣವಾದ ಮೂಲಪುರುಷ. ಮನುಷ್ಯನ ಜೀವ ಚೈತನ್ಯವನ್ನು 
ಅಧ್ಯಾತ್ಲಿಕ ಅನುಬಂಧಗಳೊಡನೆ ಬೆಸೆದು ತೋರಿಸಿದ ಕೃತಾರ್ಥ ವ್ಯಕ್ತಿ. ಸಣ್ಣಪುಟ್ಟ 
ವಿಚಾರಗಳ ಬಗೆಗೂ ಅನೂಹ್ಯ ಕಾಳಜಿ ವ್ಯಕ್ತಪಡಿಸಿ, ಅವುಗಳ ಪರಿಹಾರಕ್ಕೆ ತಹತಹಿಸಿದ 
ಶೀಲಗುಣಸಂಪನ್ನ ಚಾರಿತ್ಯವಂತ. ಅವರ ಮನೆತನ, ತಂದೆ ತಾಯಿ, ಅವರು ಒಡನಾಡಿದ 
ವ್ಯಕ್ತಿಗಳು, ಅವರ ಮೇಲೆ ಪ್ರಭಾವ ಬೀರಿದ ಘಟನೆಗಳು ಅವರನ್ನು ನಿಜ ಮನುಷ್ಯನನ್ನಾಗಿ 
ಕೆತ್ತಿದ ಸಾಧನಗಳಾಗಿವೆ. 


ಶಾಮಣ್ಣ ಹುಟ್ಟಿದ್ದು ಮಾಗಡಿ ತಿರುಮಲೆಯಲ್ಲಿ 


ನಿವೃತ್ತ ಶಿರಸ್ಟೇದಾರ್‌ ಶಾಮಣ್ಣನವರ ಮಗ ಎಂ. ರಂಗಣ್ಣ ಅರಣ್ಯ ಇಲಾಖೆಯಲ್ಲಿ 
ಅಧಿಕಾರಿಯಾಗಿದ್ದವರು. ನೆಲದ ಮೇಲಿನ ಪ್ರೀತಿಗಾಗಿ ಹುಟ್ಟೂರು ಮಾಗಡಿ ತಾಲ್ಲೂಕಿನ 
ತಿರುಮಲೆಗೆ ಬಂದು ನೆಲೆಸಿದರು. ಅಲ್ಲಿ ಮನೆ ಕಟ್ಟಿಕೊಂಡು ಬೇಸಾಯದ ಬದುಕಿಗೆ 


4 ಆ. ಆರ್‌. ಶಾಮಣ್ಣ 


ಒಗ್ಗಿಕೊಂಡರು. ಮಣ್ಣಿನೊಂದಿ ಗೆ ಮುಖಾಮುಖಿಯಾದ ರಂಗಣ್ಣನವರಿಗೆ ಮಖೆನಾಡಿವ 
ಅಸ್ಯ ಇಲಾಖೆಯ ಸರ್ಕಾರಿ ವೌಕರಿ ತುಚ್ಛೆವಾಗಿತ್ತು. ತಮ್ಮ ಪತ್ತಿ ಶ್ರೀಮತಿ ಜಾನಕಮ್ಮ 
ಕ ನಮ್ಮಶಾಮಃ ನ) ೨ ಸೇರಿದೆಂತೆ ಮುಂ ಬ್ಬರು ಗಂಡು ಮಕ್ಕ ಕೃಳು ಐವದು ಹುಣ್ಣು ಮಕ್ಕಳನ್ನು 
ಸಾಕುವ ಹೊಣೆ ಹೊತ್ತಿದ್ದರು. ಮನವಿ ತುಂಬಾ ಮಕ್ಕಳು. ವಮಾಯದೊಂದಿಗೆ ದುಡಿಮೆಗಾಗಿ 
ಎಮ್ಮೆ ಹಸು ಹಾಗೂ ಜೋಡಿ 3ೆತಿವ ಒಂಯ ಗಾಡಿ ಇಲ್ಲಿಕೊಂಡಿದ್ದರು. ಅಲ್ಲಸಲ್ಪ ಗುತಿಗೆ 
ಕಾಮಗಾರಿಗಳನ್ನು ಮಾಡಿಸುತ್ತಿದ್ದರು 3 


ರಂಗಣ್ಣ ದಂಪತಿಗಳು ತಾವು ದುಡಿದದ್ದನ್ನು ಕೇವಲ ತಮ್ಮ ಸಂಸಾರ ನಿರ್ವಹಣೆಗೆ 
ಮಾತ್ರ: ಬಳಸಿದವೆರಲ್ಲ. ಮನೆಗೆ ಬರುವ ಹತ್ತಾರು ಅಶ್ರಿತರಿಗೆ ವ ಮಾಡಿ ಧನ್ಯತೆ 
ಪಡೆದುಕೊಳ್ಳುವ ಹಂಬಲವಿದ್ದವರು. ರಂಗನಾಥನ ಜಾತ್ರೆಗೆ ಬರುವ ಜನಕ್ಕೆ ಐದು ದಿನ 
ಅನ್ನ ಸತಿ ರ್ಪಡಿಸುತ್ತಿದ್ದ ಅವರ ಕೌಟುಂಬಿಕ ಪರಂಪರೆ ಈಗಲೂ ಇದೆ. ಡು 
ಗುಣ ಬಾಲಕ ಶಾಮಣ್ಣನದರಲ್ಲೂ 'ರಕಗತವಾಗಿ ಹೆರಿಯತೊಡಗಿತ್ತು. ಆಸ್ಲಿಯಿ ವಿಚಾರದಲ್ಲಿ 
ದಾಯಾಜಿಗಳೊಂದಿಗೆ ಐ ವ್ಯಾಃ್ಯ ಹೂಡಿದ ಪರಿಣಾಮ ಹಾಗೂ ಆರ್ಥಿಕ 'ಮುಗ್ಗಟ್ಟುಗಳೀದ 
ಬಳೆಬಿದ ರಂಗಣ್ಣ 1930ರಲ್ಲ ತಿರುಮಲೆಯಲ್ಲಿಬ ತಮ್ಮ%ೂಮಿ ₹ RE ಟಿ 
ಮಾಡಿ ಬೆಂಗಳೂನಿಗೆ ಬಂದು ನೆಲೆಸಿದರು. ಮುನೋವ್ಯಾಕುಲ, ದೆಹಿಕೆ ಅಸವರ್ಡಣೆಗಳಿಂದಾಗಿ 
ರಂಗಣ್ಣ ಆರೇ ವರ್ಷಗಳಲ್ಲಿ ತೀರಿಶೊಂಡರು. 


ಆ ಹೊತ್ತಿಗಾಗಲೇ ಸ್ಟಾತಂತ್ರ, ಹೋರಾಟದ ಅಗ್ಗಿಕುಂಡಕ್ಕೆ ಧುಮುಕಿದ್ದ ಶಾಮಣ್ಣ 
ತಂದೆ ಸಾವಿನಂಚನಲ್ಲಿದ್ದಾಗ pe ಜೈಲಿನಲ್ಲಿ ಬಂಧಿಯಾಗಿದ್ದರು. ರಂಗಣ್ಣ ಮ 
ಕಡೆಯ ಕ್ಷಣದವರೆಗೂ ಮಗ ಶಾಮಣ್ಣನನ್ನು pi ER ಹಂಬಲಿಸು ತಿರು. ಆವರಿಗೆ 
ಸದಾ ಶಾಮಣ್ಣನವರೇ ಯೋಚನೆ. "ಅರೆ ಜ್ಞಾನದಲ್ಲಿ ದ್ದ ಅವರಿಗೆ ಬೇರೆ ಯಾರನ್ನಾದರೂ 
'ಇವನೇ ಶಾಮಣ್ಣ ಎಂದು ಎದುರು ನಿಲ್ಲಿಸಿದರೆ ಈತ ನನ್ನೆ ಮಗನಲ್ಲ ಎಂದು ತಳ್ಳಿಬಿಡುತ್ತಿದ್ದರು. 


ಶಾಮಣ್ಣ ಪಡೆದ ವಿರಳೆ ಶಿಕ್ಷಣ 
[x3 


ಶಾಮಣ್ಣ ಶಾಲೆಯಲ್ಲಿ ಕಲಿತದ್ದು ಅಕ್ಷರಗಳನ್ನಲ್ಲ. ರಾಷ್ಟ್ರಪ್ರೇಮದ ಅಸೀಮ ಅನುಭವಗಳನ್ನು 
ತಮ್ಮದಾಗಿಸಿಕೊಂಡು, ಬದುಕಿನ ನೀಲಾಕಾಶಕ್ಕೆ ಅವುಗಳನ್ನೇ ಬೇರುಗಳನ್ನಾಗಿ ಮಾಡಿ ನೆಲದ 
ಸಾರವನ್ನು ಹೀರಿಕೊಂಡು ಬೆಳೆದರು. ಹುಟ್ಟೂರು ತಿರುಮಲೆಯಲ್ಲಿ, ನಂತರ ಒಂದು 
ಮೈಲು ದೂರದ ಮಾಗಡಿಯಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಪಡೆದರು. ತಿರುಮಲೆಯಿಂದ 
ಮಾಗಡಿಗೆ ಹೋಗುವ ಬಾಲಕರ ತುಂಟ ನಾಯಕನಾಗಿ ನಾಯಕತ್ವದ ಗುಣವನ್ನು ಅಂದೇ 
ತೋರಿಸಿಕೊಟ್ಟಿದ್ದರು. ಈ ಪುಟ್ಟ ಬಾಲಕ ತುಂಟರ ಗುಂಪಿನ ನಾಯಕನೆಂದೇ ಖ್ಯಾತನಾಗಿದ್ದ. 
ದಾರಿಯಲ್ಲಿ ಸಿಗುವ ತೋಟಗಳ ಹೂ ಹಣ್ಣು ಗಿಡಗಳಿಗೆ ಕಲ್ಲೆಸೆಯುವ ಮೂಲಕ ತೋಟದ 
ಮಾಲಿಕರನ್ನು ಗೋಳುಹೊಯ್ದುಕೊಳ್ಳುತ್ತಿದ್ದ, ಶಾಮಣ್ಣನ ತುಂಟಗುಂಪು ಊರ ಇತರ 
ಹುಡುಗರೊಂದಿಗೆ ಜಗಳ ಕಾಯ್ದು ) ಹೆಡ್‌ಮಾನ ಸ್ಪರ್‌ ರಂಗಪ್ಪನವರಿಂದ ಬೆತ್ತದ ರುಚಿ ಉಂಡದ್ದು 


ಸಂಸದೀಯ ಪಟು 5 


ಮುಂದೆ ಪ್ರಯೋಜನಕ್ಕೆ ಬಂತು. ಏಟು ತಿನ್ನುವ ಇಂದ ತರಬೇತಿಯಿಂದಾಗಿ 
ಲಾಠಿ ಏಟಿಗೆ ಮೈಯನ್ನು ಹುರಿಗೂಳಿಸಿಕೊಂಡಂತಾಗಿತ್ತು. 
ವಾಂಭಬ್ಯಗಳಿಂದಾಗಿ ಆ ವರ್ಷ ಘಫೇಲಾಬರೂ, ಮರು 


ಪರೀಕ್ಷೆಯನ್ನು ಪಾಸುಮಾಡಿ ಮುಂದಿನ ಓದಿಗಾಗಿ ಬೆಂಗಳೊದಿವೆ ಹಾದಿ ಖುಳಿ 


ಕಪ್ಪನಿಷ್ನುರದ ನಡುವೆ ರಾಷ್ಟ್ರೀಯ ವಿಬ್ಯಾಭ್ಯಾನ 


೬ [+] py 
pen ಎಲೆ p R RS) ದ 
ಬೆಂಗಳೂರಿನ ್ಯಾಷನಲ್‌ ವಿದ್ಯಾನೆಂಸ್ಲೆ ದೇಶೀಯ ಶಿಕ್ಷಣ ನೀಡಿ 
pF 3 pe Kd AO ಳ Py ಭು RN » 
ರಾಷ್ಟ್ರಾಭಿಮಾನಬ ಷೆತ್ನಳಿ? ಹನ್ಸಾಗಿ ಬೆಭೆನುವ ಉದೇ್‌ದಿಂದ ಸಾಖಿಳಗೊೋಗ ಸತ್ತು. ಜುಖಿಗೆ 
p | 1, 


rN ಯಲ 


ತಮ್ಮೆ ಮುಂಗಿನ ವಿದ್ಯಾಭ್ಯಾ 
ತ್‌ [33 


ಹಾಕುವ ಮುಖಿ ಅಕ್ಕಿಯನ್ನು 
ಸಂಗ್ರಹಿಸಿ ತಂದು ಓದುವ ಹುಡು 
120ರಿಂದ 150 ಹುಡುಗರ ಹೊ 

ಅಕ್ಕಿ ಸಂಗ್ರಹಿಖ ತರುವ ಸ್‌ಬ್ಲಶಿಯನ್ನೊ “ಹಿ 
ಮೈಯಲ್ಲಿ ಕೊಂಚ ಶಕ್ತಿಸೂಡಿ ಅವರು ಶರಗತಿ: 
ಕ್ರೀಡೆಗಳಲ್ಲೂ ಪಾಲೊಳ್ಳುವಂತಾಗುತ್ತಿತ್ತು. 


ನ್ಯಾಷನಲ್‌ ಸ್ಕೂಲಿನಲ್ಲಿ ಸಮಯ ಹಾಗೂ ಪ 


ಉತ್ಸಾಹಿ ಶಿಕ್ಷಕರ ತಂಡವಿತ್ತು. ಶಿಕ್ಷಣ ಇಲಾಖೆ ವಿಗದಿಖೆಷ 
ಪೌರನೀತಿ, ಸಾಮಾನ್ಯ ವಿಜ್ಞಾನ, ಆಧ್ಯಾತಿಕ್ರ-ರಾಷ್ಟ್ರೀಯ ಶಿಕ್ಷಣ 
ಪ್ರದ್ಧೆಯಿಂ-೨ ಮಕ್ಕಳಿಗೆ ಕಲಿಸುತ್ತಿದ್ದರು. ತಿಬಿಮಿಸಿಯ ಒರು ೫ 
ಬಂದು ಬೆರಗಾಗುವಪ್ರು ಬದಲಾದದ್ದಕ್ಕೆ ನ್ಯಾಷನಲ್‌ : 
ಅಲ್ಲಿ ರಾಮಕ್ಷೆಣ್ಣ ಪರಮಹಂಸ, ವಿವೇಕಾನಂದುರಂತಹ ಮಹಾಪುರುಷರ ಜನ್ನಖಯಂತಿಗಳು, 
ಗೀತಾಜಯಂತಿ ಇತ್ಯಾದಿ ಸಮಾರಂಭಗಳು ನಡೆಯುತ್ತಿದ್ದವು. ಆಗಾಗ ರಾಷ್ಟ್ರನಾಯಳದರು 
ಬಂದು ಭಾಷಣಮಾಡಿ ವಿದ್ಯಾರ್ಥಿಗಳ ಮನಸ್ಸುಗಳನ್ನು ಹುರಿದುಂಬಿಸು $ಿದ್ದರು. ಓದಿನಲ್ಲಿ 


ಮಹಾ ಪ್ರತಿಬೆ ತೋರದ ಪಾಮಣ್ಣನವರಿಗೆ ಕಲಿಕೆಯಲ್ಲಿ ಅಸಕ್ತಿ ಹಾಗೂ ಸ್ರ 


ಈ 


6 


ಬುರಣಮಾಗಿು. 


ಫನ್ನಿ ಪಿ 
p14 ಥಿದ್ದನ್ರ. 


6 ಟ. ಆಲ್‌. ಶಾಮ 


RW 


ಗಣಿತ ಹಾಗೂ ಇಂಗ್ಲೀಷ್‌ಗಳನ್ನು ಕಷ್ಟಪಟ್ಟು ಅಭ್ಯಾಸಮಾಡಿ 1930ರಲ್ಲಿ ಎಸ್‌.ಎಸ್‌.ಎಲ್‌.ಸಿ 
ಪರೀಕ್ಷೆ ಪಾಸು ಮಾಡಿದರು. 


ನ್ಯಾಷನಲ್‌ ಶಾಲೆಯಲ್ಲಿ ತಮ್ಮ ಬದುಕನ್ನು ತಿದ್ದಿ ರೂಪಿಸಿದ ಅನೇಕ ಗುರುಗಳನ್ನು 
ಶಾಮಣ್ಣ ಸ್ಮಧಿಸಿಕೊಂಡಿದ್ದಾರೆ. ಕೆ.ಎಸ್‌. ಕೃಷ್ಣಅಯ್ಯರ್‌, ಕೆ.ಸಂಪದ್ಧಿರಿರಾವ್‌, 
ಎಚ್‌. ರಾಮರಾವ್‌, ಕಂದಾಡೆ ಕೃಷ್ಣಅಿಯ್ಕಂಗಾರ್‌, ಕೆ.ನಂಜುಂಡಯ್ಯನವರಲ್ಲದೆ ಕಾರಕೂನ 
ರಾಮರಾವ್‌, ಎಂ.ಕೆ. ಪುಟ್ಟರಾಜು, ಎಚ್‌.ಎಸ್‌ .ಶಿವರಾಮ್‌, ಕೆ.ಎಲ್‌ “ಸುಬ್ಬರಾವ್‌, 
ಪದ್ಮವಾಭ ಅಯ್ಯರ್‌, ಗುರುರಾವ್‌ ಮತ್ತಿತರನ್ನು ತಮ್ಮ ಜೀವನ ಚರಿತ್ರೆಯ ಭಾಗಪೊಂದರಲ್ಲಿ 
ನೆನಪಿಸಿಕೊಂಡಿದ್ದಾದೆ. ಇವರೆಲ್ಲ ಶಾಮಣ್ಣನವರ ಬದುಕನ್ನು ರೂಪಿಸಿ, ರಾಷ್ಟ್ರೀಯ ಭಾವನೆಗಳನ್ನು 
ಬೆಳಗಿಸಿ, ಸ್ವಾ ವಲಂಬಿಯಾಗುವಂತೆ ಮಾಡಿದ ಮಹನೀಯರು. 


1927ರಲ್ಲಿ ಶಾಲೆಯ ಆವರಣದಲ್ಲಿ ಮಹಾತಾಗಾಂಧಿಯವರಿಂದ ಉದ್ರಾಟಿಸಲ್ಪಟ್ಟಿ 
ವ್ಯಾಯಾಮಶಾಲೆಯ ಖಾಯಂ ವಿದ್ಯಾರ್ಥಿಯಾದ ಶಾಮಣ್ಣ ವ್ಯಾಯಾಮ ಚಟುವಟಿಕೆಗಳಿಗೆ 
ದೇಹವನ್ನೊಡ್ಡಿ ಸದ್ಧಢಗೊಳಿಸಿಕೊಂಡರು. ಅವರಿಗೆ ದೈಹಿಕ ಶಿಕ್ಷಣ ನೀಡಿದವರು ಸರ್ಬಾರ್‌ 
ವೆಂಕಟರಾಮಯ್ಯನವರು. ಸೂರ್ಯ ನಮಸ್ಕಾರ ಹಾಕುವುದರಲ್ಲಿ ನಿಸ್ಲೀಮರಾದ ಶಾಮಣ್ಣ 
ಸ್ಪರ್ದೆಯೊಂದರಲ್ಲಿ ಭಾಗವಹಿಸಿ ಒಂದು ಸಾವಿರ ಸೂರ್ಯ ನಮಸ್ಕಾರ ಹಾಕಿ ಬಹುಮಾನ 
ಗಿಟ್ಟಿಸಿಕೊಂಡಿದ್ದರು. ಇಂಥ ನಿಯಮಬದ್ದ ವ್ಯಾಯಾಮಗಳಿಂದ ಉಂಟಾದ ಶಕ್ತಿ-ಚ್ಛೈತನ್ಯ 
ಅವರನ್ನು ಸತ್ಯಾಗ್ರಹ, ಸೆರಮನೆ ವಾಸದ ಕಾಠಿಣ್ಯಗಳಿಗೆ ಒಗ್ಗಿಕೊಳ್ಳಲು ಸಾಧ್ಯವಾಗುವಂತೆ 
ಮಾಡಿತು. 


ನ್ಯಾಷನಲ್‌ ಶಾಲೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನವನ್ನು 
ಗಾಂಧೀಜಿ 1928ರಲ್ಲಿ ಉದ್ರಾಟಿಸಿದ ಸಂದರ್ಭ ಶಾಮಣ್ಣನವರ ಜೀವನದ ಸೈರಣಣೀಯ 
ದಿನಗಳಲ್ಲೊಂದು. ಗಾಂಧಿ, ನೆಹರು, ರಾಜೇಂದ್ರ ಪ್ರಸಾದ್‌, ಪಟೇಲ್‌, ಅಬುಲ್‌ಕಲಂ 
ಆಜಾದ್‌ ಮುಂತಾದವರ ಭಾಷಣ ಕೇಳುವ ಸುಯೋಗ ಕೂಡ ಶಾಮಣ್ಣನವರಿಗೆ ಇದೇ 
ಸಂದರ್ಭದಲ್ಲಿ ಒದಗಿ ಬಂದಿತ್ತು. ಸ್ವಯಂಸೇವಕರಾಗಿ ಶಾಮಣ್ಣ ದುಡಿದು ಗಾಂಧಿಯವರ 
ಆಶೀರ್ವಾದ ಪಡೆದು ಹರಿಜನೋದ್ಧಾರ, ಖಾದಿ ಪ್ರಚಾರ ಮುಂತಾದ ರಾಷ್ಟ್ರೀಯ 
ಆಂದೋಳನಗಳ ದೀಕ್ಷಾಬದ್ದರಾದರು. 


ಸ್ತಾತಂತ್ರ ಸಂಗ್ರಾಮದಲ್ಲಿ ಶಾಮಣನೆಂಬ ಸತಾಗಹಿ 
ವ _ [= [x] Fy 


ನ್ಯಾಷನಲ್‌ ಹೈಸ್ಕೂಲಿನ ವಾತಾವರಣ ಸ್ವಾತಂತ್ರ್ಯ ಸಂಗ್ರಾಮದ ದಿವ್ಯ ಯಜ್ಞ 
ಕುಂಡವಾಗಿತ್ತು. ವಿದ್ಯಾರ್ಥಿ-ಯುವ ಜನರ ಮವಸ್ಥನ್ನು ಅದು ಪತಂಗಗಳನ್ನು ಬೆಳಕು 
ಆಕರ್ಷಿಸುವಂತೆ ಆಕರ್ಷಿಸಿಬಿಡುತಿತ್ತು. ಅಧ್ಯಾಪಕರ ಹಾಗೂ ರಾಷ್ಟ್ರೀಯ ನಾಯಕರ 


ಸಂಸದೀಯ ಪಟು 7 


ಸಾಹಸಚರ್ಯ ಮತ್ತು ಆ ದಿನಗಳಲ್ಲಿ ಪ್ರೇ: 
ತಾಯಿನಾಡು, ಯಂಗ್‌ಇಂಡಿಯಾ, ಹಿ 
ಹೋರಾಟದ ಬಗ್ಗೆ ಮಾಹಿತಿ ಹಾಗೂ 
ಒಡನಾಟದಲ್ಲಿದ್ದ ಶಾಮಣ್ಣ ಸಹ 
ರೂಪುಗೊಂಡರು. 


ಾಗಿತಿದ್ದ ವಿಶ್ವ ಕರ್ನಾಟಕ, ವೀರಕೇಸರಿ, 
ತಿಕಗಳ ಬರಹೆಗಳು ಯುವಕರಿಗೆ ಸ್ಟಾತಂತ್ರ 


ಇನ ನೀಡುತ್ತಿದ್ದವು. ಈ ಎರಡೂ ವಲಯಗಳ 
ಜವಷಾಗಿ ಸ್ವಾತುತ್ರ್ಯ ಸಂಗ್ರಾಮದ ಹೋರಾಟಗಾರನಾಗಿ 


ಮಹಾತ್ಮಾ ಗಾಂಧಿ ಕಾಂಗ್ರೆಸ್ಸಿನ ಮುಂಚೂಣಿ ನಾಯಕರಾಗಿ ಹೋರಾಟಕ್ಕೆ ಹೊಸ 
ದಿಕ್ಕುಗಳನ್ನು ತೆರೆದಿದ್ದರು. ಲಾಹೋರಿನಲ್ಲಿ ನೆಹರೂ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್‌ 
ಅಧಿವೇಶನದಲ್ಲಿ "ಸಂಪೂರ್ಣ ಸ್ವಾತಂತ್ರ್ಯ ಕಾಂಗ್ರೆಸ್ಸಿನ ಗುರಿ' ನಿರ್ಣಯ ಕೈಗೊಳ್ಳಲಾಯ್ತು. 
ಗಾಂಧಿ ದಂಡಿಯಾತ್ರೆಯ ನಿರ್ದಾರ ಪ್ರಕಟಿಸಿ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದರು. ಗಾಂಧಿ 
ಚಳವಳಿಗೆ ಇಡೀ ದೇಶ ಸ್ಪಂದಿಸಿ ಪ್ರಿಕ್ರಿಯಿಸುತ್ತಿರುವಾಗ ತರುಣ ಶಾಮಣ್ಣನವರ ಉತ್ಸಾಹಿ 
ಚೇತನಕ್ಕೆ ಸುಮನಿರಲಾಗಲಿಲ್ಲ. ಮನೆಯ ಪರಿಸ್ಥಿತಿ ಹದಗೆಡುತ್ತಿರುವುದನ್ನೂ ಲೆಕ್ಕಿಸದೆ 
ದೇಶದೇವಿಯ ಆಹ್ವಾನಕ್ಕೆ ಮಣಿದು ಸ್ವಾತಂತ್ರದ ಮಹಾರಣರಂಗಕ್ಕಿ ಸತ್ಯ ಅಹಿಂಸೆಗಳ 
ಆಯುಧ ರುಳಪಿಸುತ್ತಾ ಧುಮುಕಿದರು. ಯಾರಿಗೂ ಹೇಳದೆ ಕೇಳದೆ ಎಸ್‌.ಎಸ್‌.ಎಲ್‌.ಸಿ 
ಪರೀಕ್ಷೆ ಮುಗಿದ ಮಾರನೇ ದಿನವೇ ಹುಬ್ಬಳ್ಳಿಗೆ ರೈಲು ಹತ್ತಿಬಿಟ್ಟರು. ಹುಬ್ಬಳ್ಳಿಯಲ್ಲಿ 
ಡಾ.ಎನ್‌ .ಎಸ್‌.ಹರ್ಡೀಕರ್‌ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದ ಸತ್ಯಾಗ್ರಹಿಗಳ ಶಿಬಿರ 
ತಲುಪುವ ಉದ್ದೇಶ ಶಾಮಣ್ಣನವರದಾಗಿತ್ತು. 


ಶಿಬಿರದಲ್ಲಿ ಡ್ರಿಲ್‌, ಶುಚಿತ್ವ, ಅಡುಗೆ ತಯಾರಿ ಇತ್ಯಾದಿ ಕೆಲಸಗಳ ಬಗ್ಗೆ ತರಬೇತಿ 
ನೀಡಲಾಗುತಿತ್ತು. ಸತ್ಯಾಗ್ರಹದ ವಿವಿಧ ವಿನ್ಮಾಸಗಳ ಬಗ್ಗೆ ಚರ್ಚೆ-ಉಪನ್ಮಾಸಗಳು ನಡೆದು 
ಶಿಬಿರಾರ್ಥಿಗಳನ್ನು ಹೋರಾಟಕ್ಕೆ ಸಜ್ಜುಗೊಳಿಸಲಾಗುತ್ತಿತ್ತು. ಉಪ್ಪ ತಯಾರಿಸುವ, ಮರಗಳನ್ನು 
ಕಡಿದು ಕಾನೂನು ಭಂಗ ಮಾಡುವ ಕ್ರಮಗಳನ್ನು ಕಲಿತ ಶಾಮಣ್ಣ ಹಳ್ಳಿಗಳಿಗೆ ಹೋಗಿ, ಈ 
ವಿಚಾರಗಳ ಬಗ್ಗೆ ಹಳ್ಳಿಗರಿಗೆ ತಿಳುವಳಿಕೆ ಹೇಳುವ ಕೆಲಸ ಕೈಗೊಂಡರು. ಎರಡು ತಿಂಗಳ 
ನಂತರ ಹುಬ್ಬಳ್ಳಿ ಶಿಬಿರದಿಂದ ದಂಡಿಗೆ ಹೋಗಿ ಅಲ್ಲಿನ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು 
ಶಾಮಣ್ಣನವರಿಗೆ ಸೂಚಿಸಲಾಯಿತು. ಆ ವೇಳೆಗಾಗಲೇ ಗಾಂಧೀಜಿಯವರ ಬಂಧನವೂ 
ಆಗಿತ್ತು. ಇಡೀ ದೇಶ ಕೋಲಾಹಲದಲ್ಲಿ ಮುಳುಗಿದ್ದು ಜನತೆ ಆಕ್ರೋಶಗೊಂಡಿದ್ದ ಸಂದರ್ಭ. 
ತಂಡೋಪತಂಡವಾಗಿ ಸತ್ಯಾಗ್ರಹಿಗಳನ್ನು ದಂಡಿಗೆ ಕಳುಹಿಸುತ್ತಿದ್ದರು. ದಂಡಿ ಯಾತ್ರೆಗೆಂದು 
ಹೊರಟ ಶಾಮಣ್ಣನವರ ತಂಡವನ್ನು ಪುಣೆಯಲ್ಲಿ ತಡೆದು, ಮುಂಗಾರಿನ ಕಾರಣ ಉಪ್ಪಿನ 
ಸತ್ಯಾಗ್ರಹ ರದ್ದಾಗಿದೆ ಸೊಲ್ಪಾಪೂರಕ್ಕೆ ಹೋಗಿ ಅಲ್ಲಿ ಲಷ್ಕರಿ ಶಾಸನವನ್ನು ಉಲ್ಲಂಘಸುವಂತೆ 
ಸೂಚನೆ ನೀಡಿ, 118 ಜನರ ತಂಡದೊಂದಿಗೆ ಶಾಮಣ್ಣನವರನ್ನು ಸೊಲ್ಲಾಪೂರಕ್ಕೆ ಕಳುಹಿಸಿದರು. 


ನಿಮ್ಮನ್ನು ಕಳುಹಿಸಿದ ಮೇಲೆ ನಾನು ವಾಷಸ್ಸು 


ಸೊಲ್ಲಾಪೂರಕ್ಕೆ ಬಂದ ಈ ತಂಡವನ್ನು ಬಂಧಿಸಿದ ಬ್ರಿಟಿಷರು 100 ಜನರನ್ನು ಕಾಡಿಗೆ 
ಒಯ್ದುಬಿಟ್ಟರು. ಶಾಮಣ್ಣ ಸೇರಿದಂತೆ 18 ಜನರನ್ನು ಲಷ್ಕರಿ ನ್ಯಾಯಾಲಯದ ಮುಂದೆ 
ನಿಲ್ಲಿಸಿದರು. ತೆಳ್ಳಗೆ ಒಣಗಿದ ಕಡ್ಡಿಯಂತೆ, ಅತ್ಯಂತ ಕಿರಿಯ ಬಾಲಕನಂತೆ ಕಾಣುತಿದ್ದ 
ಶಾಮಣ್ಣನವರನ್ನು ನೋಡಿದ ಇಂಗ್ಲೀಷ್‌ ಲಷ್ಕರಿ ನ್ಯಾಯಾಧೀಶರು “ನೀನಿನ್ನೂ ಚಿಕ್ಕವನು, 
ದೂರದ ಮೈಸೂರಿನಿಂದ ಬಂದಿದ್ದೀಯ, ವಿಷಾದ ಪತ್ರ ಬರೆದುಕೊಟ್ಟು ನಿನ್ನ ಊರಿಗೆ 
ವಾಪಸ್‌ ಹೋಗು” ಎಂದು ಬುದ್ದಿ ಮಾತು ಹೇಳಿದರು. ಈ ಮಾತು ಕೇಳಿ ಕಂಗೆಡದೆ 
ಶಾಮಣ್ಣಲ ನ್ಯಾಯಧೀಶನ ಮುಖಕ್ಕೆ ರಾಚುವಂತೆ “ಮಾವ್ಪ ರೇ ಮಾನು ಈಗ ವಾಪಸಾಗಲು 
ಇಲ್ಲಿಗೆ ಬಂದಿಲ್ಲ ನಿಮನ್ನು ನಿಮ್ಮ ಮನೆಗೆ ವಾಪಸ್ಸು ಕಳಿಸಿದ ಮೇಬೆ ವಾನು ನನ್ನ ಮನೆಗೆ 
ಹಿಂದಿರುಗುತ್ತೇನೆ” ಎಂದು ನಿರ್ದಾಕ್ಷಿಣ್ಮವಾಗಿ ಹೇಳಿದರು. ಭಾರತಮಾತೆಯ ಸುಪುತ್ತನ 
ಈ ವೀರ್ಯವತ್ತಾದ ಮಾತು ಇಂದಿಗೂ ನಮಗೆ ಅದ್ಭುತವಾಗಿ ಕಾಣುತ್ತದೆ. ಆ ಕಾಲಬೆ 
ಗುಣಭರ್ಮವೇ ಶಾಮಣ್ಣನಂತಹ ಪುಟ್ರ ಬಾಲಕನಲ್ಲೂ ಸ್ವಾತಂತ್ರ ಪ್ರೇಮದ ಉಜ್ವಲ 
ಮಾತುಗಳನ್ನು ಉಕ್ಕಿಸಿದ. 


ಶಾಮಣ್ಣನವರ ಮಾತುಗಳಿಂದ ಕುಪಿತನಾದ ಬ್ರಿಟಿಷ್‌ ನ್ಯಾಯಾಧೀಶ ಅವದಿಗೆಲ್ಲಒಂಬತ್ತು 
ತಿಂಗಳ ಕಠಿಣ ಸಜೆ ಹಾಗೂ 20 ರೂಪಾಯಿ ದಂಡ, ತಪ್ಪಿದರೆ ಮತ್ತೆ ಮೂದು ತಿಂಗಳ 
ಕಠಿಣ ಸಜೆ ಎಂದು ತನ್ನ ತೀರ್ಪನ್ನು ನೀಡಿದ. 


ಜೆಲಿನಿಂದ ಜೆಲಿಗೆ ಸಶಾಗ್ರಹಿ ಶಾಮಣ 
[3 ಲ p) ಣ 


ಸಜೆಗೊಳಗಾದ ಶಾಮಣ್ಣ ಮತ್ತಿತರರನ್ನು ಸೊಲ್ಲಾಪುರದ ಉಷ ಬಂದೀಖಾನೆಗೆ ಹಾಕಿ 
ನಂತರ ಅಲ್ಲಿಂದ ಬಿಜಾಪುರದ ಸೆಂಟ್ರಲ್‌ ಜೈಲಿಗೆ ಸ್ಥಭಾಂತರಗೊಳಿಸಿದರು. ಬಿಜಾಪುರದ 
ಜೈಲ್ಲಿನಲ್ಲಿ ಮೂರು ತಿಂಗಳು ಸಲೀಸಾಗಿ ಕಳೆದರು. ನಂತರ ಎರವಾಡ ಸೆಂಟ್ರಲ್‌ ಜೈಲಿಗೆ 
ವರ್ಗಾಯಿಸಿದರು. ಎರವಾಡ ಜೈಲು ಬಿಜಾಪುರ ಜೈಲಿನಷ್ಟು ಸುಖವಾಗಿರಲಿಲ್ಲ . ಜೈಲಿನ 
ನಿಜವಾದ ನರಕೆ ದರ್ಶನ ಎರವಾಡದಲ್ಲಾಯಿತು. ಸತ್ಯಾಗ್ರಹಿಗಳನ್ನು ಜೈಲಿನ ಒಳಗಡೆ 
ಕರೆದುಕೊಂಡು ಹೋಗುವಾಗೆ ಎರಡೂ ಬದಿಗಳಲ್ಲಿ ನಿಂತ ಪೋಲೀಸರು ದಾರಿಯುದ್ದಕ್ಕೂ 
ನಿರ್ದಯವಾಗಿ ಹೊಡೆಯುತ್ತಿದ್ದರಂತೆ. ಸತ್ಯಾಗ್ರಹಿಗಳನ್ನು ಕುರಿಗಳಂತೆ ಬ್ಯಾರಕ್‌ಗಳಲ್ಲಿ 
ತುಂಬುತ್ತಿದ್ದರಂತೆ. 


ಬಿಜಾಪುರದಲ್ಲಿ ಬೆಳೆಸಿದ್ದ ಕೂದಲನ್ನು ಯರವಾಡದಲ್ಲಿ ಕರುಣೆಯಿಲ್ಲದೆ ಕತ್ತರಿಸಿದ್ದನ್ನು 
ಶಾಮಣ್ಣ ನೆನಪಿಸಿಕೊಂಡಿದ್ದಾರೆ. *ಬೆಳಗ್ಗೆ ನಮನ್ನು ಕ್ಷೌರಿಕರ ಮುಂದೆ ಕೂರಿಸಿದರು. ಈ 


* ಸಾರ್ಥಕ ಜೀವನ ಘಸ್ಥಕದ ಆತ್ಮಕಥನದಿಂದ. 


FY, TE 
ಸಂಸದೀಯ ಪಟು 9 


ಸೌರಿಕರು ಕೂಡ ಅಪರಾದ ಮಾಡಿ ಜೈಲಿಗೆ ಬಂದವರು. ನಮನ್ನು ಚಿನ್ಹಾಗಿ ಬೋಳಿಸಿದರು. 
ಮೊಂಡು ಕತ್ತಿ ಬೇಕಾಬಿಟ್ಟಿ ಕೆರೆತೆದಿಂದಾಗಿ ಹಲವಾರು ಕಡೆ ತಲೆಯಲ್ಲಿ ರಕ್ತ ಸೋರುತ್ತಿತ್ತು. 
ಪ್ರತಿಭಟನೆಯ ಸೊಲ್ಲೆತ್ರಿದರೆ ಕ್ಲೌದಿಕ ಅಪರಾಧಿಗಳೇ ಬಾರಿಸುತ್ತಿದ್ದರು. 


ಯರಬಾಡ ಜ್ಞೆಲಿನಲ್ಲಿ ಸತ್ತಾಗ್ರಹಿಗಳು ನಿಸೂರಾಗಿ ಕಕ್ಣಸ್ಥಿಗೂ ಹೋಗಲು ಬಿಡುತ್ತಿರಲಿಲ್ಲ. 
ಅಲ್ಲಿನ ಪೌಚಗ್ಗಹಗಳು ಅರೆಬರೆ ಮುಚ್ಚೆ ಬಯಲುಗಾಗಿದ್ದವ. ಹೆಚ್ಚು ಸಮಯ 
ಕೂರುವಂತಿರಲಿಲ್ಲ. ಯಾರಾದರೂ ಹೆಚ್ಚು ಹೊತ್ತು ಕಕ್ಕಸ್ಸಿಗೆ ಕೂತರೆ ಮತ್ತಷ್ಟು ಹಿಂಸೆ 
ಅನುಭವಿಸಬೇಕಾಗಿತ್ತ. ಅಂತಹವರನ್ನು ಕೋಲಿನಿಂದ ತಿವಿದು ಎಬ್ಬಿಸುತ್ತಿದ್ದರು. ಅದೊಂದು 
ರೀತಿ ಕವಾಯಿತಿನಂತೆ ನಡೆಯುತ್ತಿತ್ತು. ಉದ್ದನೆಯ ತಣ್ಣೀರು ತುಂಬಿದ ತೊಟ್ರೆಗಳೆದುರು 
ಎರಡೂ ಬದಿಗಳಲ್ಲೂ ಕೂತು ಪೋಲೀಸರ ಆಜೆಗಾಗಿ ಕಾಯಬೇಕಾಗಿತ್ತು. 'ಬಬಾವ್‌' 
ಎಂಬ ಆಜ್ಞೆ ಕಿವಿಗೆ ಬಿದ್ದುತೆ ಚೆಂಬುಗಳಲ್ಲಿ ನೀರು ತುಂಬಿಕೊಂಡು ಬುಲೋ' ಎಂದಾಕ್ಷಣ 
ವೀರನ್ನೆತ್ತಿ ತಲೆಯ ಮೇಲೆ ಸುರಿದುಕೊಳ್ಳಬೇಕಾಗಿತಿತ್ತು 'ಹಾತ್‌ಪಾವ್‌' ಎಂದಾಕ್ಷಣ 
ಮೈಯುಜ್ಞಿಕೊಳ್ಳುತ್ತಿದ್ದರು.....” ಜೈಲಿನಲ್ಲಿ ಇವರಿಗೆ ಹಾಸಲು ಹೊದೆಯಲು ತೆಂಗಿನ 
ನಾರಿನ ಹಾಸು ಹಾಗೂ ಕಂಬಳಿ ಕೊಟ್ಟಿದ್ದರು. ಧರಿಸಲು ಅಂಗಿ ಚಡ್ಡಿ, ಒಂದು ಮಡಕೆ, 
ಒಂದು ನಿಕ್ಕಲ್‌ಬೋಗುಣಿ ಕೊಟ್ಟು ಇವರ ವಸ್ತುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. 

ಇಡೀ ದೇಶದಲ್ಲಿ ಸತ್ಕಾಗ್ರಹ ಬಲಗೊಂಡು ಜೈಲುಗಳು ಭರ್ತಿಯಾದಂತೆ ಯರವಾಡ 
ಜ್ವೆಲೂ ತುಂಬಿಹೋಯ್ತು. ನಂತರ ಶಾಮಣ್ಣನವರನ್ನು ಮುಕ್ತ ಜೈಲಿನ ಡೇರೆಗಳಿಗೆ ಕರೆದೊಯ್ದರು. 
ಮುಳ್ಳು ಬೇಲಿಯ ಒಳಗಿನ ಬಯಲು ಆವರಣವೇ ಮುಕ್ತ ಜೈಲು. ಇದು ಮುಖ್ಯ ಜೈಲಿನಷ್ಟು 
ಕೆಟ್ರದಾಗಿರಲಿಲ್ಲ. ಸುತ್ತ ಸ್ವಚ್ಛಂದ ಗಾಳಿ, ಬೆಳಕು, ಕುಡಿಯಲು ಇದ್ದುದರಲ್ಲೇ ಉತ್ತಮವಾದ 
ನೀರು. ಬೇರೆ ಸತ್ಕಾಗ್ರಹಿಗಳಿಗೆ ಹುಲ್ಲು ಕೀಳುವ ಅಥವಾ ನಾರಿನಿಂದ ಹಗ್ಗ ಹೊಸೆಯುವ 
ಕೆಲಸವಾದರೆ ಕಿರಿಯ ವಯಸ್ಸಿನ ಶಾಮಣ್ಣನಿಗೆ ರೊಟ್ಟಿ ಎಣಿಸುವ ಸುಲಭದ ಕೆಲಸ 
ಕೊಟ್ಟಿದ್ದರು. ವ್ಯಾಯಾಮ, ಉಪವ್ಯಾಸ, ಚರ್ಚೆಗಳಲ್ಲಿ ಪಾಲ್ಕೊಳ್ಳುತ್ತಾ ಸುಖವಾಗಿ ದಿನ 
ಕಳೆದ ಶಾಮಣ್ಣ 107 ಪೌಂಡುಗಳಿಂದ 127 ಪೌಂಡ್‌ಗೆ ಹೆಚ್ಚಾದುದನ್ನೂ ಹೇಳಿಕೊಂಡಿದ್ದಾರೆ. 


ಭಗತ್‌ಸಿಂಗ್‌ ಸುಖದೇವ್‌ ಗಲ್ಲಿಗೇರಿದ ಆ ದಿನ 


ಬ್ರಿಟಿಷ್‌ ಅಧಿಕಾರಿಗಳನ್ನು ಕೊಂದ ಅಪರಾಧಕ್ಕಾಗಿ ಗಲ್ಲು ಶಿಕ್ಷೆ ಜಾರಿಯಾಗಿದ್ದ ಇಬ್ಬರು 
ಮಹಾಧೀರರಾದ ಸರ್ದಾರ್‌ ಭಗತ್‌ಸಿಂಗ್‌ ಮತ್ತು ಸುಖದೇವ್‌ ಅದೇ ಯರವಾಡ 
ಜೈಲಿನಲ್ಲಿದ್ದರು. ಒಂದು ಭಾಗದಲ್ಲಿ ಗಾಂಧಿಯಂಥ ಅಹಿಂಸಾವಾದಿ ಜೈಲಿನಲ್ಲಿದ್ದರೆ ಮತ್ತೊಂದು 
ಭಾಗದಲ್ಲಿ ಈ ಉಗ್ರವಾದಿ ಹೋರಾಟಗಾರರು ಇದ್ದರ. ಗಾಂಧಿಯವರನ್ನು ಬೇಟಿ ಮಾಡಲು 


10 ಟ. ಆರ್‌. ಶಾಮಣ್ಣ 


ಬರುತ್ತಿದ್ದ ನಾಯಕರ ದರ್ಶನ ಭಾಗ್ಯದ ಸಂತೋಷ ಅನುಭವಿಸುತ್ತಲೇ ಭಗತ್‌, ಸುಖದೇವರ 
ಗಲ್ಲಿನ ಕ್ಷಣಗಳ ಆತಂಕದ ದುಃಖವನ್ನು ಶಾಮಣ್ಣ ಅನುಭವಿಸಬೇಕಾಗಿತ್ತು. ಇವರಿಬ್ಬರನ್ನೂ 
ಗಲ್ಲಿಗೇರಿಸಿದ ಆ ದುರ್ದಿನದಂದು ಮೂಕ ಪ್ರೇಕ್ಷಕರಾಗಿ, ನಿಸ್ಪಹಾಯಕರಾಗಿ, ಉಪವಾಸ, 
ಪ್ರಾರ್ಥನೆ ಮಾಡುತ್ತಾ ಆ ವೀರ ಪತ್ತರಿಗೆ ಅಲ್ಲಿದ್ದ ಸತ್ಯಾಗ್ರಹಿಗಳು ಶ್ರದ್ಧಾಂಜಲಿ ಸಲ್ಲಿಸಿದರಂತೆ. 


ಕರಾಚಿ ಕಾಂಗೆಸ್‌ ಅಧಿಬೇಶನಕ್ಕೆ 


ಗಾಂಧಿ ಇರ್ವಿನ್‌ ಒಪ್ಪಂದದಿಂದಾಗಿ ಎಲ್ಲ ಸೆರೆಯಾಳುಗಳ ಬಿಡುಗಡೆಯಾದರೂ 
ಲಷ್ಕರಿ ಶಾಸನದ ದಂಡನೆಗೆ ಈಡಾಗಿದ್ದ ಶಾಮಣ್ಣ ಮತ್ತಿತರರನ್ನು ಮತ್ತೂ 45 ದಿನಗಳವರೆಗೆ 
ಜೈಲಿನಲ್ಲಿ ಕೊಳೆಹಾಕಲಾಯುತು. ಈ ರೀತಿ ಹೆಚ್ಚಿನ ಅವಧಿಯ ಜೈಲುವಾಸ ಅನುಭವಿಸಿದ 
ಕಾರಣ ಶಾಮಣ್ಣನವರಿಗೆ ವಿಶೇಷ ಗೌರವ ಸಲ್ಲಿಸುವುದಕ್ಕಾಗಿ ಕರಾಚಿ ಕಾಂಗ್ರೆಸ್‌ ಅಧಿವೇಶನಕ್ಕಿ 
ಕಳಿಸಿಕೊಡಲಾಯಿತು. ವಲ್ಲಭಬಾಯಿ ಪಟೇಲ್‌ ಈ ಅಧಿವೇಶನದ ಅಧ್ಯಕ್ಷರು. ಅಲ್ಲಿಗೆ 
ಮೈಸೂರಿನ ಪ್ರತಿನಿಧಿಯಾಗಿ ಬಂದಿದ್ದ ಕೆ.ಟಿ.ಭಾಷ್ಯಮ್‌ ಶಾಮಣ್ಣನವರ ತಂದೆ ರಂಗಣ್ಣನವರ 
ಆರೋಗ್ಯ ಹದಗೆಟ್ಟ ವಿಷಯ ತಿಳಿಸಿದರು. ಒಂದು ವರ್ಷದಿಂದ ಊರು, ಮನಿ ಹಾಗೂ 
ತಂದೆತಾಯಿ ಸಂಬಂಧಿಕರನ್ನು ಬಿಟ್ಟು; ದೂರವಾಗಿದ್ದ ಶಾಮಣ್ಣನವರಿಗೆ ಸಿಕ್ಕ ಮನೆಯ 
ಮೊದಲ ಸುದ್ದಿ ಇದಾಗಿತ್ತು. ಕರಾಚಿ ಸಮ್ಮೇಳವ ಮುಗಿಸಿ ಬೆಂಗಳೂರಿಗೆ ಹಿಂದಿರುಗುವ 
ನಿರ್ಧಾರ ಮಾಡಿ ಮುಂಬೈಗೆ ಹಡಗು ಹತ್ತಿದರು. 


ಹಡಗಿನಲ್ಲಿ ಮೂರು ಮುಖ್ಯ ನಿರ್ಧಾರಗಳು 

ಕರಾಚಿಯಲ್ಲಿ ಮುಂಬಯಿಗೆ ಹೊಗುವ ಹಡಗು ಹತ್ತಿದ ಶಾಮಣ್ಣ ತಮ್ಮ ಜೈಲಿನ 
ಬದುಕು, ಸ್ವಾತಂತ್ಯ ಹೋರಾಟ, ಮನೆಯ ಪರಿಸ್ಪಿಶಿಗಳನ್ನು ಆಳವಾಗಿ ಯೋಚಿಸಿ ಕೆಳಗಿನ 
ಮೂರು ಮುಖ್ಯ ನಿರ್ಧಾರಗಳನ್ನು ತೀರ್ಮಾನಿಸಿ ಕೈಗೊಂಡರು. ಅವನ್ನು ಪ್ರತಿಜ್ಞಾವಿಧಿಯಾಗಿ 
ಸ್ಪೀಕರಿಸಿ ಜೀವನದುದ್ದಕ್ಕೂ ಅವುಗಳನ್ನು ಬಿಡದೆ ಪಾಲಿಸಿಕೊಂಡು ಬಂದರು. 

1. ಸಾಧ್ಯವಾದಾಗ ಸಾಧ್ಯವಿದ್ದಷ್ಟು ಇತರರಿಗೆ ಒಳ್ಳೆಯದನ್ನು ಮಾಡಬೇಕು. 
ಇತರರಿಗೆ ಹಾನಿ ಮಾಡಬಾರದು. ಮಾದಕ ಪಾನೀಯ, ಕಾಫಿ ಅಥವಾ ಚಹಾ 
ಸೇವನೆ ಇಲ್ಲ ಸಿನಿಮಾ ನೋಡಬಾರದು. ಅನಿವಾರ್ಯ ಪರಿಸ್ಸಿಶಿಯ ಹೊರತು 
ಹೋಟೆಲಿಗೆ ಹೋಗಬಾರದು. 

2. ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ನಿಲ್ಲಬೇಕು. 

3. ಸರಕಾರದ ಸೇವೆಗೆ ಸೇರಬಾರದು. 

ಹದಿಹರಯದ ಯುವಕನೊಬ್ಬ ಕೈಗೊಂಡ ಈ ನಿರ್ಧಾರಗಳು ಎಷ್ಟು 
ಪ್ರಖರವಾಗಿವೆಯೆಂಬುದನ್ನು ನಾವು ಗಮನಿಸಬಹುದು. ಈ ಕಾಲದಲ್ಲಿಯಾರು ಬೇಕಾದರೂ 


ಸಂಸದೀಯ ಪಟು 11 


ಎಷ್ಟು ಬೇಕಾದರೂ ಪ್ರತಿಜ್ಞೆಗಳನ್ನು ಸ್ವೀಕುಸಬಹುದು. ಆದರೆ ಸ್ಟೀಕರಿಸಿದ ಪ್ರತಿಜ್ಞೆಗನುಸಾರಬಾಗಿ 
ನಡೆಯುವವರು ತೀರಾ ವಿರಳಮೊದೇ ಹೇಳಬಹುದು. ಶಾಮಣ್ಣ ತಮ್ಮತಾರುಣ್ಯದ ದಿವಗಳಲ್ಲಿ 
ಕೈಗೊಂಡ ನಿರ್ಧಾರಕ್ಕೆ ಬದ್ಧಧಾಗಿ ಜೇವನ ಪರ್ಯಂತ ಬಾಳಿ ಬದುಕಿದ್ದನ್ನು ನಮ್ಮಕರ್ನಾಟಕದ 
ಜನತೆ ಕಣ್ಣಾರೆ ಕಂಡಿದ್ದಾರೆ. 

ಬೆಂಗಳೂರಿಗೆ ಶಾಮಣ್ಣ ತಲುಘವ ಮೇಳೆಗೆ ಅಪರ ತಂದೆ ರಂಗಣ್ಣ ತೀರಿಕೊಂಡಿದ್ದರು. 
ಮನೆಯಲ್ಲಿ ದುಡಿಯುವ ಕೈಗಳಿರಲಿಲ್ಲ * ಬ್ಲ ಉಣ್ಣುವ ಕೈಗಳೇ. ವಿಧವೆ ತಾಯಿ ಹಾಗೂ 
ಸೋದರ ಸೋದರಿಯರ ಜವಾಬ್ದಾರಿ ಶಾಮಣ್ಣನವರನ್ನು ದುಡಿಮೆಗೆ ಹಚ್ಚಿತು. ತಾಯಿ 
ಮತ್ತು ಸೋದರಿಯೊಬ್ಬರು ಅವರಿವರ ಮನವೆ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಸಂಪಾದಿಸಿ 
ತರುತ್ತಿದ್ದರು. ಬೆಳೆದ ಮಗ ಮನೆಗೆ ಊರುಗೋಲಾಗಿ ನಿಲ್ಲಬೇಕಾಗಿದ್ದು ಅನಿವಾರ್ಯಮಾಗಿತ್ತು. 


ಇತ್ತ ಗಾಂಧಿ ಇದ್ದಿನ್‌ ಒಪ್ಪಂದದ ಮೇರೆಗೆ ನಡೆದ ದುಂಡು ಮೇಜಿನ ಪರಿಷತ್ತು 
ಯಶಸ್ವಿಯಾಗದೆ ಗಾಂಧಿ ತಮ್ಮಚಳಿವಳಿಯನ್ನು ಪನರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ 
ಯುವಕ ಶಾಮಣ್ಣನವರೆದುರು ಎರಡು ಜಯ್ಕೆಗಳಿದ್ದವು. ಒಂದು ದೀನಾವೆಸ್ತೆಯಲ್ಲಿದ್ದ 
ಅಸಹಾಯಕ ಕುಟುಂಬ, ಇಬ್ಬೊಂದು ಜೈನ್ಯತೆ ಗುಲಾಮಗಿರಿಗಳಲ್ಲಿ ಬಳಲುತ್ತಿದ್ದ ಅಖಂಡ 
ದೇಶ. ಉಭಯ ಸಂಕಟದಲ್ಲಿ ಶಾಮಣ್ಣ ಸಿಕ್ಕಿಬಿದ್ದರು. ಯಾವುದನ್ನು ಆಯ್ದುಕೊಂಡರೂ 
ಒಂದಕ್ಕೆ ಅನ್ಯಾಯ ಮಾಡಿದಂಠಾಗುತಿತ್ತು. ಯೋಚಿಸಿ ಯೋಚಿಸಿ ಶಾಮಣ್ಣ ಕಡೆಗೆ ವಾಣಿಜ್ಯ 
ಶಾಲೆಯನ್ನು ಸೇರಿ ತಮ್ಮ ವಿದ್ಮಾಭ್ಯಾಸವನ್ನು ಮುಂದುವರೆಸುವ ತೀರ್ಮಾನಕ್ಕೆ ಬಂದರು. 


ಚಳುವಳಿಯ ಚಿಪ್ಪಿನಿಂದ ಹೊರಬರಲಾರದ ಶಾಮಣ್ಣ 


ಮನೆಯ ಕೆಲಸಗಳಿಗೆ ಹೆಗಲು ಕೊಡುತ್ತಲೇ, ತನ್ನ ವಿದ್ಧಾರ್ಜನೆಯನ್ನು ಮುಂದುವರೆಸುತ್ತಾ 
ಅತ್ತ ಸ್ವಾತಂತ್ಯ ಹೋರಾಟಕ್ಕೆ ತಮ್ಮದೇ ಆದ ರೀತಿಯಲ್ಲಿ ನಮ್ರವಾಗಿ ದುಡಿಯತೊಡಗಿದರು, 
ಅಂತಿಮವಾಗಿ ಶಾಮಣ್ಣ ಮನೆ, ದೇಶ ಹಾಗೂ ತನ್ನ ವ್ಯಕ್ತಿಗತ ಏಳಿಗೆ ಮೂರಕ್ಕೂ 
ಗಮನಕೊಟ್ರಿದ್ದರು. ಯಾವುದನ್ನೂ ಸೊರಗಲು ಬಿಡಲಿಲ್ಲ. 


ರಾಷ್ಟ್ರೀಯ ಭಾವನೆಯುಳ್ಳ ಪ್ರಸಿದ್ದ ವಕೀಲ ಸಂಪಿಗೆ ವೆಂಕಟಿಪತಯ್ಯನವರು ಕರ್ನಾಟಕದಲ್ಲಿ 
ಸತ್ಯಾಗ್ರಹ ಸಂಘಟಿಸುವ ಜವಾಬ್ದಾರಿ ಹೊತ್ತಿಬ್ಬರು. ಶಾಮಣ್ಣ ಅವರ ನೆಚ್ಚಿನ ಸೇನಾನಿಯಾಗಿ 
ಚಳವಳಿಯಲ್ಲಿ ತಮನು ಮತ್ತೆ ತೊಡಗಿಸಿಕೊಂಡರು. ಸಾರ್ವಜನಿಕರು ಹಾಗೂ ಚಳವಳಿಗಾರರ 
ನಡುವೆ ಸಮನ್ವಯ ಸಾಧಿಸುವ ಕೆಲಸ ಇವರ ಹೆಗಲಿಗೆ ಬಿತ್ತು. ಉತ್ತರ ಕರ್ನಾಟಕದಲ್ಲಿ 
ಹೋರಾಡುತ್ತಿದ್ದವರಿಗೆ ಹಣ ಸಂಗ್ರಹಿಸಿ ಒದಗಿಸುವುದು ಈ ಕೆಲಸದೆ ಮುಖ್ಯ ಭಾಗವಾಗಿತ್ತು 
ಸರ್ದಾರ್‌ ವೆಂಕಟರಾಮಯ್ಯನವರು ಸಿರಸಿ, ಸಿದ್ಧಾಪುರ, ಅಂಕೋಲಗಳಲ್ಲಿ ಕರ ನಿರಾಕರಣೆ 
ಚಳುವಳಿ, ಅರಣ್ಯ ಕಾನೂನು ಭಂಗ ಹಾಗೂ ಉಪ್ಪಿನ ಸತ್ಯಾಗ್ರಹಗಳನ್ನು ಸಂಘಟಿಸುತ್ತಿದ್ದರು. 


ie ಟ. ಆರ್‌. ಶಾಮಣ್ಣ 


ಶಾಮಣ್ಣ ಮತ್ತಿತರರು ಪ್ರಚಾರ ಸಾಹಿತ್ಯ ಹಾಗೂ ಕೇಂದ್ರ ಸಂಘಟನೆಗೆ ಬೇಕಾದ 


ವರದಿಗಳನ್ನು ಸಿದ್ದಪಡಿಸುತ್ತಿದ್ದರು. ಪೋಲೀಸರಿಗೆ ತಿಳಿಯದಂತೆ ರಹಸ್ಯ ಸ್ಥಳವೊಂದರಲ್ಲಿ 
ಕಾಂಗ್ರೆಸ್‌ ಕಛೇರಿ ಸ್ಥಾಪಿಸಿ ಅದರ ಹೊರ ಹೋರಾಟದ ಚಟುವಟಿಕೆಗಳನ್ನು ಶಾಮಣ್ಣ 
ನಿರ್ವಹಿಸತೊಡಗಿದರು. ಸಿಐಡಿಗಳ ಸರ್ಪ ಪಹರೆಗಳನ್ನು ಭೇದಿಸಿ ಕೆಲಸ ಮಾಡಬೇಕಾಗಿತ್ತು. 
ಕಛೇರಿಯ ಸುಳಿವು ಸಿಕ್ಕದಂತೆ ಪದೇ ಪದೇ ಅದನ್ನು ಸ್ಥಳಾಂತರಿಸಬೇಕಾಗುತ್ತಿತ್ತು. ಕೆಂಗೇರಿ 
ಅಥವಾ ವೈಟ್‌ಫೀಲ್ಡ್‌ ಅಂಚಿ ಕಛೇರಿಗಳಿಗೆ ಜೋಗಿ ಕಾಗದ ಪತ್ರಗಳನ್ನು ಪೋಸ್ಟ್‌ 
ಮಾಡಬೇಕಾಗುತ್ತಿತ್ತು. ಬಿಡುವಿಲ್ಲದ ದುಸ್ತರ ಹಾಗೂ ಸೂಕ್ಷ್ಮ ಕೆಲಸವನ್ನು ಶಾಮಣ್ಣ ಸದಾ 
ಕಾಲ ಮಾಡುತ್ತಿದ್ದರು. 


ಮೈಸೂರು ರಾಜ್ಯದಲ್ಲಿ ನಡೆದ ಪ್ರಮುಖ ಘಟನೆಗಳಾದ ಸರ್ಕಾರದ ನಿರ್ಬಂಧಗಳನ್ನು 
ನಾರಿಮನ್‌ ಮುರಿದದ್ದು ಬನಪ್ಪ ಪೋಲೀಸ್‌ ಗುಂಡಿಗೆ ಬಲಿಯಾಗಿ ಜೀವತ್ಕಾಗ ಮಾಡಿದ್ದು 
ಸುಬಾಷ್‌ ನಗರದ ಮೈದಾನದಲ್ಲಿ ಧ್ವಜ ಹಾರಿಸಲು ಹೊರಟ ಜವಾಹರಲಾಲ್‌ ನೆಹರೂ 
ಅವರನ್ನು ಪೋಲೀಸರು ತಡೆದದ್ದು ಶಿವಪುರದ ಧ್ವಜ ಸತ್ಯಾಗ್ರಹ ಮುಂತಾದವು ಶಾಮಣ್ಣನವರ 
ಪ್ರಜ್ಞೆಯಲ್ಲಿ ಕಡೆಯವರೆಗೂ ಅಚ್ಲೊಪ್ತಿ ನಿಂತಿದ್ದವು. 


ಬ್ರಿಟಷರಿಗೆ ಚಳ್ಳೆ ತಿನ್ನಿಸಿದ ಚಳೆಬಳಿಗಾರ ! 


1930ರಿಂದ 1942ರವರೆಗೆ ಸ್ಟಾತಂತ್ಯ ಚಳವಳಿ ತೀವ್ರ ಸ್ವರೂಪ ತಾಳಿ ತನ್ನ 
ಉತ್ತುಂಗಕ್ಕೇರಿತ್ತು. 1942ರ ಒಂದು ಘಟನೆಯನ್ನು ಶಾಮಣ್ಣ ನೆನಪಿಸಿಕೊಂಡಿರುವುದನ್ನು 
ಇಲ್ಲಿ ದಾಖಲಿಸಬಹುದು. ಸಂಸತ್‌ ಸದಸ್ಯರಿಗಾಗಿ ವಿಶೇಷ ಮಾಹಿತಿಗಳನ್ನೊಳಗೊಂಡು 
ಮುದ್ರಣವಾಗಿದ್ದ ಪಸ್ತಕಗಳನ್ನು ಶಾಮಣ್ಣ ಮುಂಬ್ಳಿಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು. 
ಪುಣೆ ರೈಲು ನಿಲ್ದಾಣದಲ್ಲಿ ಇವರನ್ನು ಅಡ್ಡಗಟ್ಟಿ ಸಿಐಡಿಯೊಬ್ಬ ಇವರ ಪೆಟ್ಟಿಗೆಯನ್ನು 
ತೆರೆಯಲು ಒತ್ತಾಯಿಸಿದಾಗ ಶಾಮಣ್ಣ ಅಲ್ಲಿಂದ ಉಪಾಯವಾಗಿ ಚಲಿಸುತ್ತಿದ್ದ ರೈಲಿನೊಳಗೆ 
ಹಾರಿ ಕುಳಿತು ತಪ್ಪಿಸಿಕೊಂಡು ಬಿಡುತ್ತಾರೆ. ಆದರೂ ಮುಂದಿನ ನಿಲ್ದಾಣದಲ್ಲಿ ತಮ್ಮನ್ನು 
ಬಂಧಿಸಲು ಪೋಲೀಸರು ಬಂದೇ ಬರುತ್ತಾರೆಂಬ ಅನುಮಾನದಿಂದ ಸಹ ಪ್ರಯಾಣಿಯೊಬ್ಬರಿಗೆ 
ತಮಲ್ಲಿದ್ದ ಘುಸ್ಟಕೆಗಳನ್ನು ರವಾನಿಸಿ, ತಮ್ಮ ಪೆಟ್ಟಿಗೆಗೆ ಹಣ್ಣುಗಳನ್ನು ತುಂಬಿಟ್ಟುಕೊಳ್ಳುತ್ತಾರೆ. 
ನಿರೀಕ್ಷಿಸಿದಂತೆ ಮುಂದಿನ ನಿಲ್ದಾಣದಲ್ಲಿ ಸಿಐಡಿಯೊಬ್ಬ ಬಂದು ಪೆಟ್ಟಿಗೆ ತೆಿಯಲು 
ಒತ್ತಾಯಿಸಿದಾಗ, ಶಾಮಣ್ಣ ಗೊಣಗಿಕೊಂಡೆ ಪೆಟ್ಟಿಗೆ ತೆರೆದು ತೋರಿಸುತ್ತಾರೆ. ಅದಂಲ್ಲೀನಿದೆ 
ಬರೀ ಹಣ್ಣು' ಆತ ಶಾಮಣ್ಣನನ್ನು ಇನ್ನಷ್ಟು ಪ್ರಶ್ನೆ ಕೇಳಿ ಗೋಳು ಹೊಯ್ಲುಕೊಂಡಾಗ ತಾವು 
ಪತ್ರಿಕೆಗಳಿಗೆ ಈ ಬಗ್ಗೆ ಬರೆದು ದೂರು ಕೊಡುವುದಾಗಿ ಸಮಯಾವಧಾನದಿಂದ ಆತನನ್ನು 
ಬೆದರಿಸಿ ಕಳಿಸಿದ ಶಾಮಣ್ಣ ನಂತರ ಪುಸ್ತಕಗಳನ್ನು ಸೇರಿಸಬೇಕಾದ ಸುರಕ್ತಿತ ಜಾಗಕ್ಕೆ 
ಸೇದಿಸುತ್ತಾರೆ. 


ಸಂಸದೀಯ ವಟು 


pe 
[Ce] 


) ಣ ಹೈದರಾಬಾದಿನಲ್ಲಿ ನಡೆಯುತ್ತದೆ. ಹೈದರಾಬಾದಿನಲ್ಲಿದ್ದ 
ಡಾ ಮೇಲುಕೋಟಿಯಪರಿಗೆ ಸಾಹಿತ್ಯ ಒದಗಿಸಬೇಕಾದ Be ಶಾಮಣ್ಣ 
ಹೆದರಾಖಾದ್‌ ಲು ನಿ ನಿಲ್ದಾಣದಲ್ಲಿ ಬಂದಿಳಿದಾಗ ಸುತ್ತಾ ಮುತ್ತಾ ಪೋಲೀಸರ 
ಸರ್ಪಗಾವಲಿರುತ್ತದೆ. ೬ ಆಸ್ಟ್ರಾಯ್‌ ತಪಾಸಣೆಗೊಳಪಡಿಸದೆ ಯಾರನ್ನು ಪೂ 
ತಲೆ ಓಡಿಸಿದ ಶಾಮಣ ದ ಶೈಲಿಗೆ ಕಾಯುವ ಪ್ರಯಾಣಿಕನಂತೆ ಒಂದು ಗ 

ಅಲ್ಲೀ ಕುಲ ಕಳೆಯುತ್ತಾರೆ. ನಂತರ "ಅಧಿಕಾರಿಯೊಬ್ಬ ಬಂದು ಪೆಟ್ಟಿಗೆಯಲ್ಲಿ ಮ 
ಎಂದು ಪ್ರಶ್ನಿಸಿದಾಗ ಪುಸ್ತಕ ಬಟ್ಟೆಗಳಿವೆ ಎಂದು ಆತನ ಕೈಗೆ ಹತ್ತು ರೂಪಾಯಿ ಲಂಚೆ 
ತುರುಕಿ ಅಲ್ಲಿಂದ ತಪ್ಪಿಸಿಕೊಂಡು € ಉಪಾಯವಾಗಿ ಹೊರಬರುತ್ತಾರೆ. 


ನಿಗೂಢ ಶಾಮಣ್ಣ ಯಾರು? 


ಶಾಮಣ್ಣನವರು ಸಕ್ರಿಯ ಸತ್ಕಾಗೆಹದಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದು ರಾಜದ 
ಹೊದ ಹೊಲೆತು ರಾಜ್ಯದ ಒಳೆಗಲ್ಲ. ಬೆಂಗಳೂರಿನ ಹೋರಾಟಗಳಲ್ಲೂ ಪ್ರತ್ಯಕ್ಷವಾಗಿ 
ಬಾಗಿಯಾಗುತ್ತಿರಲಿಲ್ಲ. ಹಾಗಾಗಿ ಇಲ್ಲಿನ ಪೋಲೀಸರಿಗೆ, ಸಿಐಡಿಗಳಿಗೆ ಶಾಮಣ್ಣನವರ 
ಮುಖಿ ಅ Ni ಪರಿಚಿಯವಾಗಿರಲಿಲ್ಲ. ಆದರೆ ಇವರ ಗುಪ್ತ ಚಟುವಟಿಕೆಗಳ ಬಗ್ಗೆ 
ಪಫೋಲೀಸರಿಗೆ ಅಸುಮಾವನವಂತೂ ಇತ್ತು. ಇವರ ಸಾಹಿತ್ಯ ಮುದ್ರಣ ಮತ್ತಿತ್ತರ ವಿಚಾರಗಳು 
ಪೋಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ದವ. ಬಳೆಪೇಟೆ ಕೆಲಸಗುರನೊಬ್ಬನಿಂದ ಸುಳಿವು 


ಪಡೆಬ ಪೋಲಿಸರು, ಶುಮಣ್ಣ , ವಿದ್ಯಾರ್ಥಿಂ ಯಾಗಿದ್ದ ವೈ.ಎಂ.ಸಿ.ಎ.ಯಲ್ಲಿದ್ದ ನರ್ಕಾರಿ 
ವಾಣಿಜ್ಯ ವಿದ್ದು: ಇಲಿಗೆ ಬದು ಅಲ್ಲಿ ನ ಪ್ರಿ ಪಾಲ್‌ ಟಿ.ಆರ್‌ .ಅಯ್ಯಂಗಾರ್‌ರನ್ನು ಶಾಮಣ್ಣನ 
ಬಗ್ಗೆ ಖಚಾರಿಸಿದೆಯಿ. ಬಂದೆವಯ ಪೋಲೀಸರು ಎಂದು ಬಲ್ಲ ಪ್ರಿನಿಪಾಲರು ಶಾಮಣ್ಣನನ್ನು 


ಇಂದು ಬಂದಿಲ್ಲವೆಂದು ಸುಳ್ಳು ಹೇಳಿ ಬಚುವ್‌ 


ಮಾಡುತ್ತಾರೆ. ಶಾಯೆಣ್ಣನವರ ಮನೆ ಬಳಿ ಹೋಬೀಸರು “ದಾಮಣ ಣ್ಣ ಯಾರು” 
ಎಂದು ಸ್ವತಃ ಶಾಮಣ್ಣವದೆರೂ . ಪ್ಯಾಯಾಲಯದುಲ್ಲೂ ಶಾಮಣ್ಣನ 
ರ ಭ್ಹನಿತಮೂಯಗೆಲೆಲ್ಲಾ ಶಾಮಣ್ಣ ಯಾರು? 
ನಧ್ಯಬಾಗಿಲ್ಲ” ಎಂದು 

ಶಾಮಣ್ಣ ಪೋಲೀಸದ ಕಣಫಿಸಲು ಹೀಗೆ ಅವೇನ ಸಂಚುಗಳನ್ನು ಮಾಡುತಿದ್ದರು. 


[i] 
ಹೆಸರು, ವೇಷ ಬದಲಾಯಿಸಿಕೊಂದು ಓಡಾಡುತ್ತಿದ್ದರು. ಸಾಮ WK ಹೇಳುವ ಪ್ರಕಾರ 
ಸತ್ಯಾಗಹೆ ಒಂದು ಅವಿಸೇಣೀಯ ಸಂದರ್ಭ. ಶಾಸಕೆ ಮಂತ್ರಿ ಸಾನಿಗಳ ಮೇಲೆ ಆಸೆಯಿಲ್ಲಬೆ 


sl 3 ಘ್‌ 
ಗಾಂಧಿಯವರ “ಮಾಡು ಇಲ್ಲವೆ ಮಡಿ” ಆದೇಶವನ್ನು ್ಲ ಪಾಲಿಸುವುದಸ್ಪೆ ಅವರ ಕಣ್ಬುದಿನ 
ದಾದಿ ಹಾಗೂ ಧೆ ಧ್ಯ ಅಯಬಾಗಿರುತಿತು. 

dh ಮಂ 


ಬದುಕಿನ ಸ್ಲಿರನೆಲೆ ರಂಗನಾಥ ವಾಣಿಜಶಾಲೆ. 


ಮೊದಲೇ ಹೇಳಿದೆಂತೆ ಶಾಮಣ್ಣನವರಿಗೆ ಎರಡು ಜವಾಬ್ದಾರಿಗಳಿದ್ದವ. ಒಂದು 
ದೇಶದ ಕೆಲಸ, ಇನ್ನೊಂದು ಕುಟುಂಬ ನಿರ್ವಹಣ. ಮ್ಯಾಷಸಲ್‌ ಶಾಲೆಯ ಮಕ್ಕಳಿಗೆ 
ಹಾಗೂ ಬೇರೆ ಮಕ್ಕಳಿಗೆ ಟ್ಯೂಷನ್‌ ಹೇಳುವುದರಿಂದ ಅಲ್ಪ ಸ್ವಲ್ಪ ಗಳಿಸುತಿದ್ದರು. ಅದು 
ಜೀವನ ನಿರ್ವಹಣೆಗೆ ಸಾಕಾಗುತ್ತಿರಲಿಲ್ಲ. ನಿಜವಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸಣ 
ಚಟುವಟಿಕೆಯುಳ್ಳ ನಿರುದ್ಯೋಗಿ ಯುವಕ ಶಾಮಣ್ಣ ಸ್ಥಿರವಾದ ನೆಲೆಯೊಂದನ್ನು 
ಅನಿವಾರ್ಯವಾಗಿ ಕಂಚುಕೊಳ್ಳಲೇಬೇಕಾಗಿತ್ತು. ಕೆ.ಎಸ್‌ .ಕೃಷ್ಣಅಯ್ಕರ್‌ ಮತ್ತಿತರರ 
ಸಲಹೆಯಂತೆ ಶಾಮಣ್ಣ ವಾಣಿಜ್ಯ ವಿದ್ಯಾಶಾಲೆಯೊಂದನ್ನು ಸ್ವಾಪಿಸಲು ಮುಂದಾದರು. 
ನ್ಯಾಷಸಲ್‌ ಮಿದ್ಯಾಸಂಸ್ಥೆಯ ಆಡಳಿತ ಮಂಜಳಿ ನೆರವಿನಿಂದ ಅಲ್ಲೇ ಪುಟ್ಟ ಜಾಗವೊಂದರಲ್ಲಿ 
ಶ್ರೀರಂಗನಾಥ ವಾಣಿಜ್ಯ ಸಂಸ್ಥೆಯನ್ನು ಶಾಮಣ್ಣ 1939 ಜೂನ್‌ 15ರಂದು ಆರಂಭಿಸಿದರು. 
ಶಾಮಣ್ಣನವರೊಂದಿಗೆ ಕೆ.ಎಸ್‌.ರಂಗನ್‌ ಹಾಗೂ ಮಃ “ಎಲ್‌ ಸೈಷ್ಣಮೂರ್ತಿ pot ಸಂಸ್ಥಾ ನ್ನು 
ಕಟ್ಟುವ ಜವಾಬ್ದಾರಿಗೆ ಹೆಗಲು ಕೊಟ್ಟರು. ದಿವದಿಂದ ದಿನಕ್ಕೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ 
ಸಂಖ್ಯಾಬಲ ಬೆಳೆದು ಅದು ಸದೃಢವಾಯಿತು. ಅನೇಕ ವರ್ಷಗಳವರೆಗೆ ಬಸವನಗುಡಿ 
ಭಾಗದ ವಿದ್ಧಾರ್ಥಿಗಳ ಅಚ್ಚುಮೆಚ್ಚಿನ ವಾಣಿಜ್ಯ ವಿದ್ಯಾಸಂಸ್ಥೆಯಾಗಿ ಕೆಲಸಮಾಡತೊಡಗಿತು. 
ಶಾಮಣ್ಣನವರ ಈ ಶಾಲೆಯಿಂದಾಗಿ ಸಾವಿರಾರು ವಿದ್ಭುರ್ಥಿಗಳು ಸ್ವಾತಂತ್ರ್ಯ ಪೂರ್ವ 
ಹಾಗೂ ಸ್ವಾತಂತ್ರೋತ್ತರ ಕಾಲದಲ್ಲಿ ತೆಮ್ಮ ಅನ್ನದ ಮಾರ್ಗವನ್ನು ಕಂಡುಕೊಳ್ಳಲು 


ಸಾಧ್ಯವಾಯಿತು. ಆವರಣ್ಲಿ ಅನೇಕರು ಇಂದಿಗೂ ಶಾಮಣ್ಣನವದರನ್ನು ಕೃತಜ್ಞತೆಯಿಂದ 


ಮನೆ ಮದುವೆ ಮಡನಿ ಮಕ್ಕಳು 


ಶಾಮಣ್ಣನವರ ಪ್ರುರಂಭಿಕ ಬದುಕು ಅತ್ಯಂತ ಬಡೆತನಿಬೆಲ್ಲೇ ಇತ್ತು. ನಂತರದ ಜೀವನದಲ್ಲಿ 
ಕಷ್ಟ ಸುಖ ಎರಡೂ ಇದ್ದವು. ಪ್ರಮಿಕರಾದ ಅವರ ಜೀವಪ ವಿಧಾನ ಸರಳತೆಯಿಂದ 
ಕೂಡಿದ್ದು ಸಜಸಿಕೆ, ಸ್ನೇಹೆಗಳಿಂದಾಗಿ ನಿಧಾನವಾಗಿ ಒಂದು ವೆಬೆಯನ್ನು ಕಂಡುಕೊಂಡಿತು. 
ಒಂದು ಗಟ್ಟಿ ನೆಲೆಗೆ ಬಂದು ನಿಂತಮೇಲೆ ಶಾಮಣ್ಣ ಮತ್ತೆ ಎಂದೂ ಹಿಂದಿರುಗಿ ನೋಡಲೇ 
PO 


ಇಲ್ಲ. ಕ್ರಮ ಕ್ರಮವಾಗಿ ಮೇಲೇರುತ್ತಲೇ ಮುಂದೆ ಮುಂದೆ ಸಾಗಿ ಸಾರ್ಥಕ ಬಯಕೆನ್ನು 
ನಡೆಸಿ ದನ ತೆ ಪಡೆದರು. 


1943ರ ಹೊತ್ತಿಗೆ ಸಾಕಷ್ಟು ಸುಭದ್ರ ಸ್ಲಿತಿಯಲ್ಲಿ ಶಾಮಣ್ಣ ಇದರು. ಆರ್ಥಿಕವಾಗಿ 


Rf ಲ [ss] [ae ಣ [=] 
ತಮ್ಮಕಾಲಮೇಲೆ ತಾವು ನಿಂತಿದ್ದರು. ಮನೆಯವರು, ಹಿರಿಯರು ಶಾಮಣ್ಣನವರಿಗೆ ಮದುವೆ 


ಮಾಡಬೇಕೆಂದು ಯೋಚಿಸಿ ಸಕಲೇಶಪುರದ ಬಳಿಯ ಹಳ್ಳಿಯಲ್ಲಿ ; 
ಮಾಲೀಕರಾಗಿದ್ದ ವೆಂಕೆಟಿಸುಬ್ಬಯ್ದ ಎಂಬುವವರ ಒಬ್ಬಳೇ ಮಗಳಾದ ಗೌರಮ್ಮ ಎಂಬ 


ಸಂಸದೀಯ ಪಟು 15 


ಹುಡುಗಿಯನ್ನು ಆಯ್ಕೆ ಮಾಡಿದರು. ಹೆಸರಿಗೆ ತಕ್ಕಂತೆ ರೂಪವತಿಯಾಗಿದ್ದ ಗೌರಮನವರನ್ನು 
ಮೆಚ್ಚಿ ಶಾಮಣ್ಣ ಸರಳವಾಗಿ ಮದುವೆಯಾದರು. ಸುಖದ ಕಡಲಿನಂತಿದ್ದ ಬದುಕಿನ ನಾವೆ 

ಮತ್ತೆ ಯಾವುದೋ ಕಲ್ಲು ಬೆಟ್ಟಕ್ಕೆ ಡಿಕ್ಕಿ ಹೊಡೆದಂತೆ ಗೌರಮ್ಮಹೆಣ್ಣುಮಗುವೊಂದಕ್ಕೆ ಜನ್ಮ 
ನೀಡಿದ ಹತ್ತು ದಿನಗಳಲ್ಲಿ ಸಿಡುಬು ರೋಗಕ್ಕೆ ಬಲಿಯಾಗಿ ಮ್ಹತಷಟ್ಟರು. ಅವರ ನೆನಪಾಗಿ 

ಶಾಮಣ್ಣನವರ ಬಳಿ ಉಳಿದಿದ್ದ ಆ ಮಗುವೂ ಅನಾರೋಗ್ಯದಿಂದ ಬಳಲಿ ತೀರಿಕೊಂಡಿತು. 

ತನ್ನ ನೆಚ್ಚಿನ ಮಡದಿ ಹಾಗೂ ಮಗುವನ್ನು ಕಳೆದುಕೊಂಡ ಶಾಮಣ್ಣ ಹತಾಶ ಸ್ಥಿತಿ ಮುಟ್ಟಿದರು. 

ಕರಾಳ ವಿಧಿ ಅವರ ಬದುಕಿನ ಮೇಲೆ ಕಪ್ಪು ಬೆರಳನ್ನು ಕವಿಸಿಬಿಟ್ಟಿತ್ತು. 


ಮದ್ರಾಸಿನಿಂದ ವಲಸೆ ಬಂದು ಚಾಮರಾಜಖೇಟಿಯಲ್ಲಿ ನೆಲೆಸಿದ್ದ ಸುಬ್ರಮಣಿ ಅಯ್ಯರ್‌ 
ಅಖರ ಹೆಂಡತಿಯಾದ ಮೀನಾಕ್ಷಿ ಅಮಾಲ್‌ ಅವರ ಸೋದರಿ ಮೀವಾಕ್ಷಿ ಅಮಾಲ್‌ ಅವರ 
ಪರಿಚಯ ಮಾಜಿ ಉಪಮೇಯರ್‌ ಪಿ.ಆರ್‌.ಜಯಲಕ್ಷ್ಮಮ್ಮನವರಿಗಿತ್ತು. ಎರಡನೇ 
ಮಹಾಯುದ್ಧದ ಬಾಂಬ್‌ ಧಾಳಿಗೆ ಹೆದರಿ ಭೀತಿಯಿಂದ ಬಹಳ ಜನ ಮದ್ರಾಸ್‌ ಬಿಟ್ಟು 
ಬೆಂಗಳೂರಿಗೆ ಬಂದು ನೆಲೆಸಿದ್ದರು. ಜಗತ್ತು ಯುದ್ದದ ತಳಮಳಗಳಿಂದ ತತ್ತರಿಸುತ್ತಿದ್ದಾಗ 
ತಳಮಳ ತಲ್ಲಣಗಳಿಂದ ಕೂಡಿದ್ದ ಶಾಮಣ್ಣನವರ ಬದುಕಿಗೂ ನೆಲೆಕಾಣುವ ತವಠಕವಿತ್ತು. 
ಆ ಸಂದರ್ಭದಲ್ಲಿ ಜಯಲಕ್ಷ ಮನವರ ಪ್ರಸ್ತಾಪ ಹಾಗೂ ಪ್ರಯತ್ನಗಳಿಂದಾಗಿ ಸುಬ್ರಮಣಿ 
ಅಯ್ಯರ್‌ ಅವರ ಮೊದಲನೇ ಮಗಳಾದ ಮುತ್ತುಲಕ್ಷ್ಮಿಯವರನ್ನು ತಮ್ಮವರಡನೇ ಪತ್ನಿಯಾಗಿ 
ಕೈಹಿಡಿದರು. ಆಗ ಮುತ್ತುಲಕ್ಷ್ಮಿ ತೆಮ್ಮ ಬೊಡ್ಡ ಮೀನಾಕ್ಷಿ ಅಮಾ್‌ ಅವರ ಮನೆಯಲ್ಲಿ 
ಒದಿಕೊಂಡಿದ್ದರು. 

ಕನ್ನಡ ಓದಲು ಬರೆಯಲು ಬರದ ಮುತ್ತುಲಕ್ಷ್ಮಿಯವರಿಗೆ ಶಾಮಣ್ಣನವರ ದೊಡ್ಡ 
ಕುಟುಂಬದ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಕಷ್ಟವಾಗಿತ್ತು. ಆದರೂ ಶಾಮಣ್ಣನವರ 
ತಾಯಿ ಜಾನಕಮ್ಮನವರ ವಿಶೇಷ ಪ್ರೀತಿ ಕಾಳಜಿಗಳಿಂದಾಗಿ ಮುತ್ತುಲಕ್ಷ್ಮಿ ನಿಧಾನವಾಗಿ 
ಮನೆಯ ಮಾತಾವರಣಕ್ಕೆ ಹೊಂದಿಕೊಂಡರು. ಮನೆಯಲ್ಲಿ ಎಲ್ಲರೂ ಅರೆಬರೆ ಕನ್ನಡ 
ಅರೆಬರೆ ತಮಿಳು ಮಾತವಾಡುತ್ತಾ ಇದ್ದುದರಿಂದ ಮುತ್ತುಲಕ್ಷ್ಮಿಯವರಿಗೆ ಭಾಷೆಗಿಂತ ಬದುಕು 
ದೊಡ್ಡೆದುಗಿ "ಕಂಡಿತು. ಅವರು ಶಾಮಣ್ಣನವರ ಜೀವನ ಸುಗಮ ಹಾದಿ ಹಿಡಿಯಲು 
ಕಾರಣರಾದರು. ಗಂಡನ ಖವರು ಸಹೋದರಿಯರು, ಮೂವರು ಸಹೋದರರು, ಅವರ 
ಮಕ್ಕಳು ಮರಿಗಳು ಮನೆ ತುಂಬಾ ಇದ್ದರು. ಅವರಿಗೆಲ್ಲ ಮುತ್ತುಲಕ್ಷ್ಮಿಯವರ ಸಹನೆಯ 
ಸಾಪಚಯ್ಯ ದೊರೆಯಿತು. ತಮ್ಮಉದಾರಮದ ಗುಣಗಳಿಂದ ಕುಟುಂಬದ ಎಲ್ಲರೊಡನೆ 
ಮುತ್ತುಲ್ಸಿ ಮಿಳಿತವಾದರು. ಇಷ್ಟು ದೊಡ್ಡ ಕುಟುಂಬದ ಸಂಪೂರ್ಣ ಹೊಣೆಗಾರಿಕೆ 
ಶಾಮಣ್ಣನವರ ಮೇಲೇ ಇತ್ತು. ಸಹೋದರಿಯರ ಮದುವೆ, ಅವರ ಬಸಿರು ಬಾಣಂತನ, 
ಅವರ ಮಕ್ಕಳು ಮದಿಗಳ ಸಲಹುವಿಕೆ, ಸೋದರರ ವಿದ್ಮಾಭ್ಯಾಸ ಇತ್ಯಾದಿಗಳೆಲ್ಲವನ್ನೂ 
ಶಾಮಣ್ಣ ನೋಡಸೊಳ್ಳನಣಕಾಗಿತ್ತು ಎಂಟು ಜನೆ ಸಹೋದರರ ಸಂಬಂಧಿಗಳು ಶಾಮಣ್ಣನಪರ 


16 ಟ. ಆರ್‌. ಶಾಮಣ್ಣ 


ನೆರವಿನಿಂದಲೇ ವಿಬ್ಯಾಭ್ಯಾಸ ಮಾಡುತ್ತಿದ್ದರು. ಅಖರ ಸೋದರಿಯರ ಮಕ್ಷಳೆ ಮದುವೆ 
ಮುಂಜಿಗಳೂ ಶಾಮಣ್ಣನವರ ಮನೆಯಲ್ಲಿಯೇ ನಡೆಯು 


Le 


ಬು 
ಲ 


1952ರಲ್ಲಿ ಜಾನಕೆಮನವರು ತೀರಿಕೊಂಡ ನಂತರವಂತೂ ಮುತ್ತುಲಕ್ಷ್ಮಿಯವರ ಹಗೊ? 
ಮೇಲೆ ಈ ಎಲ್ಲ ಒತ್ತಡಗಳೂ ಜವಾಬ್ದಾದಿಗಳಾಗಿ ಬಿದ್ದವು. ಮನೆಯ ಗೌರವ ಹಾಗೂ 
ಪರಂಪರೆಗಳು ಬಣ್ಣಗೆಡದೆ ಹಾಗೆ ಮುತ್ತುಲಕ್ಷ್ಮೀರುವರ ಸಮರ್ಥವಾಗಿ ಬಾಳ್ವ ಮಾಡಿ 
ಶಾಮಣ್ಣನವರ ಮೆಚ್ಚಿ 3ನ ಜೀವವ ಸಂಗಾತಿಯಾಗಿ ಕುಟುಂಬದ ರಥವನ್ನು ಮುನ್ನಡೆಸಿದರು. 
ಶಾಮಣ್ಣ ಹಾಗೂ ಮುತುಲಕಿ ಕ್ಷಿಯವರು ಜೀವನ ಬಪಕ್ಕೆ ಚೈತ್ರ ಸಿಂಚನವಾಗಿ ಹಸುರಿನ 
ಹಾಗೆ ಚಿಗುರಿ ಫಲ ಪುಷ್ಪಗಳು ಕುಡಿಯೊಡೆದವು. ಶಾಮಣನರಿಗೆ ಒಟ್ಟು ಏಳು ಜನ 
ಮಕ್ಕಳು. ಐದು ಹೆಣ್ಣು ಎರಡು ಗಂಡು. ಇಷ್ಟೊಂದು ಜನ ಮಕ್ಕಳನ್ನು ಪ್ರಜಾ ಪ್ರತಿನಿಧಿಯೊಬ್ಬ 
ಪಡೆದದ್ದಕ್ಕಾಗಿ ಶಾಮಣ್ಣ ಬಮ್ಗೊಮ್ಮೆ ಚಿಂತಿತಲಾಗುತ್ತಿದ್ದರಂತೆ. ಶಾಸನ ಸಭಿಯಲ್ಲಿ ಸಾರ್ವಜನಿಕ 
ವೇದಿಕೆಗಳಲ್ಲಿ ಕುಟುಂಬ ಯೋಜನೆ ಕುರಿತು ಮಾತನಾಡುವಾಗ ಅವರಿಗೆ ತಪ್ರಿತಸ್ತನೆಂಬ 
ಬಾವನೆ ಬರುತಿತ್ಪಂತೆ. 


ಆದರೂ ಶಾಮಣ್ಣನವರಿಗೆ ಮಕ್ಕಳು ಹಾಗೂ ಕುಟಿಂಬ ದೊಡ್ಡಬಾಗಿದ್ದಕ್ಕಿ ವಿಷಾದಖೇನೂ 
ಇರಲಿಲ್ಲ. ಎಲ್ಲ ಮಕ್ಕಳೂ ಶಾಮಣ್ಣನವರಿಗೆ ಸಂಶೋಷ ತಂದಿದ್ದರು. ಟಿ.ಎಸ್‌.ಶಾರದ, 
ವಿದ್ಯಾ(ಬೇಬಿ), ಗೌರಿ, ಡಾ. ಟಿ.ಎಸ್‌.ಕಲಾವತಿ, ಡಾ. ಟಿ.ಎಸ್‌. ಜಯಂತಿ, ಇವರೆಲ್ಲ 
ಪಮ ಹೆಣ್ಣು ಮಕ್ಕಳು. ಐವರಿಗೂ ಮದುಖೆಯಾಗಿತ್ತು. ಮೊದಲ ಮಗಳು ಶಾರದ 
ವಿಜ್ಞಾನ ದಲ್ಲಿ ಎರಡೆನೇ ವರ್ಷದ ಪದವಿಯವರೆಗ! ವ್ಯಾಸಂಗ ಮಾಡಿ ಶಾಮಣ್ಣನರ ಅಕ್ಕನ 
ಮಗ ಮದಾ ಸಿವ ತಂತ್ರ ಜ್ಞಾವ ಸಂಸ್ಥ ುಲ್ಲಿೀಉಪನ್ನಾ ವ್ಕಾಸಕರಾಗಿದ್ದ ಡಾ. ಕೆ ಕೆ.ಜೆ.ಎ ಲ್‌ -ಅಯ್ಕರ್‌ 
ಅವರನ್ನು ವಿವಾಹಾಾಗಿದ್ದರು. ಎರಡನೇ ಮಗಳು ವಿದ್ಮಾ ಬಿ.ಎ.ಪದಿ ಪಡೆದು ಬೆಂಗಳೂರು 
ವೈದ್ದಕೀಯ ಕಾಲೇಜಿನ ಉಪನ್ಥಾಸಕ ಎ.ಎನ್‌ ವಿಶ್ಷನಾಥ ಅವರ ಕೈಿಹಿಡಿದಿದ್ದದು. ಮದ್ರಾಸಿನ 
ಯುನಿಯನ್‌ ಕಾರ್ಬೈಡ್‌ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿದ್ದ ಕೆ 8 ಹದರ ಪತ್ನಿ 
ಗೌರಿ ಶಾಮಣ್ಣನ ವರ ಮೂರನೇ ಮಗಳು. ವೈದ್ಯೀಯ' ವಿಷಯದಲ್ಲಿ ಅತ್ಯುನ್ನತ ಪದವಿ 
ಪಡೆದಿದ್ದ ಡಾ ಟಿ.ಎಸ್‌.ಕಲಾವತಿ ನಾಲ್ಕನೀ ಮಗಳು. ಈಕೆ ಅಮೆ ಂರಿಕಾದಲ್ಲಿರುವ 
ಡಾ!। ಶೇಷಾದ್ರಿ ಅವರ ಪತ್ನಿ. ಕೊನೆಯ ಮಗಳಾಖ ೫! ಟಿ.ಎಸ್‌. RN 
ತಮ್ಮಚತಿ ಅಮೆರಿಕಾದ ಪಿಟ್ಟಬರ್ಗ್‌ನಲ್ಲಿ ಜೋಯಿಂಗ್‌ ಇಂಜಿಬಿಯರ್‌ ಆಗಿರುವ ಎವ್‌.ರವಿ 


ಮಾರ್ಗ ನಸಹಾಯಂ ಅವರೊಂದಿಗೆ ನೆಲೆಸಿದಾ 


ತಮ್ಮ ಹೆಣ್ಣುಮಕ್ಕಳಿಗೆ ಒಳ್ಳಯ ವಿಬ್ಯಾಬಾ 
ಮದುವೆ ಮಾಡಿದ ಕ ತೃಪ್ತಿ ರಾಮಣ್ಣನವರಿಗಿತ್ತು. 


ಸಾನಮಾನಜಲಿದ ಗೌರವಾನ್ನಿತ ಪ ವೃಕಿಗಳು. 
[2 ಜಗದಿ ವ ಶಂ 


ಗ್‌ pe pe 
ಸಂಸಡೀಯ ಪಟು 17 


. ರಂಗಾ ಶಾಮಣ್ಣನವೆರ ಪ್ರಥಮ ಪುತ್ರ. ಕನ್ನಡಿಗರಿಗೆ ರಂಗಾ ಅವಧನ್ನು 
ಫಾ ಪರಿಚಯಿಸಬೇಕಾಗಿಲ್ಲ. ರಂಗ ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು. 


ಜಾ 

ತಮ್ಮಚಲನಚಿತ್ರದ ಚಿತ್ರಕಥೆಗಾಗಿ ರಾಷ್ಟ್ರಪತಿಯವರ ರಜತಕಮಲ ರಾಷ್ಟ್ರಪ್ರಶಸ್ತಿ ಗಳಿಸಿದ 

ಪ್ರತಿಭಾವಂತರು. ಅವರ ಮತ್ತೊಂದು ಪ್ರಶಸ್ತಿ ವಿಜೇತ ಚಲನಚಿತ್ರ ಸಾವಿತ್ರಿಯ್ಲಿ 

ವಾಯಕಿಯಾಗಿ ನಟಿಸಿಪ ಅಶ್ವಿನಿಯವರನ್ನು ರಂಗ ತಮ್ಮ ಪತ್ನ್ಲಿಯನ್ನಾಗಿ ಸ್ವೀಕರಿಸಿದ್ದಾದೆ. 
ಲ [Se] 


ಅಶ್ವಿನಿ ಬೆಂಗಳೂರಿವ ಉದ್ಯಮಿ ಎಸ್‌.ರಾವ್‌ ಅವರ ಪುತ್ರಿ. 


ಗೀಜಗನ ಗೂಚು, ತುಕ್ತನ ಕಡೆ . ೧ಟ್‌(ಹಿಂದಿ) ಉದ್ದವ್‌ (ಹಿಂದಿ) ಮತ್ತಿತರ 
ಸೆಲನಚಿತ್ರಗಳನ್ನು ಆನೇಕ ಕಿರುಚಿತ್ರಗಳನ್ನು ರಂಗಾ ನಿರ್ದೇಶಿಸಿದ್ದಾಥೆ. ಈಗ ಮೌನಕ್ರಾಂತಿ 
ಎಂಬ ಸಿನಿಮಾದ ತೆಯಾರಿಯಲ್ಲಿಜ್ದಾರೆ. ಎಪ್ಪತ್ತರ ದೆಶಕದಲ್ಲಿ ಬೆಂಗಳೂರಿನ ಪಸಿದ್ದನಾಟಕ 
ತಂಡ ಬೆನಕದಿ ಮೂಲಕ ಹವ್ಯಾಸಿ ರಂಗಭೂಮಿಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. 


ಕಿ.ಎಸ್‌.ರವಿಚಂದರ್‌ ಶಾಮಣ್ಣನವರ ಎರಡನೇ ಮಗ. ಬಿ.ಇ.ಎಲೆಕ್ಟಾನಿಕ್ಸ್‌ 
ಪೆದವೀಭರರಾದ ರವಿಚಿಂದರ್‌ ಮದರಾಸಿವ ಭಾರತೀಯ ತೆಂತ್ರಜ್ಞಾನ ಸಂಸ್ಥೆಯ ತಾಂತ್ರಿಕೆ 
ಸ್ನಾತಕೋತ್ತರ ಪದವಿ ಪಡೆದು ಈಗ ಕಂಪ್ಯೂಟರ್‌ ಸಲಹೆಗಾರರಾಗಿ ಕಿಲಸ ಮಾಡುತಿದ್ದಾರೆ. 
ಭಾರತ ಮತ್ತು ಬ್ರಿಟನ್‌ ದೇಶಗಳಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಏಿಸ್ತರಿಸಿಕೊಂದಿದ್ದಾರೆ. 


ರವಿಚೆಂಬದ್‌ ವೆಮ್ಮನಾಡಿನ ಅತ್ಯಂತ ಪ್ರ ಪ್ರತಿಲ ಭಾವಂತರಲ್ಲೊ ಬರು. 


ಶಾಮಣ್ಣಸವರ ಯಾವ ಮಕ್ಕಳೂ ತಂದೆಯ ಪ್ರಭಾವ ಶಿಫಾರಸುಗಳ ಮೇಲೆ ನಿಂತವರಲ್ಲ. 


ಸ್ವತಃ ಪ್ರತಿಬ ೧ಪಾಲಿಗೆಲಾ ಗಿ ತಂದೆಯಂತೆಯೇ ಸ್ಥಾಭಿಮಾನಿಗಳೂ, ಸ್ವಾತಂತ್ಯಪ್ರಿಯರೂ 


3ಗಿ; ಸಜ್ಜವಿಕೆಗಳನ್ನು ಬೆಳೆಸಿಕೊಂಡು ನದ್ಭುಕಿಗಳಾಗಿ ತಂದೆಗೆ ತಕ್ಕ ್ಸ ಮಕ್ಕಳಾಗಿದ್ದಾರೆ. 
ವಾಣಿಜೃಶಾಲೆಯ ಸ್ನೆಲಾಂತರ 


ಬಡತನದ ಬದುಕನ್ನು ಸಾಗಿಸಲು ಶಾಮಣ್ಣ ಖಾಸಗಿ ಶಿಕ್ಷಕನಾಗಿ ಜೀವನ ಆರಂಭಿಸಿದ್ದನ್ನು 
ಘೂಗಾಗಲೇ ಹೇಳಲಾಗಿದೆ. ಪ್ರಾರಂಭದಲ್ಲಿ ತನ್ನದೆನ್ನುವುದು ಏನೂ ಇರಲಿಲ್ಲ. ದುಡಿಯುವ 
ಹಂಬಲ, ಫದ್ದೆ ಬಿಟ್ಟರೆ ಶಾಮಣ್ಣನವರ ಉಳಿದ ಆಸ್ತಿ ಪಾಸ್ಟಿಗಳು ಸೊನ್ನೆ. ಅವರ ದುಡಿಮೆಗೆ 
ಸೂತ್ತುಗೊತ್ತಗಳಿರಲಿಲ್ಲ. ಬೆಳಗಿನ ಜಾವ ದುಡಿಯಲು ಆರಂಭಿಸಿದರೆ ಮಧ್ಯರಾತ್ರಿಯವರೆಗೂ 
ಬಿಡುವಿಲ್ಲದೆ ಕಷ್ಟಪಟ್ಟು ಕೆಲಸಮಾಡುತ್ತಿದ್ದರು. ಇಂಥ ಕಠಿಣ ಪರಿಶ್ರಮ ಅವರನ್ನು ಎತ್ತರೆತ್ತರಕ್ಕೆ 
ಯಾರೂ ಊಹಿಸಲಾರಬಪ್ಟು ಎತ್ತರಕ್ಕೆ ಕೊಂಡೂಯ್ತಿತು. ಪ್ರಾಮಾಣಿಕವಾಗಿ ದುಡಿಯುವವನಿಗೆ 
ಯಾವುದೂ ಆಳವಲ್ಲ ಎಂಬುದಕ್ಕೆ ಶಾಮಣ್ಣ ನಮ್ಮೆದುರಿನ ದೃಢವಾದ ಸಾಕ್ಷಿಯಾಗಿದ್ದಾರೆ. 


ಉತ್ತಮ ಜೀವನ ನಡೆಸಲು ಹೋರಾಟ ನಡೆಸಿ ದುಡಿಮೆ ಮಾಡಿ ಹಣ ಗಳಿಸಬೇಕಿತ್ತು. 
ಕರಾಚಿಯಿಂದ ಬರುವಾಗ ಸರ್ಕಾರಿ ಸೇವೆಗೆ ಸೇರಬಾರದೆಂಬ ಪ್ರತಿಜ್ಞೆ ಬೇರೆ ಕೈಗೊಂಡಿದ್ದದಿಂದ 


8 ಕ ಆಲ್‌ ಲಾಮಗು 


[o 


ತಮ್ಮದೇ ಸಂತ ದುಡಿಮೆಯನ್ನು ಹುಡುಸಕೊಳ್ಳಬೆಃಕಾಗಿತ್ತು. ಹಾಗಾಗಿ ರಂಗನಾಥ ವಾಣಿಜ್ಯ 
ವಿದ್ಯಾಶಾಲೆಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಶಾಮಣ್ಣನವರಿಗೆ ತಿಂಗಳಿಗೆ ಕೇವೇ 
30ರೂಪಾಯಿಗಳ ಆದಾಯವಿತ್ತು. ಬಂದ ಹೆಣವನ್ನು ಮಿತವಾಗಿ ಖರ್ಚುಮಾಡಿ ಉಳಿಸಿದ್ದಲ್ಲಿ 
ಮತ್ತಷ್ಟು ಬೆರಳಚ್ಚು ಯಂತ್ರಗಳನ್ನು ಖರೀದಿಸಿದರು. 


ಪ್ರಾರಂಭದಲ್ಲಿ ನಿದ್ಯಾಸಂಸ್ತಿಯನ್ನು ನ್ಯಾಷನಲ್‌ ಹೈಸ್ಕೂಲ್‌ ಆವರಣದಲ್ಲಿ ನಡೆಸುತ್ತಿದ್ದರು, 
ಕ್ರಮೇಣ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾದ್ದರಿಂದ ಶಾಲೆಯನ್ನು 
ಸ್ಥಳಾಂತರಗೊಳಿಸಬೇಕಾಗಿತ್ತು. ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗ ಅಲ್ಲಿ 
ಟೈಪಿಂಗ್‌ ಕಲಿಕೆಗಾಗಿ ಬರುತ್ತಿದ್ದರು. ನ್ಯಾಷನಲ್‌ ಶಾಲೆಯಲ್ಲೂ ಅಷ್ಟೇ ಸಂಖ್ಯೆಯ 
ವಿದ್ಯಾರ್ಥಿಗಳಿದ್ದುದರಿಂದ ಎರಡೂ ಸಂಸ್ಥೆಗಳನ್ನು ಒಟ್ಟಿಗೇ ನಡೆಸಲು ಕಿರಿಕಿರಿಯಾಗುತ್ತಿತ್ತು. 
ಅಗತ್ಯಕ್ಕಿಂತ ಹೆಚ್ಚು ಟೈಪರೈಟಿಂಗ್‌ ಯಂತ್ರಗಳನ್ನು ಚಿಕ್ಕ ಕೋಣೆಯಲ್ಲಿ ತುರುಕಿದ್ದರಿಂದ 
ಸಳಾವಕಾಶದ ಕೊರತೆಯೂ ಇತ್ತು. ನ್ಯಾಷನಲ್‌ ಶಾಲೆಯ ಆಡಳಿತವರ್ಗವೇನೋ 
ಉದಾರವಾಗಿ ನೆರವಾಗುತ್ತಿತ್ತು. ಆದರೂ ಶಾಮಣ್ಯನವರ ಶಾಲೆಗೆ ತೊಂದರೆಯಿತ್ತು. ಹಾಗಾಗಿ 
ಸಳಬದಲಾವಣೆ ಅನಿವಾರ್ಯವಾಗಿ ಶಂಕರಮಠದ ಬಳಿ ನಿವೇಶನ ಪಡೆದು 1951ರಲ್ಲಿ 
ಹೊಸ ಕಟ್ಟಡ ನಿರ್ಮಿಸಿದರು. ಈ ಸಂಸ್ಥೆ ಕೇವಲ ಬೆರಳಚ್ಚು, ಶೀಘ್ರಲಿಪಿ ಕಲಿಸುವ 
ತಾಣವಾಗದೆ ಉಜ್ಕ್ಯೋಗ ವಿನಿಮಯ ಕೇಂದ್ರದಂತೆಯೇ ಕೆಲಸ ಮಾಡುತ್ತಿತ್ತು. ಈ ಶಾಲೆಗಾಗಿ 
ಶಾಮಣ್ಣನವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದ ಎಂ.ಎಲ್‌ ಕೃಷ್ಣಮೂರ್ತಿ, 
ಎ.ಎಂ.ಸುಬ್ಬರಾವ್‌, ವಿ.ಬಿ.ಭಟ್‌, ಎಂ.ಎಸ್‌ ,ಗೋಪಾಲ್‌ಆಯ್ಯ್ಕರ್‌, ಎಂ.ನಟರಾಜ್‌, 
ಎಂ. ರಾಮಚಿಂದ್ರರಾವ್‌ ಮುಂತಾದವರನ್ನು ಶಾಮಣ್ಣ ತಮ್ಮ ಜೀವಿತದ ಕೊನೆಯ 
ದಿನಗಳವರೆಗೂ ಸಧಿಸುತಿದ್ದರು. 


ಕಟ್ಟಡ ಕಂಟ್ರಾಕ್ಟಲ್‌ ಶಾಮಣ್ಣ 


ರಂಗನಾಥ ಶಾಲೆಯ ಸಂಪಾದನೆಯಲ್ಲಿ ಅಪ್ಲಿಷ್ಟು ಹಣ ಉಳಿಸಿ ಅದರಲ್ಲಿ ನರಸಿಂಹರಾಜ 
ಕಾಲನಿಯಲ್ಲಿ ನಿವೇಶನಗಳನ್ನು ಕೊಂಡುಕೊಂಡು ಅಲ್ಲಿ ಮೂರು ಮನೆಗಳನ್ನು ಶಾಮಣ್ಣ 
ಕಟ್ಟಿಸಿದರು. ಇದು ಒಂದು ರೀತಿ ಮನೆ ಕಟ್ಟುವ ತಂತ್ರಜ್ಞಾನದ ತಾಂತ್ರಿಕ ತರಬೇತಿ ಸಿಕ್ಕಂತಾಗಿ 
ತಮ್ಮ ಸಹಾಯಕರ ನೆರವಿನಿಂದ ಕಟ್ಟಡ ನಿರ್ಮಾಣದ ಕೆಲಸಗಳನ್ನು ಮಾಡುವ ಹೊಸ 
ಹೊಣೆ ಹೊತ್ತು ಕಂಟ್ರಾಕ್ಟರ್‌ ಆದರು ಪ್ರಸಿದ್ಧಕಲಾವಿದರಾದ ಡಾ!! ರೋರಿಚ್‌ ಹಾಗೂ 
ದೇವಿಕಾ ರಾಣಿಯವರಿಗೆ ಕಲಾಮಂದಿರವನ್ನು ನಿರ್ಮಿಸಿಕೊಟ್ಟದ್ದೂ ಸೇರಿಸಿದರೆ ಸುಮಾರು 
ಎಪ್ಪತ್ತು ಕಟ್ಟಡಗಳನ್ನು ಶಾಮಣ್ಣ ಕಟ್ಟಿಸಿದ್ದಾರೆ. 


ಮುಖ್ಯವಾಗಿ ಬಸವನಗುಡಿ ಸಹಕಾರ ಸಂಘದ ಮೂರು ಕಟ್ಟಡಗಳು, ಭೂ ಅಭಿವೃದ್ಧಿ 
ಬ್ಯಾಂಕ್‌, ವಿಜಯಾ ಕಾಲೇಜು, ರಾಜ್ಯ ಮಾರುಕಟ್ಟೆ ಮಹಾಕೂಟ, ಶ್ರೀ ಚಂದ್ರಶೇಖರ 


ಸಂಸದೀಯ ಪಟು i9 


ಮತ್ತು ಶಾಠದಾ ಕಲ್ಯಾಣ ಮಂಟಪಗಳು ಇವರ ನಿರ್ಮಾಣದ ಕುಶಲ ಕುರುಹುಗಳಾಗಿ 
ಇಂದಿಗೂ ಉಳಿದಿವೆ. 


ಶಾಮಣ್ಣ ಸ್ಥಾಪಿಸಿದ ಸಾರ್ವಜನಿಕ ಸಂಸ್ಥೆಗಳು 


ದೇಶಪ್ರೇಮಿ ಶಾಮಣ್ಣ ದೇಶದ ಏಳಿಗೆಗೆ ಶಿಕ್ಷಣ ಹಾಗೂ ಆರ್ಥಿಕ ಸಂಸ್ಥೆಗಳ ಸ್ಥಾಪನೆ 
ಅಗತ್ಯವೆಂದು ಮನಗಂಡು ಅನೇಕ ಶಾಲಾ ಕಾಲೇಜು ಹುಗೂ ಸಹಕಾರಿ ಬ್ಯಾಂಕುಗಳನ್ನು 

ುಪಿಸಿದರು. ಕೆಲವು ಸಂಸ್ಥೆಗಳ ಪದಾಧಿಕಾರಿಯಾಗಿ ಉಸ್ತುವಾರಿ ಹೊತ್ತು ಅವು ಪ್ರಗತಿ 
ಸಾಧಿಸಲು ಕಾರಣದಾರದು. 


ನ್ಯಾಷನಲ್‌ ಶಾಲೆ, ಆಚಾರ್ಯ ಪಾಠಶಾಲೆ, ಬೆಂಗಳೂರು ಪ್ರೌಢಶಾಲೆ, 
ಶ್ರೀ ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಮತ್ತಿತರ ಕಡೆ ಆಡಳಿತ ಮಂಡಳಿ ಸದಸ್ಯರಾಗಿ, 
ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯಾಷನಲ್‌ ಸಹಕಾರಿ ಬ್ಯಾಂಕು, ಬಸವನಗುಡಿ 
ಅಬಲಾಶ್ರಮ, ನರಸಿಂಹರಾಜ ಕಾಲನಿಯ ಸಾಂಸ್ಕೃತಿಕ ಸಂಘಟನೆ ಮುಂತಾದವು 
ಶಾಮಣ್ಣನವರ ಶ್ರಮದಿಂದ ಪ್ರಾರಂಭವಾದ ಸಂಘ ಸಂಸ್ಥೆಗಳು. 


ಗುಣಕ್ಕೆ ಮತ್ನರವುಂಟಿ! 


ಮಾಗಡಿ ರಸ್ತೆಯಲ್ಲಿರುವ ಕೀಂದ್ರ ಭಿಕ್ಷುಕರ ಪರಿಹಾರ ಸಮಿತಿಗೆ ಶಾಮಣ್ಣನವರನ್ನು 
ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದವರು ಅಂದಿನ ಮುಖ್ಯಮಂತ್ರಿ ಶ್ರೀ ದೇವರಾಜ ಅರಸರು. 
ಭಿಕ್ಷುಕರ ವಸತಿಗೃಹದ ಆಡಳಿತ ಸಮಿತಿಯ ಸದಸ್ಯರಾಗಿ ಈಗಾಗಲೇ ಸೇವೆ ಸಲ್ಲಿಸಿದ 
ಅನುಭವವಿದ್ದ ಶಾಮಣ್ಣನವರಿಗೆ ಭಿಕ್ಷುಕರ ಸಮಸ್ಯೆಗಳ ಬಗ್ಗೆ ಆಳವಾದ ಅರಿವಿತ್ತು. ಕೆಟ್ಟ 
ಅಡುಗೆಮನೆ, 'ಶಿಗಣೆಗಳಿಂದ ತುಂಬಿದ ಕೋಣೆಗಳು, ಸ್ನಾನ ಮಾಡದ ಸೋಮಾರಿ ಭಿಕ್ಷುಕರು 
ಇವನ್ನೆಲ್ಲ ಶಾಮಣ್ಣ ತಹಬಂದಿಗೆ ತಂದರು. 


ಕೃಷಿಗಾಗಲಿ, ಕೈಗಾರಿಕೆಗಾಗಲೀ ಬಳಕೆಯಾಗದೆ ಬಂಜರಾಗಿ ಉಳಿದಿದ್ದ ಹದಿನಾಲ್ಕು 
ಎಕರೆ ವಿಸ್ಹಾರವಾದ ಭೂಮಿಗೆ ನೀರಿನ ವ್ಯವಸ್ಥೆ ಮಾಡಿ, ಅರಣ್ಯ ಇಲಾಖೆಯ ಸಹಕಾರದಿಂದ 
ಸಸಿಗಳನ್ನು ನೆಟ್ಟು ಹಸಿರು ಉಬ್ಮಾನ ಚಿಗುರುವಂತೆ ಮಾಡಿದರು. ಊದುಬತ್ತಿ ತಯಾರಿಕೆ, 
ರೇಷ್ಮೆಹೊಸೆಯುವಿಕೆ, ಬೈಂಡಿಂಗ್‌ ಮುಂತಾದ ಕುಶಲ ಕಸುಬುಗಳನ್ನು ಭಿಕ್ಷುಕರು ಕಲಿತು 
ಮುಂದಿನ ಜೀವನಕ್ಕೆ ಆರ್ಥಿಕ ಸುಭದತೆ ಕಂಡುಕೊಳ್ಳಲು ಯೋಜನೆಗಳನ್ನು ರೂಪಿಸಿದರು. 
ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಮೈಸೂರು, ದಾವಣಗೆರೆ, ಮಂಗಳೂರುಗಳಲ್ಲಿ ಭಿಕ್ಷುಕರ 
ಕೇಂದ್ರಗಳನ್ನು ಸ್ಥಾಪಿಸಿದರು. 


20 ಟಿ. ಆರ್‌. ಶಾಮಿಣ್ಣ 


ಇದೆಲ್ಲಕ್ಕೂ ಮುಂದಾಳಾಗಿ ಕೇಂದ್ರವು ಆಡಳಿಶೆವನ್ನು ಸಮರ್ಥವಾಗಿ ನಿರ್ವಹಿಸಲು 


ನು 
ಶಾಯಣ್ಣ ಕರೆತಂದ ವ್ಯಕ್ತಿ ಯಾರು ಗೊತ್ತೆ? ಅವರ ವಿರುದ್ದ ಚುಮಾವಣಿಗೆ ನಿಂತು ಸೋತಿದ್ದ 
ವಿವೃತ್ರ ಐಎಎಸ್‌ ಅಧಿಕಾರಿ ಖಪ್‌. ಲಕ್ಷಣರಾವ್‌ ಅವರನ್ನು. ದಿವಾನ್‌ ಮಾಧವರಾಯರ 
ಮಕ್ಕಳಾದ ಲಕ್ಷಣರಾವ್‌ ಬಗ್ಗೆ ಮತು ಅವರ ಆಡಳಿತದ ಬಗ್ಗೆ ಅಪಾರವಾದ ಮೆಚ್ಚುಗೆ 
[od { [] i 

ಶಾಮಣ್ಣನವರಲ್ಲಿತ್ತು. ನಮ್ಮ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ಕೇತ್ರದ ವ್ಯಕ್ತಿಗಳಲ್ಲಿ 

[o) ee) [2 ye ಹಿರಿ [oe 
ಕಾಣದಾಗಿರುವ ಅಪರೂಖೆವೆನ್ನಬಹುಬಾದ ಉದಾರ ಮನೆಸ್ತು ಹಾಗೂ ಹೃದಯಮಂತಿಕೆಗೆ; 
ಸದ್ಭುಣಿಗಳನ್ನು, ಸಮರ್ಥದನ್ನು ಗುರುತಿಸುವ, ಅವರಿಗೆ ಸೂಕ್ಷ ಸ್ಥಾನಮಾನ ಕಲ್ಪಿಸಿಕೊಡುವ 
ಈ ವಿವಿಷ ಪರಿಗೆ ಶಾಮಣ್ಣ ನರಿಯಾಬ ಉಬಾಹರಣೆಯಾಗಿದುಾರೆ. 

ಸು [yo] [3] 


ನೆಗರಸಭೆಗೆ ಸುಲಭ ಗೆಲವು 


ಬೆಂಗಳೂರು ನಗಿ, ಆದರಲ್ಲೂ ಒಸವನಗುಡಿ ಪ್ರದೇಶದ ಜನರ ಪ್ರೀತಿ ಅಮರಾಗಗಳಿಗೆ 
ಪಾತ್ರರಾಗಿದ್ದ ಶಾಮಣ್ಣ 1957ರಲ್ಲಿ ಸಾರ್ವಜನಿಕ ಸೇವೆ ಮಾಡಬೇಕೆಂಬ ಹಂಬಲದಿಂದ 
ಕಾಂಗೆಸ್‌ ಪಕ್ಷದ ಅಭ್ವರ್ಥಿಯಾಗಿ ನಗರಸಭೆಗೆ ಸ್ಪರ್ಧಿಸಿ ಸುಲ” ಸರ ಬಂದೆರೆ. 
ನಗರದ ನಮುನೆಗಳ ಬಗ್ಗೆ ಅರಿಪುಳ್ಳವೆರಾಗಿದ್ದ ವಿ.ಎಸ್‌ ಕೃಜ್ಣಯ್ಯರ್‌ ಅವನ್ನೂ ಕಮ್ಲೊಂದಿಗೆ 
ಗೆಲ್ಲಿಪಿಕೊಂಡು, ಪಗದಸಭಿಯಲ್ಲಿ ಸಮರ್ಥ ವಾಯಕರಾಗಿ ರೂಪುಗೊಂಡರು. ನಗರಸಜಿಯ 
ಆರ್ಥಿಕ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಿದ್ದರು. 
ಅನ್ಟಾಯ್‌ ರಬ್ಲಶಿಗೆ ಏರೋಧ ಖೈಕ್ಷಪಡಿಸಿ ದಿಟ್ಟತನದಿಂದ ಹೋೊಲಾಟ ಮಾಡಿದರು. ಅಂತೆಯೇ 
ಪ್ರಭುಮಖಾಲಿ ರಾಜಕಾರಣಿಗಳು, ಕಾಂಗ್ರೆಸ್‌ ಪಕ್ಷದ ವಾಯಕನು ನಗರಸಭೆಯ ಜಮೀನುಗಳನ್ನು 
ಲಪಟಾಯಿಸಲು ಯತ್ತಿಸಿದಾಗ ಅಬನ್ನು ತಡೆಯಲು ಶಾಮಣ್ಣ ಬಲವಾದ ಪ್ರಯತ್ನ ಮಾಡಿ 
ಯಶಸ್ವಿಯಾದರು. ಎರಡನೆ ಅವಧಿಗೆ ಮತ್ತೆ ಚುನಾಯಿತರಾಗಿದ್ದಾಗ ಕಾಂಜ್ರಿಸ್ಸಿನ ಒಳೆ 
ರಾಜಕೀಯ ಹಾಗೂ ಕುತಂತ್ರಗಳ ಬಗ್ಗೆ ಬೇಸತ್ತು ಶಾಮಣ್ಣ ಕಾಂಗ್ರೆಸ್‌ ತೊರೆದರು. 


ಪೌರಸಮಿತಿ: ನಗರಸಭೆಗೆ ಹೊನ ಆಯಾಮ 


ಕಾಂಗ್ರೆಸ್‌ ಪಕ್ಷ ತನ್ನ ಮೂಲ ಆಶಯಗಳಿಂದ, ಧೈೇಯಾದರ್ಶಗಳಿಂದ ಕ್ರಮೇಣ 
ಬೂರವಾಗುತ್ತಿತ್ತು. ಹೊಸದಾಗಿ ಪಕ್ಷ ಸೇರಿದ ಸ್ಪಾರ್ಥಿಗಳಿಂದ ಕಾಂಗ್ರೆಸ್ಸಿನ ತಾತ್ವಿಕ ತಳಹದಿ 
ಕುಸಿಯುತ್ತಿತ್ತು. ಶಾಮಣ್ಣನವರಂತಹ ಹಳೆಯ ತಲೆಮಾರಿನ ಗಾಂಧೀವಾದಿಗಳಿಗೆ ಹೊಸ 
ಕಾಂಗೈೆಸ್ಸಿಗರ ಅಧಿಕಾರ ಲಾಲಸೆ ಬೇಸರ ಹುಟ್ಟಿಸಿ ಕಾಂಗ್ರೆಸ್ಸಿಗೆ ವಿದಾಯ ಹೇಳಬೇಕಾದ 
ಅನಿವಾರ್ಯತೆ ಉಂಟಾಯಿತು. ಟಿ.ಸುಬ್ರಹ್ಮಣ್ಯಂ, ಕೆ.ಎಂ.ನಾಗಣ್ಣ, ಜೆ.ಲಿಂಗಯ್ಯ, 
ಕೆ.ಎನ್‌.ವಿ.ರಾವ್‌, ಎ.ಕೆ.ಅನಂತಕೃಷ್ಟ ಎಸ್‌.ವೆಂಕಟರಾಮ್‌, ಬಿ.ಬಸಪ್ಪಶೆಟ್ಟಿ ಮತ್ತಿತರರು 
ಕಾಂಗ್ರೆಸ್‌ ಬಿಟ್ಟು ಶಾಮಣ್ಣನವರೊಂದಿಗೆ ಪೌರಸಮಿತಿಯನ್ನು ಸ್ಥಾಪಿಸಿದರು. ನಗರದ ನಾಗರೀಕ 


ಸೌಲಭ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಪೌರಸಮಿಪಿ ಹೋರಾಟದ ಹೆಜ್ಜೆಗಳನ್ನು ರೂಪಿಸಿತು. 


ಆಟ 


ಸಂಸದೀಯ ವಟು 3] 
ನೀರು ಬೇಕು ನೀರು"! 


ನಗರದ ಜನರನ್ನು ಅಪಾರವಾಗಿ ಬಾಧಿಸುತ್ತಿದ್ದ ನಿ ರಿನ ಬವಣೆಯನ್ನು ಪರಿಹರಿಸಲು 

ಪೌರಸಮಿತಿ ಕಾವೇರಿ ನೀರನ್ನು ನಗರಕ್ಕೆ ತರಬೇಕೆಂ oe ಕಡೇರಿಸುವುತೆ ಒತ್ತಾಯಿಸಿ 
ಹೋರಾಟ ಮಾಡಿ ಯಶಸ್ವಿಯಾಯಿತು. ಹೊಸದಾಗಿ ಪಾ ಪ್ರಾ ರಂಭ ನೆವಾಗಿದ್ದ ಬೆಂಗಳ 
ಜಲಮಂಜಡಲಿ ಬೀರಿನ ದರ ನಿಗದಿ ಮಾಡಿ ಜನರಿಗೆ ತೊಂದರೆ ಕೊಟ್ಟಾಗ ಪಾಮೆಣ್ಣ ಇದ ದ 


ವಿರುದ್ದ ಸತತ ನಾಲ್ಕು ವರ್ಷ ಬೋರಾಟ ಮಾಡಿ ಜಯಗಳಿಸಿದರು. 


ಸೈಕಲ್‌ ತದಿಗೆ ರದ್ದುಪಡಿಸಿದ ಸೈಕಲ್‌ ಶಾಮಣ್ಣ 


ಬೊಂಗಲೂರಿನ ಬಡವರ ಪ್ರೀತಿಯ ವಾಹನವಾ? ದ್ರ ಸೈಕಲ್‌ ಮೇಲೆ ತೆರಿಗೆಯನ್ನು 
ಹೇರಲಾಗಿಲ. ಪರವಾನಗಿ ಪಡೆಯಬೇಕೆಂಬ ಕ್ರೂರ ನಿಯಮ ವನ್ನು ಜಾರಿಗೆ ತರಲಾಗಿತ್ತು. 
ಅನೇಕ ಸಾರ ಇನಿಕರಿಗೆ, ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ ಇದರಿಂಬೆ ಬಹಳ ತೊಂದರೆಯಾಗಿ 
ಪ್ರತಿನಿತ್ಯ ಸೂಲಸರು ಜನೆ ದಂಡ ತೆರಬೇಕಾಗೆ ಬತಿತ್ತು. ಶಾಮಣ್ಣ ಇದರ ವಿರುದ್ಧ ಹೋದುಟ 
ಮಾಡಿ ತೆರಿಗೆ ರಯ್ಗೆಪಡಿಸಿ ಅಂದಿನಿಂಬ ಸೈಕಲ್‌ ಶುಮಣ್ಣ ಎಂಬೇ ಪ್ರಸಿದ್ಧರಾಜರು 
ಅಂತೆಯೆ ವೃತ್ತಿ ತೆರಿಗೆಯ ಬಗ್ಗೆಯೂ ಶಾಮಣ್ಣ ಹೆೋಲುಟ ಮಾಡಿದ್ದರು. 


ಟಿ.ಆರ್‌ .ಶಾಮಣ್ಣನವರಿಗೆ SE ದ ಬಗ್ಗೆ ಆಪಾರ ಪ್ರೀತಿ. ಅವರು ಬೆಂಗಳೂರು 
ಮಹಾನಗರ ಪಾಲಿಕೆಯ, ಹಣಕಾಸು ಮತ್ತು pe ಸ್ಥಾಯಿ ಸಮಿತಿ ಅಲ್ಲಿ 
ವಗರ ಸಭೆ ಇತಿಹಾಸದಲ್ಲಿ ಮೊದಲಬಾರಿಗೆ ಆಯವೈ ೈಯವನ್ನು ಕನ್ನಜೆ 
ಕೀರ್ತಿ ಅವರದು. ಚ ಪರಿಪಾಠ ಈಗಲೂ ಮುಂದುವರೆದಿದೆ. ಆಯವ್ಯ ಮುವನ್ನೂ 
ಕನ್ನಡದಲ್ಲೂ ಮಂಡಿಸುವ ಪರಿಪಾಠ ಆರಂಭವಾದದ್ದು ಅಂದಿನಿಂದಲೇ. 


ನಗರಸಭೆ ಅಮಾನತ್‌ 


ಕಾಂಗ್ರೆಸ್ನೇತರ ವ್ಯಕ್ತಿಗಳು ನಗರಸಭೆಯ ಅಧಿಕಾರ ಸೂತ್ರಗಳನ್ನು ಹಿಡಿದಿದ್ದು ಕಾಂಗೆಸ್‌ 
ಪಕ್ಷಕ್ಕೆ ಸಹಿಸಿಕೊಳ್ಳಲಾಗಲಿಲ್ಲ. ಪ್ರಜಾಪ್ರಭುತ್ತದ ಮೌಲ್ಮಗಳನ್ನು ಗಾಳಿಗೆ ತೂರಿ ಪೌರಸಮಿತಿ 
ನೇತೃತ್ವದ ನಗರಸಭೆಯನ್ನು ಅಮಾನತ್ತು ಮಾಡಿ ಆಡಳಿತಾಧಿಕಾರಿಯನ್ನು ಕಾಂಗ್ರೆಸ್‌ ಸರ್ಕಾರ 
ನೇಮಕಮಾಡಿ ಅಜ್ಞೆ ಹೊರಡಿಸಿತು. ವ್ಯಪ್ರರಾದ ಶಾಮಣ್ಣ ಈ ಅನೈತಿಕ ಅಮಾನತ್‌ 
ಕ್ರಮದ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡಿದರು. ಮುಂಬಿ ಅವರು ವಿಧಾನಸಭಾ ಸದಸ್ಯರಾದ 
ಮೇಲೂ ನಿರಂತರವಾಗಿ ಹೋರಾಟ ಮಾಡಿದ್ದನ್ನು ನಾವ ದಾಖಚಿಗಳಿಂದ ತಿಳಿಯಬಹುದು. 


NS) 
[Re] 
[se 
Ky 
Kl 
9 
H 
3 


ಜನರ ಪ್ರೀತಿ: ವಿಧಾನಸಭೆ ಲೋಕಸಭೆಗೆ ಶಾಮಣ್ಣ 


1965ರ ವೇಳೆಗೆ ಪ್ರಾಠಂಭವಾದ ಜನತಾ ಪಕ್ಷದ ಸಕ್ರಿಯ ಸದಸ್ಯರಾದ ಶಾಮಣ್ಣ 
1968ರಲ್ಲಿ ಬಸವನಗುಡಿ ಕೋಟೆ ಕ್ಷೇತ್ರದಿಂದ ವಿಧಾನಸಬೆಗೆ ಆಯ್ಕೆಯಾಗಿಹೋದರು. 
ನಿಜಲಿಂಗಪ್ಪ ಮುಖ್ಯಮಂತ್ರಿಗಳಾಗಿದ್ದ ಕಾಲ. ಶಾಂತವೇರಿ ಗೋಪಾಲಗೌಡ, 
ಚ್‌.ಸಿದ್ಧವೀರಪ್ಪ, ಎಸ್‌. ಶಿವಪ್ಪ, ಎಂ.ನಾಗಪ್ಪ, ಹೆಚ್‌ .ಎಂ.ಚನ್ನಬಸಪುನವರಂತಹ 
ಪ್ರತಿಭಾವಂತ ಪ್ರಾಮಾಣಿಕ ಸಂಸದೀಯ ಪಟುಗಳೊಂದಿಗೆ ಕಲಾಪಗಳಲ್ಲಿ ಭಾಗವಹಿಸುವ 
ಅವಕಾಶ ಸಿಕ್ಕಿತ್ತು. 1971ರ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಇನ್ನೂ ಹೆಚ್ಚಿನ 
ಜನಬೆಂಬಲದೊಂದಿಗೆ ಶಾಮಣ್ಣ ಆಯ್ಕೆಯಾದರು. 


fo 


ಸರ್ಕಾರಬೊಂದಿಗೆ ವಾಗ್ದಾದಕ್ಕಿಳಿಯಲು ಶಾಮಣ್ಣನವರಿಗೆ ಜೊತೆಯಾಗಿ ವಿ.ಎಸ್‌. 
ಕೃಷ್ಣಯ್ಯರ್‌, ಎಸ್‌.ಎಂ.ಕೃಷ್ಣ, ವಾಟಾಳ್‌ ನಾಗರಾಜ್‌ ಮುಂತಾದ ಉತ್ಸಾಹಿ ತರುಣರಿದ್ದರು. 
ಕಲಾಪಗಳಲ್ಲಿ ತನ್ಮಯತೆಯಿಂದ ಭಾಗವಹಿಸುವ ಮೂಲಕ ಸರ್ಕಾರವನ್ನು ಬಗ್ಗಿಪಿ ಸಾರ್ವಜನಿಕ 
ಕೆಲಸಗಳು ಸುಲಲಿತವಾಗಿ, ನ್ಯಾಯಯುತಮಗಿ ಈಡೇರಿಸಿಕೊಳ್ಳಲು ಶಾಮಣ್ಣ 
ಪ್ರಯತ್ನಿಸುತ್ತಿದ್ದರು. ವೀರೇಂದ್ರ ಪಾಟೀಲ್‌, ಬೇವರಾಜ ಅರಸರಂಥ ಸಮರ್ಥ 
ಮುಖ್ಯಮಂತ್ರಿಗಳು ಎದುರು ಸಾಲಿನಲ್ಲಿದುತ್ತಿದ್ದರು. 1978ರಲ್ಲಿ ನಡೆದ ವಿಧಾನಸಭಾ 
ಚುವಾವಣೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳಿಸಿ ಆಯ್ಕೆಯಾದ ಶಾಸಕನೆಂಬ ಹೆಗ್ಗಳಿಕೆ 
ಶಾಮಣ್ಣನವರದಾಗಿತ್ತು. 


ಅಪರೂಪದ ಅಸಾಮಾನ್ಮ ವ್ಯಕ್ತಿತ್ವ 


ಬಡತನದಿಂದ ಬಂದು, ಸ್ವಾತಂತ್ಯ ಹೊರಾಟಗಾರರಾಗಿದ್ದ ಶಾಮಣ್ಣ ಸಾರ್ವಜನಿಕ 
ಬದುಕಿಗೆ ಎರವಾಗದಂತೆ ಸಿರಿಸಂಪತ್ತನ್ನು ಅಪಾರವಾಗಿ ಗಳಿಸಿದ್ದರು. ಲೋಕಸಭಾ ಸದಸ್ಯರಾದ 
ಮೇಲೆ ಇವರು ಬಿಟ್ಟುಹೋದ ಬಸವನಗುಡಿ ಕ್ಷೇತ್ರವನ್ನು ದೂರದ ಹುಣಸೂರಿನವರಾದ, 
ಕ್ಷೇತ್ರಕ್ಕೆ ಅಪರಿಚಿತ ವ್ಯಕ್ತಿಯಾಗಿದ್ದ, ತನ್ನ ಜಾತಿಗೆ ಸೇರದ ಡಾ॥। ಹೆಚ್‌.ಎಲ್‌ .ಶಿಮ್ಮೇಗೌಡರನ್ನು 
ಕರೆದುತಂದು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದರು. 


ಶಿಕ್ಷಕರಾಗಿ ಹಾಗೂ ಗುತ್ತಿಗೆಬಾರರಾಗಿ ಸಾಕಷ್ಟು ಸಂಪಾದನೆ ಮಾಡಿದ್ದ ಶಾಮಣ್ಣ 
ರಾಜಕಾರಣಿಯಾಗಿ ಸಂಪಾದಿಸುವ ಅಸಹ್ಯ ಮಾರ್ಗಕ್ಕಿಳಿಯಲಿಲ್ಲ. ಬಹಳ ಕಾಲ ಬಸ್ಸಿನಲ್ಲಿ, 
ಸೈಕಲ್ಲಿನಲ್ಲಿ ಓಡಾಡುತಿದ್ದ ಶಾಮಣ್ಣ ಸಮಯ ಪಾಲನೆ ದೃಷ್ಟಿಯಿಂದ ಒಂದು ಸ್ಕೂಟರ್‌ 
ಕೊಂಡುಕೊಂಡಿದ್ದರು. ಅದನ್ನು ಓಡಿಸಲು ಒಬ್ಬ ಚಾಲಕನನ್ನು ಇಟ್ಟು ಕೊಂಡಿದ್ದರು. ನಂತರ 
ತಮ್ಮಹಿಡಾಟಕ್ಕೆ ಆಟೋರಿಕ್ಷಾದ ಮೊರೆ ಹೋದರು. ಬೆಂಗಳೂರಿನ ರಸ್ತೆಗಳಲ್ಲಿ ಆಟೋರಿಕ್ಷದಲ್ಲಿ 
ಓಡಾಡುತಿದ್ದ ಶಾಸಕ ಶಾಮಣ್ಣ ಜನರ ಕಣ್ಣಲ್ಲಿ ವಿಸ್ವಯಗಳಿಂದ ಕೂಡಿದ ವ್ಯಕ್ತಿಯಾಗಿದ್ದರು. 
ದುಬಾರಿ ಬೆಲೆ ತೆತ್ತು ಕಾರು ಕೊಂಡುಕೊಳ್ಳುವ ಸ್ಥಿತಿ ಅವರಗಿಲಿಲ್ಲ. 


ಸಂಸದೀಯ ಪಟು 23 


ನರಸಿಂಹರಾಜ ಕಾಲನಿ, ತ್ಯಾಗರಾಜನಗಲಬ ಪ್ರತಿ ಮನೆಯವರು ಶಾಮಣ್ಣನವರಿಗೆ 
ಪರಿಚಿತರಾಗಿದ್ದರು. ಎಲ್ಲರ ಕಷ್ಟ ಸುಖಾನುಭೆವಗಳಿಗೆ ಸ್ಪಂಧಿಸುತ್ತಿದ್ದರು. ಸಾಮಾನ್ಯ 
ಜನರೊಂದಿಗೂ ಕಲೆಯುತ್ತಿದ್ದರು. ಅವರ ಎರಡನೆ ಮಗ ರವಿಚಂದ್ರನ್‌ ನೆನಪಿಸಿಕೊಳ್ಳುವಂತೆ 
“ಒಮ್ಮೆ ಶಾಮಣ್ಣವರು ಕಾರ್ಪೊರಿಂಸನ್ನಿವ ಕೂಲಿ ಕಾರ್ಮಿಕನೊಬ್ಬನ ಮಗಳ ಮದುವೆಗೆ 
ಹೋಗಿದ್ದರು. ಔಪಚಾರಿಕವಾಗಿ ಆಮಂತ್ರಣ ಕೊಟ್ಟಿದ್ದ, ಶಾಮಣ್ಣನವರ ಬರುವಿಕೆಯನ್ನು 
ವಿರೀಕ್ಷಿನಿದ ಆ ಬಡ ಕಾರ್ಮಿಕನಿಗೆ ಶಾಮಣ್ಣ ಮದುವೆಗೆ ಬಂದದ್ದನ್ನು ಕಂಡು ಗಾಬರಿಯಾಗಿ 
ಅವರಿಗೆ ಕುರ್ಚಿ ಹೊಂದಿಸಲು ಆತ ತಡಕಾಡುವಾಗ, ಶಾಮಣ್ಣ ಅದೇನನ್ನೂ ಬಯಸದೆ 
ಮಧುಮಕ್ಕಳನ್ನು ಆಶೀರ್ವದಿಸಿ ಬಂದಿದ್ದರು.” ತಮನ್ನು ಪ್ರೀತಿಯಿಂದ ಕಾಣುವ ಜನತೆಗೆ 
ಮರುಪ್ರೀತಿ ತೋರುವುದು ಅವರ ವ್ಯಕ್ತಿತ್ವದ ಉತ್ಕಟ ಭಾಗವಾಗಿತ್ತು. ತನ್ನ ಕ್ಷೇತ್ರದ ಜನತೆ 
ಹಾಗೂ ಮತದಾರರಲ್ಲಿ ಎಂದೂ ಅಸಮಾನತೆ ತೋರಲಿಲ್ಲ. ದೊಡ್ಡವರು ಚಿಕ್ಕವರು ಎಂಬ 
ಭೇದಬಾವ ಮಾಡುವ ಗುಣ ಶಾಮಣ್ಣನವರಲ್ಲಿರಲಿಲ್ಲ. 


ಸಾರ್ವಜನಿಕರ ಪರವಾಗಿ ಪಚೀ ಪದೇ ಪ್ರತಿಭಟನೆ ರೂಪಿಸುತ್ತಿದ್ದ ಶಾಮಣ್ಣ ನಗರದ 
ಪೋಲೀಸರಿಗೆ ತಲೆನೋವಾಗಿದ್ದರು . ಒಮ್ಮೆ ಬೆಂಗಳೂರು ಬಂದ್‌ಗೆ ಕರೆ ನೀಡಿ, ಚಿಕ್ಕ 
ಲಾಲ್‌ಬಾಗಿವಲ್ಲಿ ಸಬೆ ನಡೆಸಲು ತೀರ್ಮಾನಿಸಿದಾಗ ಪೋಲೀಸರು 4ದಿವ ಮುಂಚಿಯೇ 
ದಿಗ್ಗಂದನ ಹಾಕಿ ಎಲ್ಲಾ ಮುಂಚೊಣಿ ನಾಯಕರನ್ನು ಬಂಧಿಸಿದರು. ಶಾಮಣ್ಣ ಪೋಲೀಸರಿಂದ 
ತಪ್ಪಿಸಿಕೊಂಡು, ವೇಷ ಮರೆಸಿಕೊಂಡು ಸಭೆಯ ನಿಗದಿತ ಸಮಯಕ್ಕೆ ಸರಿಯಾಗಿ ಜಟಕಾದಲ್ಲಿ 
ಹೋಗಿ ವೇದಿಕೆಯನ್ನೇರಿ ಭಾಷಣ ಮಾಡಿ ಪೋಲೀಸರಿಂದ ಬಂಧನಕ್ಕೊಳಗಾದರು. 


ತಂದೆ ಸೆಂಟ್ರಲ್‌ ಜೈಲಿನಲ್ಲಿರಬಹುದೆಂದು ಮನೆಯಿಂದ ಊಟ ತೆಗೆದುಕೊಂಡು 
ಹೋದ ಹಿರಿಯ ಮಗ ಟಿ.ಎಸ್‌.ರಂಗ ಅವರಿಗೆ ನಿರಾಶೆ ಕಾದಿತ್ತು. ಅಲ್ಲಿ ಅವರು 
ತಂದೆಯನ್ನು ಕಾಣಲಿಲ್ಲ. ಏಕೆಂದರೆ ಫೋಲೀಸರು ಪದೇ ಪದೇ ಶಾಮಣ್ಣನವರನ್ನು ಇಡುವ 
ಸ್ಥಳ ಬದಲಾಯಿಸುತ್ತಿದ್ದರಂತೆ. 


ಜೈಲಿನಿಂದ ಬಿಡುಗಡೆಯಾಗಿ ಬರುವಾಗ ಅಲ್ಲಿಂದ ಒಣರೊಟ್ಟೆಯನ್ನು ಕದ್ದು ತಂದು 
ಶಾಸನ ಸಭೆಯಲ್ಲಿ ಪ್ರದರ್ಶಿಸಿ ಜೈಲಿನ ಸಿಬ್ಬಂದಿ ಹಾಗೂ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದನ್ನು 
ರಂಗಾ ನೆನಪಿಸಿಕೊಳ್ಳುತ್ತಾರೆ. 


ವಿಧಾನಸಭೆಯ ಸದಸ್ಕರಾಗಿ 
ಶಾಮಣ್ಣನವರು ವಿಧಾನ ಸಚಿ ಸದಸ್ಯರಾಗಿ ಜನರ ಹಿತಕ್ಕೆ ಸಂಬಂಧಿಸಿದ ಎಲ್ಲಾ ವಿಚಾರಗಳ 
ಮೇಲೂ ಪ್ರಭಾವಯುತವಾಗಿ ಮಾತನಾಡುತ್ತಿದ್ದರು. ಸಭೆಯಲ್ಲಿ ಸಚಿವರುಗಳು ಮಂಡಿಸುತ್ತಿದ್ದ 
ವಿವಿಧ ಮಸೂದೆಗಳ ಮೇಲೆ ಅವರ ಚರ್ಚಿ ವಿದ್ಧತ್ತೂರ್ಣವಾಗಿರುತ್ತಿತ್ತು. ಮಸೂದೆಗಳನ್ನು 
ಅಧ್ಯಯನ ಮಾಡಿ ಅವುಗಳಲ್ಲಿಯಾವ ಯಾವ ಅಂಶಗಳು ಜನರಿಗೆ ಆತಂಕಕಾರಿಯಾಗಿದೆ, 


24 ಟ. ಆರ್‌. ಶಾಮಣ್ಣ 


ಇಲ್ಲವೇ ಜನವಿರೋಧಿಯಾಗಿವೆ ಎಂಬುದನ್ನು ವಿವರವಾಗಿ ಪ್ರಸ್ತಾಪಿಸುತ್ತಿದ್ದರು. 
ಸಾಮಾನ್ಯವಾಗಿ ಆ ಕಾಲದಲ್ಲಿ ಸರ್ಕಾರಿ ಮಸೂದೆಗಳು ಬಹುಪಾಲು ಚರ್ಚಿ ಇಲ್ಲದೆಯೇ 


ಮಂಜೂರಾಗುತಿತ್ತು. ಈ ಪರಿಸ್ಥಿತಿಗೆ ಕಡಿವಾಣ ಚಾಕಿದ ಬೆರಳೆಣಿಕೆಯಷ್ಟು ಸದಸ್ಯರಲ್ಲಿ 
ಶಾಮಣ್ಣ ಆದ್ಯರು. 


ಸಾಮಾನ್ಯವಾಗಿ ಮಸೂದೆಗಳ ಮೇಲೆ ಚರ್ಚಿ ನಡೆಯುವಾಗ ಸದಸ್ಯರ ಸಂಖ್ಯೆಯೂ 
ತೀರ ಕಡಿಮೆ ಇರುತ್ತದೆ. ಅನೇಕ ವೇಳೆ ನಿಯಮಿತ ಕೋರು ಹೊಡ ಇಲ್ಲಬ ಪ್ರಸಂಗಗಳುಂಟು. 

ದರೆ ಟಿ.ಆರ್‌. ಶಾಮಣ್ಣ ಮಾತನಾಡುವುಗ ಅನೇಕ ಸದಸ್ಯರು ಅಲ್ಲಿ ಹಾಜರಿದ್ದ ಅಮೆ 
Mie ಗಮನ ಏಟ್ಟು ಕೇಳುತ್ತಿದ್ದರು ್ಥ ಅದಕ್ಕಿಂದೇ ಬಂದು ಕಲ ಾಪಗಳಲ್ಲಿ 
ಭಾಗವಹಿಸುತ್ತಿದ್ದಯೂ €ಉು೦ಟಿ. 


ಶುಸನಸಭೆಯ ಯಾವ ಕಲಾಪಗಳನ್ನು ತಫ್ಪಿಸಿಕೊಳ್ಳದೆ ನಿಯತವಾಗಿ ಹಾಜರಾಗುತ್ತಾ, 
ಅಲ್ಲಿ ನಡೆಯುತ್ತಿದ್ದ ಚರ್ಚಿಗಳಲ್ಲಿ ಶಾಮಣ್ಣ ಯುಗ ಭಾಗವಹಿಸುತ್ತಿದ್ದ we 
ಬೆಂಗಳೂರು ನಗರದ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತಾ ಅವುಗಳ ಪರಿಹಾರಕ್ಕೆ 
ಪಟ್ಟುಹಿಡಿದು ಚರ್ಚಿಮಾಡುತ್ತಿದ್ದರು. ಶಿಕ್ಷಣ, ವಾಣಿಜ್ಯ ಶಿಕ್ಷಣ, ಆರೋಗ್ಯ, ನೀ೦ಿನಿ ಸಮಸ್ಸಿ, 
ಭಾಷಾ ಸಮಸ್ಯೆ, ಹೋಟಲ್‌ ತಿಂಡಿದರ, ದೇವನ್ನಾನಗಳೆ ಮಾನ್ಯದ ಬಗ್ಗೆ ಭೂ ಸುಧಾರಣೆ 


ಮತ್ತಿತರ ವಷಯಗಳ ಬಗೆ ಗ ಅಧ್ಯಯನ ಮಾಡಿ ಸಮರ್ಪಕವಾಗಿ ವಾದಗಳನ್ನು ಮಂಡಿಸುತ್ತಿದ್ದ. 


ಬಾಗ - 2 


ಸದನದಲ್ಲಿ ಟ.ಆರ್‌. ಶಾಮಣ್ಣ 


ಸಂಸದೀಯ ಪಟು 27 
ಬಾಗ - 2 
ಸದನದಲ್ಲಿ ಶ್ರೀ ಟಿ.ಆರ್‌. ಶಾಮಣ್ಣ 


ಸರಾಯಿತು ಕರ್ನಾಟಕ * 


ಮಾನ್ಯ ಅಧ್ಯಕ್ಷರೇ, ಒಂದು ಕಾಲದಲ್ಲಿ ಹೆಸರಿನ ಬದಲಾವಣೆ ಬಗ್ಗೆ ವಿರೋಧ 
ಮಾಡಿದವರಲ್ಲಿ ನಾನೂ ಒಬ್ಬ. ಆದರೆ ಮಾಸ್ಯ ಮುಖ್ಯಮಂತ್ರಿಗಳು ಹೇಳಿಬಂತೆ ಕಾಲಚಕ್ರ 
ಬದಲಾವಣೆಯಾಗಿದೆ ಎಂದು ಹೇಳಿದ ಹಾಗೆ ನಾನು ಕೂಡ ಬದಲಾವಣೆಯಾಗಬೇಕಾದ 
ಸನ್ನಿವೇಶ ಒದಗಿದೆ ಎಂದು ಹೇಳುತ್ತೇನೆ. ಕಾರಣ ಇಷ್ಟೇ, ಈ ರಾಜ್ಯದ ಹೆಸರಿನ 
ಬದಲಾವಣೆಗಿಂತ ಆಡಳಿತದ ಕೆಲಸಗಾರರ ಮನಸ್ಸು ಬದಲಾವಣೆಯಾಗದೆ ಕೇವಲ ಹೆಸರನ್ನು 
ಕರ್ನಾಟಕ ಎಂದು ಬದಲಾವಣೆ ಮಾಡಬೇಕಾದ ಅಗತ್ಯವೇನಿತ್ತು. ನಮ್ಮ ರಾಜ್ಯಕ್ಕೆ ಈಗ 
ಅನೇಕ ಭಾಗಗಳಿಂದ ಎಂದರೆ ಬೊಂಬಾಯಿ ಬುಗದಿಂದ, ಮದ್ರಾಸು ಭಾಗದಿಂದ ಹಾಗೂ 
ಬೇರೆ ಕಡೆಗಳಿಂದ ಕೆಲವು ಬಾಗಗಳು ಬಂದು ಸೇರಿದಾಗ ಜಗಿನ ವಾತಾವರಣ 
ಹಿತಕರವಾಗಿರಲಿಲ್ಲ. ಮೊದಲು ಇದಕ್ಕೆ ಬಲಿಯಾಬವರು ಶ್ರೀಮಾನ್‌ ಹೆನುಮಂತಯ್ಗನವದ', 
ಇದಾದ ಮೇಲೆ ಅನೇಕ ಹಳಯ ಮೈಸೂರಿನ ಸರಕಾರಿ ಮೌಕರರು ಬಹಳ ಮೊಂದು 
ಹೋದರು ಮತ್ತು ಇಂದೂ ಕೂಡ ಅವರು ಸಂಕಟಿಪಡುತಿಬ್ದಾರೆ, ಇಂತಹ ವಿಶಾಲ ಕರ್ನಾಟಕ 
ಏನೆ ಆಯಿತು ಎಂದು ಇದುವರೆಗೆ ನೊಂದ ಅಧಿಕಾರಿಗಳು ಶೈಹೋರ್ಟಿಗೆ ಹೋಗಿ ರಿಚ್‌ಗಳನ್ನು 
ಹಾಕಿದ್ದಾರೆ. ಇದರಿಂದ ಹಳೇ ಮೈಸೂರು ರಾಜ್ಯದ ನೌಕರರಿಗೆ ಧಕ್ಕೆಯಾಗುಎಂತೆ 
ಮಾಡಿರುವುದು ತುಂಬ ವಿಷಾದದ ಸಂಗತಿ. ಅದರ ಜೊತೆಗೆ ಈ ಆಡಳಿತವನ್ನು ಕೆಲವರು 
ಸ್ವಂತ ಆಸ್ತಿ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಆಡಳಿತವನ್ನು ನಡೆಸುತ್ತಿದ್ದರಿಂದ, 
ಈ ಆಡಳಿತವನ್ನು ತೊಲಗಿಸಬೇಕೆಂಬ ದೃಷ್ಟಿಯಿಂದ, ತಮ್ಮಮನೆಸ್ಸಿನಲ್ಲಿ ಇದ್ದಿದ್ದನ್ನು ಹೊರಗೆ 
ವ್ಯಕ್ತಪಡಿಸಿ, ಹೆಸರಿನ ಬದಲಾವಣೆಗೆ ಅಡಚಣ ಮಾಡುತಿದ್ದರು. ಈಗ ವಾತಾವರಣ 
ಬದಲಾವಣೆಯಾಗಿದೆ. ಇಡೀ ಕನಾಣಟಕ ದೇಶ ಒಂದೇ ಎಂಬ ಮನೋಬಾವ ಕಂಡು 
ಬರುತಿದೆ. ಹಿಂದೆ ಆಂಧ್ರ ರಾಜ್ಯದಲ್ಲಿ ತೆಲಂಗಾಣದವರು ತಮಗೆ ಪ್ರತ್ಯೇಕ ರಾಜ್ಯಬೇಕೆಲಬ 
ಹೋರಾಟ ಮಾಡುತಿದ್ದಾಗ, ಮೈಸೂರು ರಾಜ್ಯದಲ್ಲಿಯೂ ಸಹ ಅದೇ ರೀತಿ ಹೋರಾಟ 
ಮಾಡಬೇಕೆಂಬ ಕೂಗು ಇತ್ತು ಆದರೆ ಅಂದಿನ ಕೆಹಿ ವಾತಾವರಣ ಇಂದು ಇಲ್ಲವಾಗಿದೆ. 
ಆದ್ದರಿಂದ ಇಂದು ನಾವು ಬೇರೆ, ನೀವು ಬೇರೆ, ಬೇರೆ ಹೆಸರು ಬೇಡ ಎಂದು ಮಾದ 
ಮಾಡುವುದು ಇಂದಿನ ಪರಿಸ್ಥಿತಿಗೆ ಬದಲಾವಣೆ ಮಾಡಿಕೊಂಡು ನಮ್ಮರಾಜ್ಯಕ್ಕೆ ಕರ್ನಾಟಕ 
ಎಂದು ಹೆಸರು ಇಡುವುದಕ್ಕೆ ಬೆಂಬಲ ಕೊಡುತ್ತಿದ್ದೇನೆ. ಇನ್ನು ಮುಂದೆಯಾದರೂ ಸಹ 
ನಾನಾ ಬಾಗಗಳಲ್ಲಿರುವ ವ್ಯತ್ಕಾಸಗಳು, ತಾರತಮ್ಯಗಳು ಹೋಗಬೇಕು, ಎಲ್ಲರಿಗೂ 


೫ ವಿಧಾನ ಸಭೆ ನಡವಳಿಕೆ ದಿನಾಂಕ 25ನೇ ಜುಲ್ಬೆ, 1972 


28 ಟಿ. ಆರ್‌. ಶಾಮಣ್ಣ 


ಸರಿಸಮವಾದ ಹಕ್ಕುಗಳು ಇವೆ ಎಂಬುದನ್ನು ತೋರಿಸಿಕೊಡಬೇಕು. ಆ ರೀತಿ ಏನಾದರು 
ತಾರತಮ್ಯವನ್ನು ಮತ್ತೆ ತೋರಿಸಿದ್ದೇ ಆದರೆ ಕಹಿ ವಾತಾವರಣ ಬರುತ್ತದೆ. ಆದ್ದರಿಂದ 
ಅದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸುಖವಾಗಿರುವ ರೀತಿಯಲ್ಲಿ, ಎಲ್ಲರೂ ಕನ್ನಡಿಗರಾಗಿ 
ಹೆಮ್ಮೆಪಡುವ ರೀತಿಯಲ್ಲಿ ಸರ್ವ ರೀತಿಯ ಸೌಲಭ್ಯಗಳನ್ನು ಒದಗಿಸಲಿ ಎಂದು ಹೇಳಿ, 
ಹೊಸ ಹೆಸರನ್ನು ರಾಜ್ಯಕ್ಕೆ ಇಟ್ಟಿರುವುದರಿಂದ ಭಗವಂತನು ಎಲ್ಲದಿಗೂ ಒಳ್ಳೆಯದನ್ನು 
ಮಾಡಲಿ ಎಂದು ಪ್ರಾರ್ಥಿಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಅಧ್ಯಕ್ಷಕೆಯವರಿಗೆ 
ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 


ಸಂಸದೀಯ ಪಟು 39 


ನಿ 


PR So J ಖಿ 
ನಿಗಿಬಿಸ೩ರ ತಿದ್ದುಪಡಿ ಮೆಸೂದೆ 


ಮಾನೆ ಸಭಾವತಿಗಳೇ, ಈ ದಿವ ಬೆಂಗಳೂರು ಕಾರ್ಪೊರೇಷನ್‌ ಅಮೆಂಡ್‌ಮೆಂಟ್‌ 
ಬಿಬ್‌' ಬಗ್ಗೆ ಸ್ವಾಗತ ಮಾಡಬೇಕೇ ಅಥವಾ ವಿರೋಭ ಮಾಡಬೇಕೇ ಎನ್ನುವುದರ ಬಗ್ಗೆ 
ಮಾತನಾಡದೆ ಒಂದು ವಿಚಾರ ಮಾತ್ರ ತಮ್ಮಗಮವಟಿಕ್ಕೆ ತರಬೇಕಾಗಿದೆ. ಈ ಬೆಂಗಳೂರು 
ನಗರ ಕಾರ್ಪೊರೇಷನ್‌ ಬಿಲ್‌ ಮೇಲೆ ಕಳೆದ 4-5 ವರ್ಷಗಳಿಂದ ವರ್ಷಕ್ಕೆ ಒಂದು 
ಆಮೆಂಡ್‌ಮಿಂಟ್‌ ಬರುತ್ತಾ ಇದೆ. ಇವು ಜನಗಳಿಗೆ ತೊಂದರೆ ಕೊಡುವುದಕ್ಕಷ್ಟೀೇ ಹೊರತು 
ನಾಗರೀಕರ ಹಿತದೃಷ್ಟಿಯಿಂದ ಈ ಬಿಲ್ಲನ್ನು ತರದೆ ಇರತಕ್ಕಂದಾದ್ದು ಬಹಳ 
ಶೋಚನೀಯವಾಗಿದೆ. ಇದರಲ್ಲಿ ರಾಜಕೀಯ ಕಾರಣಗಳಿಗಾಗಿ ಈ ಆಮೆಂಡ್‌ಮೆಂಟ್‌ 
ಬರುತ್ತು ಇವೆಯೇ ಹೊರತು ಜನಗಳಿಗೆ ಅನುಕೂಲ ಮಾಡಿಕೊಡಣಿಕು ಎನ್ನುವ ಕುರಣದಿಂದ 
ಬರುತ್ತಿಲ್ಲ. ಕಾರ್ಪೊರೇಷನ್‌ ಸೂಪರ್‌ಸೆಷನ್‌ ಬಗ್ಗೆ ಹೆಚ್ಚು ಕಾರಣಗಳಿರುತ್ತವೆ. ಈ 
ಸಂಬಂಧದಲ್ಲಿ ಒಂದು ವಿಷಯ ಖೇಳಬೇಕೆಂದರೆ, 1949ರಿಂದ 1966ರ ವರೆಗೂ ಕಾಂಗ್ರಸ್‌ 
ಕಾರ್ಪೊರೇಷನ್‌ ಆಡಳಿತವನ್ನು ಹೊಂದಿತ್ತು. 18 ವರ್ಷಗಳ ಅವಧಿಯಲ್ಲಿ ಎಷ್ಟೇ ಅಕ್ರಮಗಳು 
ನಡೆದಿದ್ದರೂ ಕೂಡ ಕಾರ್ಪೊರೇಷನ್‌ ಆಕ್ಷನ್ನು ತಿದ್ದುಪಡಿ ಮಾಡುವುದಕ್ಕೆ ಹೋಗಲಿಲ್ಲ. 
ಸೂಪರ್‌ ಸೆಷನ್‌ ಕ್ಲಾಜ್‌ ಕಾರ್ಪೊರೇಷನ್‌ ಆಕ್ಸ್‌ನಲ್ಲಿ ಮೊದಲು ಇರಲಿಲ್ಲ. ಮೊದಲನೆಯ 
ಬಾರಿಗೆ ಕಾಂಗಿಸ್ಸಿಗೆ ಕಾರ್ಪುರೇಷನ್‌ನಲ್ಲಿ ಹಿಡಿತ ಹೋದ ತಕ್ಷಣ ಕಾರ್ಪೊರೇಷನ್‌ ಆಕ್ಸ್‌ 
ತಿದ್ದುಪಡಿ ಮಾಡಿ ಸೂಪರ್‌ ಸೆಷನ್‌ ಮಾಡತಕ್ಕ ಅಧಿಕಾರವನ್ನು ಸರ್ಕಾರ ಪಡೆದು ಕೊಂಡಿತ್ತು. 
ಈಗ ಕಾರ್ಪೊರೇಷನ್‌ ಸೂಪರ್‌ಸೀಡ್‌ ಮಾಡಿದ ಮೇಣೆ ಸಾಧಾರಣವಾಗಿ ಜನಗಳಿಸೆ 
ಅನುಕೂಲವಾಗಿದೆಯೇ, ಅನಾನುಕೂಲವಾಗಿದೆಯೇ ಎನ್ನುವುದರ ಬಗ್ಗೆ ನಾನು ಹೆಚ್ಚು 
ಮಾತನಾಡುವುದಕ್ಕೆ ಇಷ್ಟ ಪಡುವುದಿಲ್ಲ. ಆದರೆ ಕಾರ್ಪೇರೇಷನ್‌ ಸೂಷರ್‌ಸೀಡ್‌ 
ಮಾಡುವದಕ್ಕೆ ರಾಜಕೀಯ ಕಾರಣಖೇ ಹೊರತು ಬೇರೆ ಯಾವ ಕಾರಣವು ನನಗೆ ಕಾಣಲಿಲ್ಲ. 


ಕಾರ್ಪೊರೇಷನ್‌ ಸೂಪರ್‌ಸೀಡ್‌ ಮಾಡಿದಾಗ ಸಾರ್ವತ್ರಿಕ ಚುನಾವಣೆಗಳು 
ನಡೆಯಬೇಕಾಗಿತ್ತು. ಹಾಗೆ ಮಾಡಲಿಲ್ಲ. ಇದರಿಂದ ಜನಗಳಿಗೆ ಕೂಡ ತಾತ್ಕಾಲಿಕವಾಗಿ 
ಶಿಕ್ಷೆಯನ್ನು ಕೊಟ್ಟಿದ್ದಾರೆ. 14 ಕಾರಣಗಳನ್ನು ಕೊಟ್ಟು ವಿಕೆ ಸೂಪರ್‌ಸೀಡ್‌ ಮಾಡಬಾರದು 
ಎಂದು ಕಾರ್ಪೊರೇಷನ್‌ ಉತ್ಪದ ಕೊಟ್ಟಿತ್ತು. ಆದರೂ ಕೂಡ ಸರ್ಕಾರದವರು ಆ ವಿಷಯವನ್ನು 
ಗಮನಕ್ಕೆ ತೆಗೆದುಕೊಳ್ಳದೆ ಕಾರ್ಪೇರೇಷನ್‌ ಸೂಪರ್‌ಸೀಡ್‌ ಮಾಡಿದರು. ಅದರ ಬಗ್ಗೆ 
ಹೈಕೋರ್ಟಿಗೆ ಒಂದು ರಿಟ್‌ ಕೂಡೆ ಹಾಕಿತ್ತು. ಸೂಪರ್‌ಸೆಷನ್‌ ಮಾಡಿರುವುದು 
ಶ್ರೆಮಬದ್ಧವಾಗಿಲ್ಲ ಎಂಬು ಆ ಆರ್ಡರನ್ನು ಹೈಕೋರ್ಟ್‌ ವಜಾ ಮಾಡಿತ್ತು. ಈ ಸಂದರ್ಭದಲ್ಲಿ 
ನ್ಯಾಯವಾಗಿ ಸೂಪರ್‌ಸೆಷನ್‌ ಕ್ಯಾನ್ಸಲ್‌ ಮಾಡುವುದಕ್ಕೆ ಬದಲಾಗಿ ಬೇರೆ ಒಂದು 


ನಿ, 
ಸೂಪರ್‌ಸೆಷನ್‌ ಆಡ್ದ್ಹರ್‌ ಹೊರಣಿಸಿದರು. ಸರ್ಕಾರದವರು ಕೊಟ್ಟಿದ್ದ 14 ಕಾರಣಗಳ 


೫ ವಿಧಾನ ಸಬೆ ನಡವಳಿಕೆ ದಿನಾಂಕ 28ನೇ ಜುಲೈ, 1972 


30 ಟ. ಆರ್‌. ಪಾಮಗಣ್ಣ 


ಪೈಕಿ 5 ಕಾರಣಗಳು ಸರಿಯಾಗಿಲ್ಲ ಎನ್ನುವದಕ್ಕೆ ಹೈಕೋರ್ಟಿನವರು ಸ್ಪಷ್ಟಪಡಿಸಿದರು. ಮತ್ತೆ 
6 ಕಾರಣಗಳು ಸರಿಯಾಗಿ ರುಯವಾತಾಗಿಲ್ಲ ಎಂದು ಹೇಳಿದರು. ಮೂರು ಕಾರಣಗಳಿಗೆ 
ಕಾರ್ಪೋರೇಷನ್‌ ಅನ್ನು ಸೂಪರ್‌ಸೀಡ್‌ ಮಾಡಬಹುದು ಎನ್ನುವ ಒಂದು ಸೂಚನೆಯನ್ನು 
ಮಾತ್ರ ಕೊಟ್ಟದ್ದರು. ಈ ಸೂಚನೆಯ ಪ್ರಕಾರ ಮತ್ತೊಂದು ಸಾರಿ ಹೋಕಾಸ್‌ ನೋಟೀಸ್‌ 
ಕೊಡದೆ ಕುರ್ಪರೇಷಖ್‌ ಸೂಪರ್‌ಸೀಡ್‌ ಮಾಡಿದರು. ಈ 3 ಕಾರಣಗಳಾದರೂ ಹೀಗಿವೆ: 

(1) ನೀರಿನ ಬಗ್ಗೆ ಕ್ಯಾಷ್‌ ರಿಬೇಟ್‌ಗೆ ಬದಲು ಉಚಿತ ನೀರನ್ನು ಕೊಡಬೇಕು ಎಂದು 
ಒಂದು ನಿರ್ಣಯವನ್ನು ಕಾರ್ಪೊರೇಷನ್‌ ಮಾಡಿತ್ತು. ಅಂದಾಜುಗಳ ಸಮಿತಿಯವರು 


2 
ಕೊಟ್ಟಿರುವ ವರದಿಯನ್ನು ಸರ್ಕಾರದವರು ಒಪ್ಪಕೊಂಡದರಿಂದ ಕ್ಯಾಷ್‌ ರಿಬೇಟ್‌ಗೆ ಬದಲು 


ಆ 
ಉಚಿತ ನೀರನ್ನು ಕೊಡಬೇಔಂದು ಒಪ್ರಿಕೊಂ ದೆ. ಆದ್ದರಿಂದ ಕಾರ್ಪೊರೇಷನ್‌ 
ಮಾಡಿರುವ ನಿರ್ಣಯ ನ್ಯಾಯವಾಗಿದೆ. ಆದರೂ ಈ ಕಾರಣವನ್ನು ಮುಂದಿಟ್ಟು 


ಸೂಪರ್‌ಸೀಡ್‌ ಮಾಡಿದರು. 


ಎರಡನೆಯ ಕಾರಣ. ಕಾರ್ಪೊರೇಷನ್‌ ಸೂಪರ್‌ಸೀಡ್‌ ಆಗುವುದಕ್ಕೆ ಮುಂಚಿತವಾಗಿ 
ಒಂದು ಅಂತಿಮ ತೀರ್ಮಾನಕ್ಕೆ ಅದರ ಬಗ್ಗೆ ಬರಬೇಕಾಗಿತ್ತು. ಈಗ ಕಾರ್ಪೊರೇಷನ್‌ 
ಸೂಪರ್‌ಸೀಡ್‌ ಆಗಿ ಎರಡು ವರ್ಷಗಳಾದರೂ, ಅಲ್ಲಿ ಸರ್ವಾಧಿಕಾರಿ ಇದ್ದರೂ ಇನ್ನೂ 
ಏಕೆ ಅದನ್ನು ಮಾಡಿಲ್ಲ ಎನ್ನುವದರ ಬಗ್ಗೆ ನಾನು ಪ್ರಶ್ನೆ ಮಾಡುತ್ತೇನೆ. 12 ವರ್ಷ ಆದರೂ 

ಎಡ ಇಂಟಿರ್‌ಸ್ಟೇಟ್‌ ಸೀನಿಯಾರಿಟಿ ಪೆಟ್ಟಿಯನ್ನು ಪೂರ್ತಿ ಮಾಡಿಲ್ಲ. ಕಾರ್ಪೊರೇಷನ್‌ನಲ್ಲಿ 
ಎಲ್ಲ ತೆಯಾರಾಗಿದ್ದರೂ ಅದನ್ನು ಜಾರಿಗೆ ತರುವುದಕ್ಕೆ ಎರಡು ವರ್ಷವಾದರೂ ಆಗದೆ 
ಹೋದರೆ ಕಾರ್ಪೊರೇಷನ್‌ ಸೂಪರ್‌ಸೀಡ್‌ ಮಾಡಿದ್ದು ಯಾವ ನ್ಯಾಯ ಎನ್ನುವದರ ಬಗ್ಗೆ 
ಕೂಡೆ ಮಾಸ್ಯಮುತ್ರಿಗಳು ಹೇಳಬೇಕಾಗಿದೆ. 


(2) ಕೇಚರ್‌ ಅಂಡ್‌ ರಿಕ್ರೂಟ್‌ಮೆಂಟ್‌ ರೂಲ್ಸ್‌ ಇನ್ನೂ ಜಾರಿಗೆ ಬಂದಿಲ್ಲ ಎನ್ನುವದು 


(3) ಕಾರ್ಪೊರೇಷನ್‌ ಅನೇಕ ನಿರ್ಣಯಗಳನ್ನು ಪಾಸ್‌ ಮಾಡದೆ ಹಾಗೆಯೇ ಇಟ್ಟಿದೆ 
ಎನ್ನುವುದು ಮತ್ತೊಂದು ಕಾರಣ. ಮೇಯರ್‌ ಆದವರು ಕಾಂಗ್ರೆಸ್‌ ಪಕ್ಷಕ್ಕಿ ಸೇರಿದವರಾಗಿದ್ದು 
ನಿರ್ಣಯಗಳ ಬಗ್ಗೆ ಚರ್ಚೆ ಮಾಡದೆ 1ರಿಂದ. 80ರವರೆಗೂ ಪಾಸಾಯಿತು ಎಂದು 
ಹೇಳಿದಾಗೆ ಅದನ್ನು ಎದುರು ಪಕ್ಷದವರು ತಡೆಗಟ್ಟಬೇಕಾಯಿತು. ಇದರಲ್ಲಿ ಸೈಟುಗಳ 
ವಿಲೇವಾರಿಗೆ ಸಂಬಂಧಷಟ್ಟಿದ್ದೂ ಇತ್ತು. ಅದರ ಪ್ರಕಾರ ಕಾಂಗೆಸ್‌ನವರು ಹಂಚಿಕೊಳ್ಳುವುದಕ್ಕೆ 
ಪ್ರಯತ್ನ ಮಾಡದಂತೆ ತಡೆಗಟ್ಟಲಾಯಿತು. ಸಕಾರಣವಾಗಿ ಕೆಲವು ವಿಷಯಗಳು 
ವಿಂತುಹೋದುವೇ ಹೊರತು ಮತ್ತೇನೂ ಅಲ್ಲ. ಒಂದೇ ದಿನ ಬೆಳಗ್ಗಿನಿಂದ 
ಸಾಯಂಕಾಲದವರೆಗೂ ಕುಳಿತುಕೊಂಡು 80 ವಿಷಯಗಳನ್ನೂ ಅಂಗೀಕರಿಸಲಾಯಿತು. 


ಸಂಸದೀಯ ಪಟು 31 


ಈ ಮೂರು ಕಾರಣಗಳಿಗಾಗಿ ಸರ್ಕಾರದವರು ಕಾರ್ಪೊರೇಷನನ್ನು ಸೂಪರ್‌ಸೀಡ್‌ 
ಮಾಡಿದರೆ? ಕಾರ್ಪೊರೇಷನ್‌ ಸೂಪರ್‌ಸೀಡ್‌ ಆಬಾಗ ಒಂದು ಕೋಟಿ ರೂಪಾಯಿ 
ಕ್ಯಾಷ್‌ ಬ್ಯಾಲನ್ಸ್‌ ಇತ್ತು ಅದರ ಆರ್ಥಿಕ ಪರಿಸ್ತಿತಿ ಚಿನ್ನುಗಿಯೇ ಇತ್ತು. ಯಾವುದೇ 
ಸ್ಥಳೀಯ ಸಂಸ್ಥೆಯನ್ನು ಸಕಾರಣವಿಲ್ಲದೆ, ರಾಜಕೀಯ ಕಾರಣಗಳಿಗಾಗಿ ಸೂಪರ್‌ಸೀಡ್‌ 
ಮಾಡತಕ್ಕದು ನ್ಯಾಯವಾಬದುಬಲ್ಲ. ಆದ್ದರಿಂದ ಇಬ್ನು ಮೇಲಾದರೂ ಯಾವುದಾದರೂ 
ಕಾರ್ಪೊರೇಷನ್‌ನಲ್ಲಿ ಅವ್ಯವಸ್ಥೆ ಇದ್ದರೆ ಮಾತ್ರ ಸೂಪರ್‌ಸೀಡ್‌ ಮಾಡಬೇಕೇ ಹೊರತು 
ಸಕಾರಣವಿಲ್ಲದೆ ರಾಜಕೀಯ ಕಾರಣಗಳಿಗಾಗಿ ಸೂಪರ್‌ಸೀಡ್‌ ಮಾಡಬಾರದು. 


ಸೂಪರ್‌ಸೆಷನ್‌ ಆದ ಮೇಲೆ ಕಾರ್ಪೊರೇಷನ್‌ ಆಡಳಿತ ಬಹಳ ಚಿನ್ನಾಗಿದೆ 
ಎಂದು ಮಾನ್ಯ ಮಂತ್ರಿಗಳು ಹೊಳಿಬರು. ಆದರೆ ನನಗೆ ತಿಳಿದ ಮಟ್ಟಿಗೆ ಕಾರ್ಪೊರೇಷನ್‌ನಲ್ಲಿ 
ಕೆಲವು ರಸ್ಸೆಗಳನ್ನು ಅಗಲ ಮಾಡಿ ಮುಖ್ಯವಾದ ರಸ್ತೆಗಳಿಗೆ ದೊಡ್ಡ ದೊಡ್ಡ ದೀಪಗಳನ್ನು 
ಹಾಕುವದು ಬಿಟ್ಟು ಬೇರೆ ಯಾವ ಕೆಲಸವೂ ನಡೆದಿಲ್ಲ. ಆಸ್ತಿ ತೆರಿಗೆ ಸರಿಯಾಗಿ 
ವಸೂಲಾಗುತ್ತಿಲ್ಲ ಎನ್ನುವ ಒಂದು ಕಾರಣವನ್ನೂ ಸರ್ಕಾರದವರು ಸೂಪರ್‌ಸೀಡ್‌ ಮಾಡುವಾಗ 
ಕೊಟ್ಟಿದ್ದರು. ಸೂಪರ್‌ಸೀಡ್‌ ಆದ ಮೇಲೆ ಯಾವ ರೀತಿ ವಸೂಲಾಗಿದೆ ಎನ್ನುವುದನ್ನು 
ವಾನು ಸಭೆಯ ಗಮನಕ್ಕೆ ತರುತ್ತೇನೆ. ನಾನು ಕಳೆದ ಎಂಬು ವರ್ಷಗಳ ಪಟ್ಟಿಯನ್ನು 
ತಂದಿದ್ದೇನೆ. ಅದು ಈ ರೀತಿಯಾಗಿದೆ: 


1960-61 ಶೇಕಡ 72 ರಷ್ಟು ತೆರಿಗೆ ವಸೂಲಾಗಿದೆ 


1961- 62 79 % 
1962- 63 71 % 
1963-64 78 % 
1964-65 69 0 
1965-66 59 % 
1966-67 57 % 
1967-08 56 % 


ಸೂಪರ್‌ಸೀಡ್‌ ಆದ ಮೇಲೆ ಎಂದರೆ 1965-66ರಿಂದೀಚಿಗೆ ಆಸ್ಥಿ ತೆರಿಗೆಯ ವಸೂಲಿ 
ವರ್ಷ ವರ್ಷವೂ ಕಡಿಮೆಯಾಗುತ್ತಿದೆ. ಯಾವ ರೀತಿಯಲ್ಲಿಯೂ ಹೆಚ್ಚಾಗಿಲ್ಲ. ಸೂಪರ್‌ಸೆಷನ್‌ 
ಆದ ವರ್ಷ 59 ಪರ್ಸೆಂಟ್‌ ವಸೂಲಾಗಿದ್ದು ಕಳೆದ ಎರಡು ವರ್ಷಗಳಲ್ಲಿ 57 ಪಸೆೇಂಟ್‌ 
ಮತ್ತು 56 ಪರ್ಸೆಂಟ್‌ ಆಗಿದೆ. ಕಾರ್ಪೊರೇಷನ್ನಿಗೆ ಸರ್ವಾಧಿಕಾರಿಯನ್ನು ಹಾಕಿದ ಮೇಲೆ 
ಲಂಚ ತಾಂಡವವಾಡುತ್ತಿದೆ. ಲಂಚವಿಲ್ಲದೆ ಯಾವ ಕೆಲಸವೂ ಆಗುತ್ತಿಲ್ಲ. ಅಲ್ಲಿನ ಸಿಬ್ಬಂದಿ 
ವೆಚ್ಚ ಮೊದಲು 64-65 ರಲ್ಲಿ 70 ಲಕ್ಷ ರೂಖಾಯಿ ಇದ್ದುದು ಈವೊತ್ತಿನ ದಿವಸ 1 ಕೋಟಿ 
35 ಲಕ್ಷ ರೂಪಾಯಿ ಎಂದರೆ ಮೊದಲಿನ ಎರಡರಷ್ಟು ಆಗಿದೆ. ಸರ್ಕಾರಿ ಅಧಿಕಾರಿಗಳ 


32 ಟಿ. ಆದ್‌. ಶಾಮಣ್ಣ 


ಒಂದು ಸೈನ್ಯವನ್ನೇ ಅಲ್ಲಿ ತಂದು ಹಾಕಿದ್ದಾರೆ. ಒಬ್ಬ ಚೇಘ್‌ ಇಂಜಿನಿಯರು, ಒಬ್ಬ ಡೆಷ್ಯಟಿ 
ಇಂಬಿನಿಯರು ಮತ್ತು 4 ಜನ ಅಸಿಸ್ಟೆಂಟ್‌ ಇಂಜಿದಿಯರುಗಳಿದ್ದಯ ಈಗ ಒಬ್ಬ ಚೀಫ್‌ 
ಇಂಜಿನಿಯರ್‌, 5 ಜನ ಡೆಪ್ಯಟಿ ಇಂಜಿನಿಯರುಗಳು, 13 ಜನ ಅಸಿಸ್ಟೆಂಟ್‌ 
ಇಂಚಿನಿಯರುಗಳಿಬ್ದಾರೆ. ಹಾಗೆಯೇ ಒಬ್ಬ ಡೆಪ್ಕಟಿ ಕಮಿಷನರಿಬ್ದು ಈವೊತ್ತಿನ ದಿವಸ 4 
ಜನ ಡೆಪ್ಕಟಿ ಕಮಿಷನರುಗಳಾಗಿದ್ದಾರೆ. ಆರ್ಮಿ ಆಘ್‌ ಆಫೀಸರ್ಸ್‌ ಇದ್ದರೂ ಕೂಡ ಕೆಲಸ 
ಸರಿಯಾಗಿ ಆಗುತ್ತಿಲ್ಲ; ಲಂಚ ರುಷುವತ್ತುಗಳಿಲ್ಲದೆ ಯಾವ ಕೆಲಸವೂ ಆಗುತ್ತಿಲ್ಲ. ಒಂದು 
ಲೈಸೆನ್ಸ್‌ ಸಿಕ್ಕಬೇಕಾದರೆ, ಖಾತಾ ಟ್ರಾನ್ಸ್‌ಫರ್‌ ಆಗಬೇಕಾದರೆ, ಭಗೀರಥ ಪ್ರಯತ್ನ 
ಮಾಡಬೇಕಾಗಿದೆ. ಕಾರ್ಪೊರೇಷನ್‌ ಸೂಪರ್‌ಸೀಡ್‌ ಮಾಡಿದ್ದರಿಂದ ಲಂಚ 
ತೆಗೆದುಕೊಳ್ಳುವವರಿಗೆ ಸುಗ್ಗಿಯ ಕಾಲವಾಗಿದೆ. ಜನಗಳ ಸೌಕರ್ಯವನ್ನು ನೋಡುತ್ತಿಲ್ಲ. ಅವರ 
ಗಮನವೆಲ್ಲ ಕಣ್ಣಿಗೆ ಕಾಣುವ ರಸ್ತೆಗಳ ಕಡೆಗೆ ಇದೆ. ಬಡವರು ವಾಸ ಮಾಡುವ ಕಡೆಗೆ 
ಗಮನ ಕೊಡುತಿಲ್ಲ. ಟ್ಯಾಕ್ಸ್‌ ಕೊಡದೆ ಇರುವವರಿಗೆ ಏಕೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು 
ಎಂದು ಹೇಳುತ್ತಾರೆ. ಮಾಮೂಲು ಕಡಿಮೆಯಾಗಿಲ್ಲ, ಯಾವ ವಿಧವಾದ ಸೌಲಭ್ಯವೂ 
ಹೆಚ್ಚಾಗಿಲ್ಲ, ಕಿರುಕುಳ ನಾನಾ ರೀತಿಯಲ್ಲಿ ಆಗುತ್ತಿದೆ. ಆಸ್ತಿ ತೆರಿಗೆಯನ್ನು ಏರಿಸಿದ್ದಾರೆ, 
ಲಂಚ ಕೊಟ್ಟು ಕೆಲವರು ಹೆಚ್ಚಾಗಿ ಏರಿಸದಂತೆ ಮಾಡಿಕೊಂಡಿದ್ದಾರೆ. ನ್ಯಾಯವಾಗಿ ಕೆಲವರು 
ಅಪೀಲು ಹಾಕಿದರೂ ಅವರಿಗೆ ಸರಿಯಾದ ಪ್ರತಿಫಲ ಸಿಕ್ಕದೆ ಹೋಗಿದೆ, ಅಡಿನಿಸ್ಟೇಟರು 
ಕೆಲವರಿಗೆ ರಿಯಾಯಿತಿ ತೋರಿಸಿದ್ದಾರೆ. ಈಗ ಸೂಪರ್‌ಸೆಷನ್‌ ಆದಮೇಲೆ ಜನರಿಗೆ 
ಇನ್ನೂ ತೊಂದರೆಯಾಗಿದೆ. 1970ನೆಯ ಮೇ ವರೆಗೆ ಸೂಪರ್‌ಸೆಷನ್‌ ಇದೆ. ಊರಲ್ಲಿ 
ಚುನಾಯಿತರಾದ ಕೌನ್ನಿಲರುಗಳಿದ್ದರು, ಅವರ ಮೇಲೆ ತಪ್ಪ ಹೊರಸಿದರು, ಅವರ ಅವಧಿ 
67ನೆಯ ಇಸವಿಗೆ ಮುಗಿಯುತ್ತಿತ್ತು. ಅಲ್ಲಿಯವರೆಗೆ ಬೇಕಾದರೆ ಸೂಷರ್‌ನೆಷನ್‌ 
ಮಾಡಬಹುದಾಗಿತ್ತು. ಹಾಗೆ ಮಾಡದೆ ಕಾಂಗೆಸ್‌ ಅಧಿಕಾರಕ್ಕೆ ಬರಲು ಅವಕಾಶವಾಗಬಿಕಾದರೆ 
70ನೆಯ ಇಸಖಿಯವರೆಗೆ ಕಾಯಬೇಕು ಎಂದು ಅದುವರೆಗೆ ಅದು ಬರಲು ಸಾಭ್ಯವಿಲ್ಲ 
ಎಂದು ಯೋಚಿಸಿ ಹಾಗೆ ಮಾಡಿರುವುದು ಧರ್ಮವೇ, ವ್ಯಾಯವೇ ಎಂಬುದನ್ನು ಯೋಚನೆ 
ಮಾಡಬೇಕು. ಒತ್ತಾಯ ಬಂತು ಎಂದು ಈಗ ಸೂಪರ್‌ನೆಷನ್‌ ಅವಧಿಯನ್ನು 
ಕಡಿಮೆಮಾಡಲು ಅಧಿಕಾರ ಪಡೆಯುವುದಕ್ಕೆ ಈ ಶಿಬಪಡಿ ಮಸೂದೆಯನ್ನು ತಂದಿದ್ದಾರೆ. 
ಈಗ ತಿದ್ದುಪಡಿ ಮಾಡಿದರೂ ಕೂಡ ಖಚೆತಮಾಗಿ ಬುಖವಣೆ ನಡೆಯುವುದೆಂಬ ಭರವಸೆ 
ಇಲ್ಲ ಹೊಸಬಾಗಿ Electroal List ತಯಾರಿಸಿ ಖುವಾವಣೆ ಮಾಡಬೇಕಾದರೆ ಡಿಸೆಂಬರಿಗೆ 
ಮುಂಚೆ ಸಾಧ್ಯವಾಗುವುದಿಲ್ಲ. ಈಗಿರುವ ತಿದ್ದುಪಡಿ ಮಾಡಿ ಅಖ್ಯೆರು ಪಟ್ಟಿ 
ತಯಾರಿಸಬೇಕಾದರೆ ಸುಮಾರು 5 ತಿಂಗಳು ಬೆಕು. ನಂತರ ಡಿಸೆಂಬರು 1969ರಲ್ಲಿ 
ಚುನಾವಣೆ ಮಾಡಬಹುದು, ಖಚಿತವಾಗಿ ಇಂಥ ಕುಲದಲ್ಲಿ ಚುನಾವಣೆ ನಡೆಯುತ್ತದೆಂದು 
ಮಂತ್ರಿಗಳು ಹೇಳಿದ್ದರೆ ಚೆನ್ನಾಗಿತ್ತು. 


th 
a 


ಪುಸದಿಕಿಯ ಪಟ 33 


ಈ ಮಸೂದೆಯಲ್ಲಿ ಕೆಲವ) ತಿದ್ದುಪಡಿಗಳನ್ನು ಮಾಡಿದ್ದಾರೆ, ನಾನು ಕೆಲವು 
ತಿದ್ದುಪಡಿಗಳನ್ನು ಕಳಿಸಿದ್ದೇನೆ, ಅವುಗಳ ಮೇಲೆ 1೩15€ ವಾರು ಚರ್ಚಿಯಾಗುವಾಗ 
ಮಾತನಾಡಲು ಅವಕಾಶ ಕೊಡಬೇಕು. ಈಗ ಮುಖ್ಯಬಾಗಿ ಸೂಪರ್‌ಸೆಷನ್‌ ಪೀರಿಯಡ್‌ 
ಕಡಿಮೆ ಮಾಡುವುದಾಗಿ ಹೇಳುತ್ತಾರೆ. ತಿದ್ದುಪಡಿಗಳನ್ನು ತರುವಾಗ ಇನ್ನು ಕೆಲವು 
ತರಬೇಕಾಗಿತ್ತು. ಹೆಂಡ ಹಿಡಿಯುವುದನ್ನು ತಪ್ಪಿಸುವುದಕ್ಕೆ ಸಾಭ್ಯವಾಗಿಲ್ಲ ಮತ್ತು ಕುಡಿಸುವುದನ್ನೂ 
ತಪ್ಪಿಸುವುದಕ್ಕಾಗಿಲ್ಲ. ಹೆಂಡ ಕುಡಿದು ಬಂದರೆ ಅಂಥ ಸದಸ್ಯರನ್ನು ವಜಾ ಮಾಡುವುದಕ್ಕೆ 
ಅವಕುಶಮಾಗುವಂತೆ ಒಂದು ಕ್ಲುಜನ್ನು ಸೇರಿಸಿದರೆ ಒಳ್ಳೆಯದು. ಹಿಂದೆ ಕಾಂಗ್ರೆಸ್‌ ಸದಸ್ಯರೇ 
ಹೆಂಡ ಕುಡಿದು ಬಂದು ಕಾರ್ಪೋಬೇಷದ್‌ ಸಿಯಲ್ಲಿ ಗಲಾಟಿ ಮಾಡಿದ್ದಾರೆ. ಅಂಥಬದರಿರುವುದು 
ಕಾರ್ಪೊರೇಷನ್‌ ಒಳ್ಳೇಯಜೆಲ್ಲ, : ಹೆಂಡ ಕುದಿದು ಬಂದು ಸಭೆಯಲ್ಲಿ ಸಿಕ್ಕಾಪಟ್ಟೆ 
ಮಾತನಾಡುವುದಕ್ಕೆ ಅವಕಾಶವಿರಬಾರದು. ಕಾರ್ಪೆರೇಟರುಗಳಿಗೆ ಸಿಟಿ ಫಾದರ್ಸ್‌ ಎಂದು 
ಹೇಳುತ್ತುರೆ. ಆದರೆ ಕುಡಿಸಿ ಒಟು ಪೆಡೆಯುವಬು, ಕುಡುಕರು ಚುವಾಯಿತರಾಗಿ ಬರುವುದು 
ಸಾಧುವಲ್ಲ. ಕುಡಿಯುವವರು ಮತ್ತು ಕುಡಿಸುವವರು ಕಾರ್ಪೊರೇಪನ್ನಿಗೆ ದೂರವಿರುವಂತೆ 
ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಏನೇ ರೂಲ್ಸ್‌ ಮಾಡಿದರೂ ತೊಂದರೆ ತಪ್ಪವದಿಲ್ಲ. 
ಗಾಂಧಿಯಪರೆ ಹೆಸರನ್ನು ಹೇಳುವವರು ಅವರ ಶತಮಾನೋತ್ಸವ ಕಾಲದಲ್ಲಾದರೂ 
ಕುಡಿಯುವವರು ಮತ್ತು ಕುಡಿಸುವವರಿಗ ಕಾರ್ಪೊಲೇಷನ್ನಿನಲ್ಲಿ ಜಾಗವಿಲ್ಲವೆಂದು ಹೇಳಿ 
ತಡೆ ಮಾಡುವುದು ಒಳ್ಳೆಯದು. ದಿವಂಗತ ಲಾಲ್‌ಬಹೆದ್ದೂರ್‌ ಶಾಸ್ತ್ರಿಗಳು ಅಸುನೀಗಿದ 
ಕಾಲದಲ್ಲಿ ದೇಶವೆಲ್ಲಾ ಸಂಕಟದಲ್ಲಿ ಮುಳುಗಿರುವಾಗ ಕುಂಬಳಗೋಡಿನಲ್ಲಿ ಅನೇಕರಿಗೆ 
ಕೌನ್ನಿಲರು ಕುಡಿಸಿದರೆಂದು ಪತ್ರಿಕೆಗಳಲ್ಲಿ ಬಂದಿತು. ಇಂಥವರಿಗೆ ಕಾರ್ಪೊರೇಷನ್ನಿನಲ್ಲಿ 
ಜಾಗ ಕೊಡುವುದು ಸರಿಯಲ್ಲ. ಒಟ್ಟಿನಲ್ಲಿ ಯೋಗ್ಯ ಸದಸ್ಯರನ್ನು ಬರಮಾಡಿಕೊಳ್ಳುವುದಕ್ಕೆ 
ತೆಕ್ಕ ನಿಯಮವನ್ನು ಮಾಡಿದರೆ ಸಾಕು. ಕಾಂಗ್ರೆಸ್‌ ಪಕ್ಷದವರಾಗಲಿ, ಬೇರೆ ಪಕ್ಷಗಳವರಾಗಲಿ 
ಯಾರೇ ಆದರೂ ಒಳ್ಳೆಯವರು ಚುನಾಯಿತೆರಾಗಿ ಬರಬೇಕಾದ್ದು ಅವಶ್ಯಕ. 
ಯೋಗ್ಯರಾದವರನ್ನು ಚುನಾವಣೆಗೆ ನಿಲ್ಲಿಸುವುದಕ್ಕೆ ಅವಕಾಶವಾಗುವಂಥ ತಿದ್ದುಪಡಿಗಳನ್ನು 
ತಂದರೆ ಅನುಕೊಲಮಾಗುತ್ತದೆ ಎಂಬ ಸಲಹೆಯನ್ನು 10-12 ವರ್ಷಗಳಿಂದ ನನ್ನ ಅನುಭವದಲ್ಲಿ 
ಹೇಳುತ್ತಿದ್ದೇನೆ. ಯಾರಾದರೂ ಸರಿ, ಚುನಾವಣೆಯಲ್ಲಿ ಗೆಲ್ಲಲು ಅವಕಾಶವಿದ್ದರೆ ಅವರಿಗೆ 
ಕಾಂಗ್ರೆಸ್‌ ತಾಳಿ ಕಟ್ಟುವುದು. ಅವರು ಖಾದಿ ಹಾಕದಿದ್ದರೂ ಪರವಾಗಿಲ್ಲ. ಚುನಾವಣೆಗೆ 
ಟಿಕೆಟ್‌ ಪಡೆದ ಮೇಲೆ ಖಾದಿ ಹಾಕಿದರೆ ಸಾಕು, ಇಂಥವರಿಗೆ ಕಾಂಗೆಸ್‌ ತಾಳಿ ಕಟ್ಟುವುದು 
ಸರಿಯಲ್ಲ. ಬೆಂಗಳೂರು ಕಾರ್ಪೊರೇಷನ್‌ನ್ನಿಗೆ ಮೊದಲು ಅನೇಕ ಗಣ್ಯ ವ್ಯಕ್ತಿಗಳು ಸದಸ್ಯರಾಗಿ 
ಬರುತ್ತಿದ್ದರು, ಬರುಬರುತ್ತಾ ಗೆಲ್ಲಬಹುದೆಂಬ ನಿರೀಕ್ಷೆ ಯಾರಿಗೆ ಇದೆಯೋ ಅವರು 
ನಿಲ್ಲುತ್ತಿದ್ದಾರೆ, ಅಂಥವರನ್ನು ನಿಲ್ಲಿಸುವ ಸಂಭವ ಹೆಚ್ಚಾಗಿದೆ. ಪ್ರಾಮಾಣಿಕರು ಮುಂದೆ 
ಬರುವುದಕ್ಕೆ ಅವಕಾಶ ಮಾಡಿ ತೋರಿಸಬೇಕು. 


34 ೬. ಆರ್‌. ಪಾಮಣ್ಣಿ 


ಮೊದಲನೆಯದಾಗಿ Term of Councillors 3 ವರ್ಷವಿರುವುದನ್ನು 4 ವರ್ಷ 
ಮಾಡಬೇಕೆಂದಿರುವುದು ಸ್ಥಾಗತಾರ್ಹವಾದುದು. ಬೇರೆ ಮುನಿಸಿಪಾಲಿಟಿಗಳಲ್ಲಿ 4 ವರ್ಷ 
ಅವಕಾಶವಿರುವಾಗ ಇಲ್ಲಿ 3 ವರ್ಷ ಇರುವುದು ಸರಿಯಲ್ಲ. ಆಯದರಿಂದ ಈ ವಿಚಾರದಲ್ಲಿ 
ತಿದ್ದುಪಡಿ ತಂದಿರುವುಯ ನ್ಯಾಯವಾಗಿದೆ. 


101ನೆಯ ಸೆಕ್ಷನ್ನನ್ನು ತಿದ್ದುಪಡಿ ಮಾಡಿದೆ. ಮೊದಲು ಚಾರಿಟೆಬಲ್‌ ಇನ್‌ಸ್ಲಿಟ್ಕೂಷನ್ಸ್‌ಗೆ 
ವಿನಾಯಿತಿ ಇತ್ತು. ಈಗ ಕಲಾಶಾಲೆಗಳು ಮತ್ತು ಹಾಸ್ತಲ್‌ಗಳಿಗೆ ಮಾತ್ರ ಆಸ್ತಿ ತೆರಿಗೆಯಿಂದ 
ವಿನಾಯಿತಿ ಕೊಡಬೇಕೆಂದು ಮಾಡಿದ್ದಾರೆ. ಈ ಸಂಬಂಧದಲ್ಲಿ ನನ್ನ ಆರಿಕೆ ಇಷ್ಟೆ: ಅನೇಕ 
ಸಾರ್ವಜನಿಕ ಸಂಸ್ಥೆಗಳಿವೆ, ಕನ್ನಡ ಸಾಹಿತ್ಯ ಪರಿಷತ್ತು ಗೋಖಲೆ ಇನ್ಸ್‌ಟಿಟ್ಯೂಟ್‌, 
ಸೇವಾಸದನ ಮುಂತಾದುವು ಇವೆ. ಹೀಗೆ ಜನರ ಸೇವೆ, ಕಲಾನೇವೆ ಮಾಡುವಂಥ ಮತ್ತು 
ಕಲ್ಲರಲ್‌ ಮತ್ತು ಲಿಟರರಿ ಆಕ್ಷಿವಿಟೀಸ್‌ ಇರುವ ಅನೇಕ ಸಂಸ್ಥೆಗಳಿವೆ. ಇವಕ್ಕೆ ತೆರಿಗೆ 
ವಿನಾಯಿತಿ ಸಿಕ್ಕಚೇಕಾಬ್ದು ಆಗತ್ಯ. ಇದರ ಬಗ್ಗೆ ಒತ್ತಾಯ ಮಾಡುತ್ತೇವೆ. ಛತ್ರದ ಮಾಲೀಕರು 
ಬಾಡಿಗೆ ಹೆಚ್ಚು ವಿಧಿಸುತ್ತಿದ್ದಾರೆ ಎಂದು ಅವರಿಗೆ ಶಿಕ್ಷೆ ಮಾಡುವುದಕ್ಕೆ ಹೋಗಿ ಅನೇಕ 
ಒಳ್ಳೆಯ ಸಂಸ್ಥೆಗಳಿಗೆ ತೊಂದರೆ ಮಾಡಲಾಗಿದೆ. 


ಅಮೇಲೆ ಇನ್ನೊಂದು ಮುಖ್ಯ ವಿಚಾರ. ಆಸ್ತಿ ತೆರಿಗೆಯನ್ನು ಕೊಡುವಾಗ ಏಪ್ರಿಲ್‌ 
ಒಂದರಿಂಬ ಏಪ್ರಿಲ್‌ 30ರೊಳಗೆ 6 ತಿಂಗಳ ಅಡ್ತಾನ್ನನ್ನು ಕೊಡಬೇಕು, ಎರಡನೆಯ 
ಕಂತನ್ನು ಅಕ್ಟೋಬರ್‌ ಒಂದರಿಂದ ಅಕ್ಟೋಬರ್‌ 31ರೊಳಗೆ ಕೊಡಬೇಕು. ಇಲ್ಲದಿದ್ದರೆ 
ಹೊಸ ಕ್ಲಾಜಿನ ಪ್ರಕಾರ ಶೇಕಡ 5ರಷ್ಟು ದಂಡ ತರಬೇಕಾಗುವುದು. ಇದು 104ನೆಯ 
ಸೆಕನ್ದಿನಲ್ಲಿದೆ. ಎಲ್ಲೂ ಕೂಡ ಅಡ್ಡಾನ್ಸಾಗಿ ಆಸ್ತಿ ತೆರಿಗೆ ವಸೊಲು ಮಾಡುವುದು ಮತ್ತು 
ಹಾಗೆ ಅಡ್ಜಾನ್ಸಾಗಿ ಕೊಡದಿದ್ದರೆ ಪೆನಾಛ್ರಿ ವಸೂಲು ಮಾಡುವದು ಇಲ್ಲ, ಹೀಗೆ ಮಾಡುವುದು 
ಧರ್ಮವಲ್ಲ, ವ್ಯಾಯವಲ್ಲ. 6 ತಿಂಗಳು ಕಳೆದ ಮೇಲೂ ಕೊಡದಿದ್ದರೆ ಹೆನಾಲ್ಲಿ ಹಾಕಬಹುದು. 
ಈಗ ಬಿಲ್‌ ಕಲೆಕ್ಷರುಗಳು ಬೇಕಾದಷ್ಪಿದ್ದಾರೆ, ಅವರು ಹೋಗಿ ವಸೂಲುಮಾಡುತ್ತಿಲ್ಲ ಆಸ್ಲಿ 
ತೆರಿಗೆ ಕೂಡ ಬೇಕಾದವರೇ ಆಫೀಸಿಗೆ ಹೋಗಿ ಕಟ್ಟಬೇಕು. ಹಾಗೆ ಮೊದಲನೆಯ ಕಂತನ್ನು 
ಏಪ್ರಿಲ್‌ 30ನೆಯ ತಾರೀಖಿನೊಳಗಾಗಿ ಕಟ್ಟದಿದ್ದರೆ ಜುಲ್ದಾನೆ ಕೊಡಬೇಕಾಗುತ್ತದೆ. 


ತಾವು ಡಿಮ್ಮಾಂಡ್‌ ಮಾಡುತ್ತಿರುವುದು ಅಡ್ಡಾನ್ಸ್‌ ಟ್ಯಾಕ್ಸ್‌. ಅದರ ಮೇಲೆ 5 ಪಠ್ಲೆಂಟ್‌ 
ಪೆನಾಲ್ಫಿ ಕೊಡಬೇಕೆನ್ನುವುದು ಧರ್ಮವಲ್ಲ, ನ್ಯಾಯವಲ್ಲ. ಇನ್ಕಂ ಟ್ಯಾಕ್ಸ್‌ನವರೂ ಕೂಡ 
ಟೈಂ ಕೊಟ್ಟು, ನೋಟೀಸ್‌ ಕೊಟ್ಟು ಆಗಲೂ ಕೊಡದೇ ಹೋದ ಪಕ್ಷದಲ್ಲಿ ಪೆನುಲ್ಪಿ 
ಹಾಕುತ್ತಾರೆ. ಈಗ ನೋಡಿದ್ದರಲ್ಲಿ ಪೆನಾಲ್ಪಿ ಹಾಕಿದ ಮೇಲೆ ಪ್ರಾಪಥ್ಚಿ ಟ್ಯಾಕ್ಸ್‌ ಕಲೆಕ್ಟ್‌ 
ಕಡಿಮೆಯಾಗುತ್ತಾ ಇದೆ. ಇದಕ್ಕೆ ಕಾರಣವೇನೆಂದರೆ ಹೊರಗಡೆ ಎಲ್ಲಾದರೂ ಸಾಲ 
ತೆಗೆದುಕೊಂಡರೆ ಯಾವ ಬ್ಯಾಂಕಿನಲ್ಲೇ ಆಗಲಿ 10 ಪಠ್ಲೆಂಟ್‌ಗಿಂತ ಕಡಿಮೆ ಇಲ್ಲ. ಆದ್ದರಿಂದ 
ಇದಕ್ಕೆ ಕೊಡಬೇಕಾಗಿರುವುದು 5 ಪಠ್ಲೆಂಟ್‌ ತಾನೇ, ನಿಧಾನವಾಗಿ ಕೊಡೋಗಾ ಅಂತ 


ಸುಸದೀಯ ಪಟು 35 


ಹೇಳಿ ಅವೇಕ ವರ್ತಕರು ವಾಪಾರ ದೃಷ್ಟಿಯಿಂದ ಟ್ಯಾಕ್ಷನ್ನು ಕೊಡುತ್ತಾ ಇಲ್ಲ. ಆದ್ಧರಿಂದ ಫೆ ವಃ 
ಹೆನಾಲ್ಚಿ ಕ್ಲಾನ್‌ ನ 6 ತಿಂಗಳಾದ ಮೇಲೆ ಕೊಡದಿದ್ದರೆ ಪೆನಾಲ್ಟಿ ಹಾಕಬೇ ಕೇ 
ಹೊರತು ಪ್ರಾರಂಭದಲ್ಲಿಯೇ ಹಾಕುವದು ನ್ಮಾಯವಲ್ಬ್ಯ ಇದರ ಬ VE ಒಂದು ತಿದ್ದುಪಡಿಯನ್ನು 


ಕಾಸ್‌ 10 ಬಹಳ ದೀರ್ಪವಾಗಿ ಚರ್ಚೆಯಾಗಿದೆ, ವನಗೆ ತಿಳಿದಮಟ್ಟಿಗೆ ಇದಕ್ಕೆ 
ಕಾರಣ ಇಷ್ಟ. ಬೆಂಗಳೂರು ನಗರ ಕಾರ್ಪುರೇಷನ್‌ನ ಮನೆಗಳು ಸುಮಾರು ಎರಡು 
ಸಾವಿರ ಮನೆಗಳು ಇವೆ. ಅವನ್ನು ಬಹಳ ಕಡಿಮೆ ಬಾಡಿಗೆಗೆ ಕೊಟ್ಟಿದ್ದಾರೆ ಮತ್ತು ಲೀಸ್‌ 
ಮಾಡಿರತಕ್ಕೆ ಮನೆಗಳು ಅನೇಕವು ಇವೆ. ಅವುಗಳ ಬಗ್ಗೆ ಈ ಒಂದು ಕ್ಲಾಸನ್ನು ತಂದಿದ್ದಾರೆ. 
ಇದರಿಂದ ಅನೇಕರಿಗೆ ತೊಂದರೆಯಾಗುತ್ತದೆ, ಏಕೆಂದರೆ ಮನೆ ಬಾಡಿಗೆಯನ್ನು ಹೆಚ್ಚು 
ಮಾಡುವ ಉದ್ದೇಶದಿಂದ ಮನೆ ಮಾಲೀಕರು ಕಾರ್ಪೊರೇಷನ್‌ ಟ್ಯಾಕ್ಸ್‌ ಇನ್‌ಸ್ಟೆ ನರಿಗೆ 
ಹೇಳಿ ಮನೆ ಕಂದಾಯವನ್ನು ಹೆಚ್ಚಿಸಿ ಅದರ ಮುಖಾಂತರ ಮನೆ ಬಾಡಿಗೆಯನ್ನು ಹೆಚ್ಚು 
ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ. ಇದರಿಂದ ಜನಗಳಿಗೆ ಅನುಕೂಲವಾಗುವುದಿಲ್ಲ. 
ಕಾರ್ಪೊರೇಷನ್‌ಗೆ ಸೇರಿರತಕ್ಕ ಮನೆಗಳಿಂದ ಅವರಿಗೆ ಬರತಕ್ಕೆ ವರಮಾನ ಒಂದು ಲಕ್ಷ 35 
ಸಾವಿರ ರೂಪಾಯಿ ಆದರಿಂದ ಅಗತಕ್ಕ ಖರ್ಚು 1 ಲಕ್ಷ 20 ಸಾವಿರ ರೂಪಾಯಿ. ಆದ್ದರಿಂದ 
ಸ್‌ 10ರ ಔಚತ್ಯವೇನೂ ಕಾಣಲಿಲ್ಲ ಎಂದು ಹೇಳಬಯಸುತ್ತೇನೆ. 


ಕ್ಲಾಸ್‌ 8 ಅಂತ ಹೇಳಿ ಒಂದನ್ನು ಸೇರಿಸಿದ್ದೀರಿ. ಎಲೆಕ್ಟೊರಲ್‌ ರೋಲನ್ನು ತಯಾರು 
ಮಾಡಬೇಕು ಎಂದು ಹೇಳುತ್ತೀರಿ... ಇದುವರೆಗೂ ಅಸೆಂಬ್ಲಿ ಎಲೆಕ್ಟೊರಲ್‌' ರೋಲನ್ನೇ 
ಇದಕ್ಕೂ ಉಪಯೋಗ ಮಾಡುತ್ತಾ ಇದ್ದಿರಿ, ಇನ್ನು ಮುಂಡೆ ಹೊಸದಾಗಿ ತಯಾರು 
ಮಾಡಬೇಕಿಂದಿರುವುದು ಸ್ಪಾಗತಾರ್ಹವಾದದ್ದು. ಏಕೆಂದರೆ ಅಸೆಂಬ್ಲ ಲಿಸ್ಟ್‌ನಲ್ಲಿ ಅನೇಕೆ 
ಲೋಪದೋಷಗಳು ಇರುತ್ತಾ ಇದ್ದವು, ಗಂಡಸರಿಗೆ ಬದಲು ಹೆಂಗಸರನ್ನು ಹಾಕಿರುತ್ತಾ 
ಇದ್ದರು, ವಯಸ್ಸಾದವರು ಇದ್ದ ಕಡೆ ಮಕ್ಕಳನ್ನು ಹಾಕಿರುತ್ತಾ ಇದ್ದರು. ಣುನೆ ಮನೆಗಳನ್ನು, 
ಬೀದಿ ಬೀದಿಗಳನ್ನೇ ಬಿಟ್ಟಿರುತ್ತಾ ಇದ್ದರು. ಕಾಟಾಚಾರಕ್ಕೆ ಬರೆದುಕೊಂಡು ಹೋಗಿರುತ್ತಿದ್ದರು. 
4-5 ಸಂಸಾರಗಳು ಇರುವ ಕಡೆ ಒಂದು ಸಂಸಾರದ ಲೆಕ್ಕಾಚಾರ ಬರೆದುಕೊಂಡು ಹೋಗಿರುವ 
ಸಂದರ್ಭ ಇದೆ. ಇದನ್ನೆಲ್ಲಾ ಗಮನಕ್ಕೆ ತೆಗೆದುಕೊಂಡು ತಪ್ಪಿಲ್ಲದಂತೆ ಎಲೆಕ್ಟೊರಲ್‌ ರೋಲ್‌ 
ತೆಯಾರು ಮಾಡುವುದು ಬಹಳ ಅವಶ್ಯಕೆ ಎಂದು ಹೇಳುತ್ತೇನೆ. 


ಇನ್ನೊಂದು ಅತಿ ಮುಖ್ಯವಾದ ವಿಷಯವೆಂದರೆ ಬೆಂಗಳೂರು ನಗರದಲ್ಲಿ ಸುಮಾರು 
63 ಡಿವಿಜನ್‌ಗಳು ಇವೆ. ಈ ಡಿವಿಜನ್‌ಗಳನ್ನು ಸಾರ್ಸ್‌ ಔಟ್‌ ಮಾಡುವುದು ಕಾಂಗ್ರೆಸ್‌ 
ಆಫೀಸಿನಲ್ಲಿ. ಆದ್ದರಿಂದ ದಯವಿಟ್ಟು ಈ ಸಾರಿ ಎಲೆಕ್ಟೊರಲ್‌ ರೋಲ್‌ನ್ನು 
ತಯಾರುಮಾಡುವಾಗ ಮತ್ತು ಡಿವಿಜವ್‌ಗಳನ್ನು ಸಾರ್ಸ್‌ ಔಟ್‌ ಮಾಡುವಾಗ ಕಾಂಗ್ರೆಸ್‌ 


36 8 ಆರ್‌. ಶಾಮಣ್ಣ 


ಬಾ ರ 


VB TN 


, ಇಬ್ನು ಖಾಚುವಂತೆ ಮಾುಜಿಲು 
ರಿ. ಇದನ್ನು ಯೆ ರೀತಿ ಮಾಡುತ್ತಾರೆ 
ಎಂಬುದು ಎಕಿಂಬರೆ ನಾನು ಗೈಸ್ಸಿಷಲ್ಲಿ ಇದ್ದವನು. ಎಲೆಕ್ಟೊರಲ್‌ ರೋಲ್‌ ಬಲ್ಲಿ 
ಹೇಗೆ ತಯಾರಾಗುತ್ತಾ ಇತ್ತು ಎಂ ಸಪಾದ! ವಾನು ಪ್ರಮಾಣ ಮಾಡಿ ಹೇಳುತ್ತೇಟಿ. 
ಒಂದು ವ್ಯುಚುರಲ್‌ ರೀಜನ್‌ ತಿಗೆಯಕೊಂಡು ಅದಕ್ಕೆ ಸಕ್ಕಂತೆ ಡಿವಿಜನ್‌ಗಳನ್ನು ಮಾಡಬೆಕು. 
ಕ ನವರಿಗೆ ಅನುಕ ಬವ ರೀ ಶಿಯಲ್ಲಿ ಡಿವಿಜನ್‌ಗಳೆ ಭಮ್ನು ಮಾಡಬೇಡಿ ಎಂದು 


ಹೇಳುತ್ತೇವೆ. ಹೋದ ಸಾರಿ ಕಾಂಗೈೆಸ್‌ನವರು ಗೆಲ್ಲಬೇಕೆಂದು ಹೇಳಿ ಒಂದು ಕಚೆ 34 


Ub 


ಹಳ್ಳಿಗಳನ್ನು ಅದಕ್ಕೆ ಸೇರಿಸಿದರು. ವಿರಡೆನೆಯರಾಗಿ ಒಂದೊಂದು ಕಡೆ ಒಂದೊಂದು 
ರೀತಿಯಲ್ಲಿ ಬಹಳ ವೈತ್ಯಾನ ಇದೆ. 194ರಲ್ಲಿ ಜಯನಗರದ ಎಲೆಹ್ಟೊರಲ್‌ ರೋಲ್‌ನಲ್ಲಿ 

21 ಸಾವಿರ ಒ 5 ಜವ ಇದ್ದರು, 516 ಜವ ಬಲೆಕ್ಟೊರಲ್‌ ರೋಲ್‌ನಲ್ಲಿ ಇದ್ದಾರೆ. ಮ್ಯಾಕ್‌" 
ಐವದ್‌ ಬೌನಿವಲ್ಲಿ 6321 !, ಶಿವನ್‌ ಚಿಟ್ಟಿಗಾರ್ಡನ್‌ 6,326, ಮರ್ಫಿಟೌನ್‌ 7,685 
ಹೀಗೆ ಒಂದೊಂದು ನೆಡೆ ಒಂದೊಂದು ರೀತಿಯಲ್ಲಿ ಬಹಳ ವ್ಯತ್ಯಾಸ ಇದೆ. ಸಾಧ್ಯವಾದ 
ಮಟ್ಟಿಗೂ ಶಈಕ್ಟಲ್‌ ದಿವಿಜನ್‌ಗಳನ್ನು ಮಾಡುವುದು ಒಳ್ಳೆಯದು ಎಂದು ಹೇಳುತ್ತೇನೆ. 
ಕಾರ್ಪೊರೇಷನ್‌ ಎಲಿಕ್ಷನ್‌ಗಳು ಸುಗಮವಾಗಿ ಇಲ್ಲಿ ನಡೆಯಬೇಕಾದುದು ಮುಖ್ಯ. 

ಬೆಂಗಳೂರು ಇಡೀ ಭಾರತದಲ್ಲೇ ಬಹಳ ಸುಂದರವಾದ ನಗರ ಹಾಗೂ ಆತಿ ಮುಖ್ಯ ಪ 
ನಗರ. ಇಲ್ಲಿ ನಡೆಯತಕ್ಕ ಕಾರ್ಯಗಳು ಇಡೀ ರಾಜ್ಯಕ್ಕೂ ಮತ್ತು ಸರ್ಕಾರಕ್ಕೂ ಹು 


ಒಳ್ಳೆಯ ಹೆಸರನ್ನು ತರುವಂತೆ ಇರಬೇಕು 


ಸುಸದೀಯ ಪಟು 


[EY 
~J 


g ಕಾವೇರಿ ನೀರು ಹಾಗೂ ಸೊಳೆಕಾಟ * 


ಬೆಂಗಳೂರು ನಗರ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾ ಇರತಕ್ಕ ಅಂಶ 
ತಮ್ಮೆಲ್ಲರಿಗೂ ಗೊತ್ತಿದೆ. 1961ರ ಜನಗಣತಿ ಪ್ರಕಾರ ಜನಸಂಖ್ಯೆ 11 ಲಕ್ಷ ಇದ್ದದ್ದು 
1971ರಲ್ಲಿ 7 ಲಕ್ಷಕ್ಕೂ ಮಿತಿಮೀರಿದ ಜನಸಂಖ್ಯೆ ಬೆಂಗಳೂರಿ ನಲ್ಲಿದೆ. ಇದೆರ ಟೊತೆಗೆ 
ಬೆಂಗಳೂರು ವಗರ 1938ನೇ ಇಸವಿಯಲ್ಲಿ 18 ಚದರ ಮೈಲಿ ಇದ್ದಬ್ದು ಈಗ 5ರ ಚದರ 
ಮೈಲಿಗಿ ಲತ ಜಾಸ್ಟಿಯಾಗಿದೆ. ಇನ್ನು ಬೆಂಗಳೂರು ವಗರ ಪರಿಸ್ಥಿತಿ 'ಹೇಗಿದೆಯಿ೨ದರೆ, 
'ಗಥದಲ್ಲಿ ಕಾರ್ಮೊರೇಷನ್ನಿವವರು ಗಣನೆ ಮಾಡಿರತ ಕ್ಕ ಮನೆಗಳು ಒಂದ 
ಕ ಮನೆಗಳು ಗಣನೆಗೆ ಬಂದಿಲ್ಲ. ಅದರಲ್ಲಿ ಕೇವಲ 58 
ರ ಮ el ಬಾತ ಸುಮ ನನು 


ಮಿ ಮ ಮಿಗೆ 12 ಗ್ಧಾ ನಿಮ್‌ ನಿಕಿ ರನ್ನು « [9 pp PND] 
ೆಂಗಳೂರು ಜಗ ) ಲಕ್ಷ ಗ್ಯಾಲನ್‌ ಒಬಗಿಸಬೇಕೆಂಬ ಯೋಜ 
ಟ್ಟು ಕೊಂಔ ಬ್ಲಾಭೆ. ರೀಚಿಗೆ ಬೆಂಗಳೂದು ನಗರದಲ್ಲಿ ಅದೇಕೆ ಕಜೆಗ" ಭಲ ಬಣವು 


ME ಬೆಳೆಯುತಾ ಇವೆ. ಅಂತಹ ಬಡಾವ 1; ಗಳಲ್ಲಿ ಮೆವೆಗಳನ್ನು ಕಟು್ಬದಕ್ಕೆ 
ಸಾಕಷ್ಟು ನೀರಿನ ಸೌಲಭ್ಯವಿಲ್ಲ. ಆಸನ್ನು ಒದಗಿಸದೆ ಇರು 


ರಿಂದ ಮನೆಗಳನ್ನು ಕರು 
ವವಸ್ಥೆ ಬಹಳ ನಿಧಾವವಾಗಿಬಿ. ಸತಿ ಭೇ ಹಲವು ಮುನ ಛು ಸಿಗುವದು 


pA 


ಮುಖ್ಯವ ವಾಣುಥ ಸಮಸ್ಯೆ ಯೆಂದು ಮ ಶೀುಕೊಂಡಿದ್ದರ. ಚೆಂಗಳ 


Ie ಸ ಹೊ ದ 


ಹಾಗೆಲ್ಲಾ WU NS ನೀರನ್ನು ತರುಪಬಕ್ಕಿ 


ನವ ಮಂ ಡಿಬಿ 
ಬ ಪ C.. 
ಆಗ ನುಮಾರು 12 ಮಿಲಿಯನ್‌ ಗ್ಯಾಲನ್‌ ನೀರು ಬರುತ್ತಿತ್ತ. ಅದು ಸಾಲಯ ಏಂದು 


1956ರಲ್ಲಿ ನೀರಿನ ಸರಬರಾಜನ್ನು ಹೆಚ್ಚು ಮಾಡಿದರು. ಈಗ ಸುಮಾ 2.5 ವಂಲಿಯನ್‌ 
ಗ್ಯಾಲನ್‌ ನೀರು ದಿವಕ್ಕೆ ಹೆಸೆರಘಟ್ಟದಿಂದ ಬರುತಿದೆ. ತಿಪ್ಪಗೊಂಡನಹಳ್ಳಯಿಂದೆ 30 ಲಕ್ಷ 
ಗ್ಯಾಲನ್‌ ನೀರು ಬರುತ್ತಿದೆ. ಒಟ್ಟಿನಲ್ಲಿ ಸುಮಾರು 30-32 ಮಿಲಿಯನ್‌ ಗ್ಯಾಲನ್‌ ನೀರು 


io 
ಬೆ೦ಗಳೂರು ನಗರಕ್ಕೆ ಒದಗಿಸಲಾಗುತಿಬೆ. ಆದರೆ ನೀರಿನ ವ್ಯವ ಸ್ವಲ್ಪವೂ 
ಸಮರ್ಪಕವಾಗಿಲ್ಲದೇ ಇದ್ದಾಗ ಬೆಂಗಳೂರು ನಗರ ಬೆಳೆದು ಇಲ್ಲಿ ಹೆಚ್ಚಿಗೆ ಕೈಗಾರಿಕೆಗಳು 


ಅಭಿವೃದ್ಧಿಯಾಗಬೇಕಾದರೆ ನೀರಿವ ವ್ಯವಸ್ಥೆ ಆ ಅತಿ ಅಗತ್ಯವಾಗಿ ಆಗಬೇಕು. 


ಸ ವಿಧಾನ ಸಭೆ ನಡವಳಿಕೆ ದಿನಾಂಕ 8ನೇ ಏಪ್ರಿಲ್‌, 1972 


3162-4. 


[eS 
co 
w 
pt 
K 


, ಶಾಮಣ 


ಕಾವೇರಿಯಿಂದ ಅಥವಾ ಬೇರೆ ಕಡೆಯಿಂದ ನೀರಿನ ಸೌಕರ್ಯವನ್ನು ಒದೆಗಿನಬೇಕಾಗಿದೆ. 
ಅದಕ್ಕಾಗಿ ಅರ್ಕಾವತಿಯಿಂದ, ಹೇಮಾವತಿಯಿಂದ ಮತ್ತು ಶಿಂಷಾದಿಂದ ನೀರು ತರಬೆಕೆಂದು 
ಮಾಡಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕಾವೇರಿಯಿಂದ ನೀರು ತರಬೇಕೆಂದು 1963ರಲ್ಲಿಯೇ 
ತೀರ್ಮಾನ ಮಾಡಿದರು, 1971ರವರೆಗೂ ಕಾವೇರಿಯಿಂದ ನೀರು ತರುವ ಯೋಜನಿ 
ಏನಿತ್ತೋ ಅದಕ್ಕೆ ಸ್ವಲ್ಪಮಟ್ಟಿಗೆ ಕಷ್ಟವಾಯಿತು. ಮೊದಲಿನಿಂದಲೇ ವರ್ಹ್ನ್‌ ಬ್ಯಾಂಕಿನಿಂದ 
ಸಾಲ ತೆಗೆದುಕೊಂಡು ಈ ಯೋಜನೆಯನ್ನು ಪೂರ್ಗನಬೇಕೆಂದು ತೀರ್ಮಾನವಾಗಿತ್ತು. ಆಗ 
ಸುಮಾರು 60 ಮಿಲಿಯನ್‌ ಗ್ಯಾಲನ್‌ ನೀರು ಒದಗಿಸುವುದಕ್ಕೆ ಸುಮಾರು 30 ಕೋಟಿ 
ರೂಪಾಯಿಗಳ ಅಂದಾಜಿನಲ್ಲಿ ಒಂದು ಯೋಜನೆಗೆ ಪರ್ಲ್‌ _ ಬ್ಯಾಂಕಿನಿಂದ ಸಾಲ 
ತೆಗೆಯಕೊಳ್ಳಬೇಕೆಂದು ತೀರ್ಮಾನ ಮಾಡಿದರು. ಆಗ ಮಾನ್ಯ ಶ್ರೀ ನಿಜಲಿಂಗಪ್ಪನವರು 
ಮುಖ್ಯಹುಂತ್ರಿಗಳಾಗಿದ್ದದರು. ಅವರು ಈ ವಿಚಾರದಲ್ಲಿ ಯಾವ ಒಂದು ಕ್ರಮವನ್ನು 
ತೆಗೆದುಕೊಳ್ಳದೆ ಐದು ವರ್ಷಗಳ ಕಾಲ ವ್ಯರ್ಥವಾಗಿ ಕಾಲ ಕಳೆದರು. ಬೆಂಗಳೂರಿನ 
ನಾಗರೀಕರು ಸುಮಾರು 4 ವರ್ಷಗಳ ಕೆಳಗೆ ಉಚಿತ ನೀರಿನ ಸೌಲಬ್ಯವನ್ನು ಕೊಡಬೇಕೆಂದು 
ಕೇಳಿದ್ದರೂ ನೀರಿನ ಬರ ಜಾಸ್ತಿಯೇ ಆಯಿತು. ಆಗ ದೊಡ್ಡ ಹೋರಾಟವೇ ನಡೆಯಿತು. 
ಆಗ ಅಸೆಂಭಿಯ ಮೂಲಕ ಎಸ್ತಿಮೇಟ್‌ ಕಮಿಟಿಗೆ ಈ ವಿಚಾರದಲ್ಲಿ ಒಂದು ಮನವಿಯನ್ನು 
ಕೊಡಲಾಯಿತು. ಆಗ ಎಸ್ಪಿಮೇಟ್‌ ಕಮಿಟಿಗೆ ಮಾನ್ಯ ಶ್ರೀ ಎಂ.ವೈ. ಘೋರ್ಪಡೆಯವರು 
ಛೇದಮವನ್‌ ಆಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಈ ಸಮಸ್ಯೆಯನ್ನು ಪರಿಹಾರಮಾಡಿ 
ತಾತ್ಕಾಲಿಕವಾಗಿ ಸ್ವಲ್ಪ ಪರಿಹಾರವನ್ನು ಕೊಡಲಾಯಿತು. ಆದರೂ ಕೂಡ ಇಲ್ಲಿಯವರೆಗೆ 
ನೀರಿನ ಸಮಸ್ಥೆಯಂತೂ ಬಗೆಹರಿಯಲಿಲ್ಲ. ಇದು ಬಹಳ ಶೋಚನೀಯವಾದ ವಿಚಾರ. 
ಹೀಗೆ ಐದು ವರ್ಷಗಳು ವ್ಯರ್ಹವಾಗಿ ಕಳೆದಮೇಲೆ ಕಾವೇರಿಯಿಂದ ನೀರನ್ನು ದಿನಕ್ಕೆ 60 
ಮಿಲಿಯನ್‌ ಗ್ಯಾಲಿನ್‌ಗಳಷ್ಟು ತರಿಸುವುದಕ್ಕೆ ಪ್ರಯತ್ನ ಮಾಡಿದರು. ಈಗ ಅದನ್ನು ಪುನಃ 
ಇಳಿಸಿ 30 ಮಿಲಿಯನ್‌ ಗ್ಯಾಲನ್‌ಗಳಷ್ಟು ತರಬೇಕೆಂದು ತೀರ್ಮಾನಮಾಡಿದ್ದಾರೆ. ಅದಕ್ಕೆ 
20 ಕೋಟಿ ರೂಪಾಯಿಗಳ ಅಂದಾಜು ಮಾಡಿದ್ದಾರೆ. ಅದ್ದರಿಂದ ಮೊದಲನೆಯ ಹಂತದಲ್ಲಿ 
30 ಮಿಲಿಯನ್‌ ಗ್ಯಾಲನ್‌ ತರುವುದಕ್ಕೆ ಏರ್ಪಾಡುಮಾಡಿದೆ. ಈ 30 ಮಿಲಿಯನ್‌ ಗ್ಯಾಲನ್‌ 
ನೀರು ತರುವುದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅದನ್ನು ಆರಂಭ ಮಾಡಿದಾಗ ಒಂದು ತೊಡಕು 
ಬಂದಿದೆ. ಮೊದಲು ಮಾಡಿದ ಯೋಜನೆಯಂತೆ ಕಾನ್‌ಕ್ರೀಟ್‌ ಪೈಪುಗಳನ್ನು ತರಬೇಕೆಂದು 
ಸಿದ್ಧತೆಗಳು ಆಗಿದ್ದುವ. ಅದರ ಬಗ್ಗೆ ಸರ್ಕಾರದವರು ತೀರ್ಮಾನವನ್ನು ಕೊಟ್ಟಿದ್ದರು. ಆದರೆ 
ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಒತ್ತಡದಿಂದ ಈಗ ಸ್ಟೀಲ್‌ ಪೈಪ್‌ ಹಾಕಬೇಕೆಂದು 
ತೀರ್ಮಾನ ತೆಗೆದುಕೊಂಡಿರುವರು. ಹೀಗೆ ಕಾಲ ವಿಳಂಬವಾದುದರಿಂದಲೂ ಮತ್ತು ಪೈಪುಗಳ 
ಬದಲಾವಣೆಯಿಂದಲೂ ಖರ್ಚಿನಲ್ಲಿ 3-4 ಕೋಟಿ ರೂಪಾಯಿಗಳ ವ್ಯತ್ಯಾಸವಾಯಿತು. 
ಸುಮಾರು 8 ಕೋಟಿ ರೂಪಾಯಿಗಳಲ್ಲಾಗತಕ್ಕ ಕೆಲಸಕ್ಕೆ ಈಗ 12-13 ಕೋಟಿ ರೂಪಾಯಿಗಳನ್ನು 
ಖರ್ಚುಮಾಡಬೇಕಾಗಿದೆ. ಹೀಗೆ ಈ ಯೋಜನೆಯ ವೆಚ್ಚ ಏರಿತು. ಹೀಗೆ ಕೆಲಸ 


ಸಂಸದೀಯ ಪಟು 39 


ಕೈಗೊಳ್ಳುದರಲ್ಲಿ ಆದ ನಿರ್ಧಾರದಿಂದಲೂ ನುತ ಈ ವಿಚಾರದಲ್ಲಿ ಒಂದು ತೀರ್ಮಾನವನ್ನು 
ತೆಗೆದುಕೊಳ್ಳುವದರಲ್ಲಿ ಕಾಲವಿಳಂಬವಾಬುದಿ ಲೂ ಬೆಂಗಳೂರಿನ ನಾಗರೀಕರಿಗೆ ನೀರಿನ 
ದರ ಹೆಚ್ಚಾಗುವದಕ್ಕೆ ಕಾರಣ ಆಯಿತು. ೬.7 ನೀರಿನ ದರ ಹೆಚ್ಚಾದ ನಂತರ ಬೆಂಗಳೂರಿನ 
ನಾಗರೀಕರು ಸುಮಾರು ಒಂದು ನಾಪಿಲ ಗ್ಯಾಲನ್‌ ನೀರಿಗೆ ಈಗ 4 ರೂಪಾಯಿಗಳನ್ನು 
ಕೊಡಬೇಕಾಗಿದೆ. ಈ ದರೆ ಹಿಂದೆ ಕೊಡುತಿದ್ದ ದರಕ್ಕೆ ಮೂರರಷ್ಟು ಜಾಸ್ತಿಯಾಗಿದೆ. ಹೀಗೆ 
ಬೆಂಗಳೂರಿನ ನಾಗರೀಕರು 4 ರೂಪಾಯಿಗಳ ನೀರಿನ ದರವನ್ನು ಕೊಟ್ಟು ನೀರನ್ನು 
ಉಪಯೋಗಿಸಬೇಕೆಂದರೆ ಅವರಿಗೆ ಬಹಳ ಕಷ್ಟವಾಗಿರುತ್ತದೆ. ಈಗ ಈ 
ಯೋಜನೆಯನ್ನೇನೋ ವಾಟರ್‌ ಬೋರ್ಡಿನವರು 1973ರೊಳಗಾಗಿ ಪೂರೈಸುತ್ತೇವೆ ಎಂದು 
ಭರವಸೆಯನ್ನೇನೊ ಕೊಟ್ಟಿದ್ದಾರೆ. ಕಾರಣ ಸರ್ಕಾರದವರು ಇದರ ಬಗ್ಗೆ ಆಸಕ್ತಿ ವಹಿಸಿ 
ಇದಕ್ಕೆ ಸಾಕಷ್ಟು ಹಣವನ್ನು ಒದಗಿಸದಿದ್ದರೆ ಈ ಕಾರ್ಯ ನಿಗದಿಯಾದ ವೇಳೆಯಲ್ಲಿ 
ಮುಗಿಯುತ್ತದೆಂಬುದರ ಬಗ್ಗೆ ನಮಗೆಲ್ಲಾ ಬಹಳ ಸಂಶಯವಂಟಾಗಿದೆ. ಈ ಯೋಜನೆಗೆ 
ಒಟ್ಟು 25 ಕೋಟಿ ರೂಪಾಯಿಗಳು ಬೇಕು. ಅದರೆ ಆ ಬಗ್ಗೆ ಇಲ್ಲಿಯವರೆಗೆ ವ್ಯವಸ್ಥೆಯಾಗಿರತಕ್ಕ 
Kk 8-9 ಕೋಟಿ ರೂಪಾಯಿಗಳು ಮಾತ್ರ. ಇನ್ನೂ 17-18 ಕೋಟಿ ರೂಪಾಯಿಗಳ 
ವಸ್ಥೆಯಾಗಬೇಕಾಗಿದೆ. ಇಷ್ಟು ಹಣವನ್ನು ಒದಗಿಸುವುದಕ್ಕೆ ಸರ್ಕಾರ ಏನು ವ್ಯವಸ್ಥೆಯನ್ನು 
ಮಾಡಿದೆ ಎನ್ನುವುದು ನಮಗೆ ಗೊತ್ತಾಗುತ್ತಿಲ್ಲ. ಈಗಾಗಲೇ ಈ ನಗರದ ಜನ ಸಂಖ್ಯೆ 20 
ಲಕ್ಷಕ್ಕೆ ಏರಿದೆ. ಅನೇಕ ಕಡೆಗಳಲ್ಲಿ ಜನರಿಗೆ ನೀರಿನ ಅಭಾವ ಉಂಟಾಗಿದೆ. ಹಡಯ 
ಮೇಲೆ ವಾಸಮಾಚತಕ್ಕ ಜನರಿಗೆ ನೀರು ಸರಾಗವಾಗಿ ಏರುತ್ತಿಲ್ಲ. ಈ ನಾನಾ ತೊಂದರೆಗಳನ್ನು 
ನಿವಾರಣೆ ಮಾಡಲು ಸರ್ಕಾರ ಅತ್ತ ಕಡೆಗೆ ಹೆಚ್ಚಿನ ಗಮನ ಕೊಡಚೀಕು. ಈ ನೀರು 
ಸರಬರಾಜಿನ ವಿಚಾರದಲ್ಲಿ ಒಂದು ಎಕ್ಸ್‌ಪರ್ಟ್‌ ಕಮಿಟಿಯನ್ನು ನೇಮಿಸುವುದಕ್ಕೆ ಏರ್ಪಾಡನ್ನು 
ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕೆಂಬ ಉದ್ದೇಶವಿತ್ತು. ಆದರೆ ಅದರಿಂದೇನಾದರೂ 
ಅಡಚಣೆ ಉಂಟಾದೀತೆಂಬ ಶಂಕೆಯಿಂದ ಅದನ್ನು ಕೂಡ ನಾವು ಕೈಬಿಟ್ಟೆವು. ನಗರವು 
ಬಹಳ ವೇಗವಾಗಿ ಬೆಳೆಯುತ್ತಿದೆ. 1934ರಲ್ಲಿ ಇದರ ಜನಸಂಖ್ಯೆ ಕೇವಲ 4 ಲಕ್ಷ ಮಾತ್ರ 
ಇತ್ತು. ಈಗ ಇದರ ಜನಸಂಖ್ಯೆ 17 ಲಕ್ಷಕ್ಷೇರಿದೆ. ಬೆಂಗಳೂರು ನಗರ ವಿಶಾಲ ಕರ್ಣಾಟಕದ 
ರಾಜಧಾನಿಯಾದ ನಂತರ ಬಹಳ ಹೆಚ್ಚಾಗಿ ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. ಅಷ್ಟೇ 
ಅಲ್ಲದೆ ಇಲ್ಲಿ ನಾನಾ ಕಾರಣಗಳಿಂದ ಅನೇಕ ಕಡೆಯ ಜನರು ಬಂದು ವೆಲೆಸುವುದಕ್ಕೆ ಕಾರಣ 
ಇಲ್ಲಿ ಅನೇಕ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಕಾರ್ಯಾನೆಗಳು ಇಲ್ಲಿವೆ." 
ಇವೆಲ್ಲಾ ಇಲ್ಲದೆ ಇದ್ದಿದ್ದರೆ ನಮಗೆ ನೀರಿನ ವೆಚ್ಚ ಇಷ್ಟು ಜಾಸಿಯಾಗುತ್ತಿರಲಿಲ್ಲ. ನಮಗೆ ಈ 
ಸೌಕರ್ಯಗಳೆಲ್ಲಾ ಬೇಡ ಅಂತ ಹೇಳುತ್ತಿಲ್ಲ. ಈ ನಮ್ಮನಗರ ಎಷ್ಟು ದೊಡ್ಡದಾಗಿ ಬೆಳೆದರೆ 
ನೆಮಗೆ ಅಷ್ಟೂ ಅನುಕೂಲ. ಆದರೆ ಈ ನಗರಕ್ಕೆ ಫಿ ನೀರನ್ನು ್ಲ ಒದಗಿಸತಕ್ಕದ್ದು 
ಸರ್ಕಾರದವರ ಕರ್ತವ್ಯ; ಇದು ಅವರ ಹೊಣೆ. 


40 ಟಿ. ಆರ್‌. ಶಾಮಣ್ಣ 


ಇನ್ನು ಸರ್ಕಾರದವರು ವಾಟರ್‌ ಸಪ್ಕೆ ಬೋರ್ಡಿಗೆ ತಮ್ಮ ಆಸ್ತಿಯನ್ನು ವರ್ಗಾವಣೆ 
ಮಾಡತಕ್ಕ ಕಾಲದಲ್ಲಿ ಆಸ್ತಿಯ ಬೆಲೆಯನ್ನು ಒಂದಕ್ಕೆ ಎರಡರಷ್ಟು ಜಾಸ್ತಿ ಮಾಡಿ ವರ್ಗುವಣೆ 
ಮಾಡಿದ್ದಾರೆ. ಇದರಿಂದಲೂ ನಮಗೆ ನೀರಿನ ದರ ಹೆಃತ್ಲಾಗುವುದಕ್ಕೆ ಕಾರಣವಾಗಿದೆ. ಮೊದಲು 
ಸರ್ಕಾರ ವರ್ಗಾವಣೆ ಮಾಡಿದ ಆಸ್ತಿಯ ಬೆಲೆಯನ್ನು 9 ಕೋಟಿಗೆ ನಿಗದಿ ಮಾಡಿದ್ದುದನ್ನು 
ಶ್ರೀ ಘೋರ್ಪಡೆಯವರ ಸಮಿತಿಯಲ್ಲಿ 5 ಕೋಟಿಗೆ ಇಳಿಸಲಾಯಿತು. ಆದರೂ ಅದರ 
ಬೆಲೆ ಅಷ್ಟಾಗುವುದಿಲ್ಲ. ಅದೇ ರೀತಿ ಕಾರ್ಪೊರೇಷನ್ನಿನ ಆಸ್ತಿಯನ್ನು ತೆಗೆದುಕೊಂಡಾಗ 
ಅದಕ್ಕೆ ಏನೂ ಬೆಲೆಯನ್ನೇ ಕೊಡಲಿಲ್ಲ - ಅದೂ ಮೂರು ಕೋಟಿ ರೂಪಾಯಿಗಳಷ್ಟು 
ಆಸ್ತಿಯಿತ್ತು. ಇದನ್ನೂ ಕೂಡ ಸರ್ಕಾರದವರು ಗಮನದಲ್ಲಿಟ್ಟುಕೊಳ್ಳಬೇಕು. 


ಹಾಲಿ ಬೆಂಗಳೂರು ನಗರಕ್ಕೆ ಸರಬರಾಜು ಆಗುತ್ತಿರುವ ನೀರಿನ ಪ್ರಮಾಣದಲ್ಲಿ ಶೇಕಡಾ 
30 ರಷ್ಟು ನೀರು ಲೆಕ್ಕಕ್ಕೆ ಸಿಕ್ಕದೆ ವ್ಯಯವಾಗುತ್ತಿದೆ - ವೇಸ್ಥಾಗುತಿದೆ. ಇದಕ್ಕೆ ಯಾವ 
ವರಮಾನವೂ ಬರುತ್ತಿಲ್ಲ. ಈ ಎಲ್ಲ ಕಾರಣಗಳನ್ನೂ ಗಮನಕ್ಕೆ ತೆಗೆದುಕೊಂಡು ನೀರಿನ 
ದರವನ್ನು ಕಡಮೆ ಮಾಡಬೇಕೆಂದು ಹೇಳುತಿದ್ದೇನೆ. ಸರ್ಕಾರದವರು ವಾಟರ್‌ ಸಪ್ಕೆ 
ಬೋರ್ಡಿಗೆ ವರ್ಗಾಯಿಸಿದ ಆಸ್ತಿಯಲ್ಲಿ 50-60 ವರ್ಷ ವಯಸ್ಸಾದ ಆಸ್ತಿ ಕೂಡೆ ಇದಿ. 
ಆದ್ದರಿಂದ ಅದರ ಬೆಲೆ 8 ಕೋಟಿ ರೂಪಾಯಿಗಳೂ ಕೂಡ ಆಗುವುದಿಲ್ಲ. ಹಿಂಬಿ 
ಹೆಸರುಘಟ್ಟದ ನೀರು ಸರಬರಾಜಿನ ವ್ಯವಸ್ಥೆಯನ್ನು ಇವರಿಗೆ ಬಿಟ್ಟು ಕೊಟ್ಟಾಗ ಅದಕ್ಕೆ 
ಮಹಾರಾಜರವರು ಏನನ್ನೂ ತೆಗೆದುಕೊಳ್ಳಲಿಲ್ಲ. ಅದನ್ನು ಸರ್ಕುರಕ್ಕೆ ಉಚಿತವಾಗೇ ಕೊಟ್ಟರು. 
ಆದ್ದರಿಂದ ಸರ್ಕುರದವರೇನು ಈಗ ವಾಟರ್‌ ಸಪ್ಟೆಯೋರ್ಡಿಗೆ ಆಸ್ತಿಯನ್ನು ವರ್ಗಾಯಿಸಿದ್ದಾರೆ. 
ಅದು 50-60 ವರ್ಷಕ್ಕೂ ಹೆಚ್ಚಿನ ವಯಸ್ಸಾದ ಆಸ್ತಿಯಾಗಿರುವುದೆರಿಂದ ಅದನ್ನು ಉಚಿತವಾಗಿ 
ಬೋರ್ಡಿಗೆ ಬಿಟ್ಟುಕೊಡಬೇಕೆಂದು ಹೇಳುತ್ತೇನೆ. ರಾಜ್ಯ ಸರ್ಕಾರದ ಕಾರ್ಬಾನೆಗಳೂ ಮತ್ತು 
ಮಿಲಿಟರಿ ಸಿಬ್ಬಂದಿ ಹಾಗೂ ರಾಜ್ಯ ಸರ್ಕಾರದ ಕಾರಾನೆಗಳೂ ಮತ್ತು ಇವರ ಅನೇಕ 
ಸಿಬ್ಬಂದಿಗಳೂ ಇರುವುದರಿಂದ ಈ ವ್ಯವಸ್ಥೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳವರು 
ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಮಾಡಬೇಕು. ಇನ್ನು ಮುಂದಕ್ಕೆ ಬೆಂಗಳೂರಿನ ನಾಗರೀಕರು 
ಸಾವಿರ ಗ್ಯಾಲನ್ನಿಗೆ 4 ರೂಪಾಯಿಗಳ ದರವನ್ನು ಕೊಟ್ಟು ಕೊಳ್ಳುವುದಕ್ಕೆ ಸಾಧ್ಯವಿರುವುದಿಲ್ಲ 
ಎಂದು ಹೇಳುತ್ತೇನೆ. ಆದ್ದರಿಂದ ಕಾವೇರಿ ನೀರಿಗೆ ಉಚಿತ ನೀರಿನ ಸೌಲಭ್ಯಕ್ಕಾಗಿ ಸರ್ಕಾರದವರು 
2 ಕೋಟಿ ರೂಪಾಯಿಗಳನ್ನಾದರೂ ಕೊಡಬೇಕಾಗುತ್ತದೆಂದು ಹೇಳುತ್ತೇನೆ. ಕಾರ್ಪೊರೇಷ್ನಿಗೂ 
ಕೂಡ ಇನ್ನು ಮುಂದಕ್ಕೆ ಈ ವಿಚಾರದಲ್ಲಿ ಹೆಚ್ಚಿನ ಹೊರೆಯನ್ನು ಹೊರುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಅಂದಾಗ ಬೆಂಗಳೂರು ನಗರ ಜನ ಸಾಮಾನ್ಯರಿಗೆ ಕಾವೇರಿ ನೀರನ್ನು 
ಪಡೆಯುವುದರ ಬಗ್ಗೆ ಬಹಳ ಕಷ್ಟವಾಗುತ್ತದೆ. ಕಾರ್ಬೊರೇಷನ್ನಿನಲ್ಲಿ ಹಣವನ್ನು 
ಪಡೆಯೋಣವೆಂದರೆ ಅದಕ್ಕೇ ಹೆಚ್ಚಿನ ಬಡ್ಡಿಯನ್ನು ತೆರಬೇಕಾಗುತ್ತೆ. ಆದುದರಿಂದ ನಮ್ಮ 
ಬೆಂಗಳೂರು ನಗರದ ಸುತ್ತಮುತ್ತಲು ಆವರಿಸಿರತಕ್ಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 


ಸಂಸದೀಯ ಪಟ: 4} 


ದೊಡ್ಡ ದೊಡ್ಡ ಕಾರ್ಲಾನೆಗಳೇ ಅವುಗಳಿಂದ ಸ್ವಲ್ಪ ಹಣವನ್ನು ಮುಂಗಡವಾಗಿ ಪಡೆಯತಕ್ಕ 
ಒಂದು ಅವಕಾಶವನ್ನು ಎಲೆಕ್ಟ್ರೋಲರ್‌ ಸರ್ಕಾರದವರು ಮಾಡಿದರೆ ಅನುಕೂಲವಾಗುತ್ತದೇ. 
ಇದರಿಂದ ನೀರಿನ ದರವನ್ನು ಇಳಿಸುವುದಕ್ಕೂ ಕೂಡ ಸಾಧ್ಯವಾಗುತ್ತದೆ. ಹೀಗೆ ಏನಾದರೂ 
ಒಂದು ವ್ಯವಸ್ಥೆಯನ್ನು ಮಾಡಿದರೇನೇ ಕಾವೇರಿ ನೀರು ಜನಕ್ಕೆ ಕಣ್ಣೀರಾಗದೆ ಕುಡಿಯುವ 
ನೀರಾಗುತ್ತದೆಂದು ಒತ್ತಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 


ನಗರದಲ್ಲಿ ಇತ್ತೀಚೆಗೆ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಆದರೂ ಇದು ಹೆಸರಿಗೆ 
ಮಾತ್ರ ದುಬಾರಿ ನಗರವಂತೆ. ಇಲ್ಲಿ ಹವಾ ಉತ್ತಮವಾದದ್ದು, ಆಹಾರ ಉತ್ತಮವಾದದ್ದು. 
ಆದರೆ ಸೊಳ್ಳೆಗಳ ಕಾಟ ಹೆಚ್ಚಿದೆ. ತತ್ರಾಪಿ ಜಯನಗರ, ವಿಲ್ಲನ್‌ಗಾರ್ಡನ್‌, 
ಕಂಟೋವ್‌ಮೆಂಟ್‌, ಮಾಗಡಿ ರಸ್ತೆ ಇತ್ಯಾದಿ ಬಡಾವಣೆಗಳಲ್ಲಿ ಸೊಳ್ಳಕಾಟ ಜಾಸ್ತಿಯಾಗಿದೆ. 
ಮಲ್ಲೇಶ್ವರದಲ್ಲೂ ಜಾಸ್ತಿಯಾಗಿದೆ ಎಂದು ಮಾನ್ಯ ಸದಸ್ಯರೊಬ್ಬರು ಹೇಳುತ್ತಿದ್ದಾರೆ. ಈ 
ಸೊಳ್ಳೆಗಳ ಕಾಟ ಎಂದರೆ ಮಲಗುವುದಕ್ಕೆ ಹೋದಾಗ ನಿದ್ರೆಗೆ ಅವಕಾಶ ಕೊಡದಂತೆ 
ಕಿವಿಯ ಹತ್ತಿರ ಬಂದು ಸಂಗೀತ ಹಾಡುತ್ತವೆ, ಊಟಕ್ಕೆ ಕುಳಿತಾಗ ಬಾಯಿಯೊಳಕ್ಕೆ 
ಹೋಗುತ್ತವೆ. ಹೀಗಾಗಿ ಅವುಗಳ ಕಾಟ ನಾಗರೀಕರಿಗೆ ಒಂದು ದೊಡ್ಡ ರೋಗವಾಗಿ 
ಪರಿಣಮಿಸಿದೆ. 


ಬೆಂಗಳೂರು ನಗರದ ಸಿವರೇಜ್‌ ಸಿಸ್ಪಂ ಸಾಕಾಷ್ಟು ಸಮರ್ಪಕವಾಗಿಲ್ಲ. ಕಾವೇರಿ 
ಸ್ಕೀಂನಲ್ಲಿ ಎಲ್ಲಿ ಅನುಕೂಲಸ್ಪರಿದ್ದಾ ರೋ ಅಂಥ ಕಡೆಗಳಲ್ಲಿ ಮಾತ್ರ ಸ್ಕೂಯರೇಜ್‌ 
ಇರುವುದರಿಂದ ಜನಗಳಿಗೆ ಕಷ್ಟವಾಗಿದೆ. ವಾಟರ್‌ ಸಪ್ಯೆ ಬೋರ್ಡಿನವರು ಹಿಂದುಳಿದ 
ಪ್ರದೇಶಗಳಿಗೆ ಸ್ಮೂಯರೇಜ್‌ ಮಾಡದೆ ಹೋದ ಪಕ್ಟದಲ್ಲಿ ಸೊಳ್ಳೆ ಕಾಟ 
ತಪ್ರಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಇದನ್ನು ಸ್ಕೀಂನಲ್ಲಿ ಸೇರಿಸಬೇಕು ಎಂದು ಹೇಳುತ್ತೇನೆ. 
ಒಂದಾನೊಂದು ಕಾಲದಲ್ಲಿ ನಾನು ಶ್ರೀಮಾನ್‌ ಮಗ್ಗುಂರವರನ್ನು ಸಾಕಷ್ಟು ಟೀಕೆ ಮಾಡಿದ್ದೇನೆ. 
ಬೇರೆ ವಿಚಾರದಲ್ಲಿ ಅವರನ್ನು ಟೀಕೆ ಮಾಡಿದರೂ, ಅಲ್ಲಿ ಸಾಕಷ್ಟು ದಕ್ಷತೆಯಿಂದ ಕೆಲಸಗಳು 
ನಡೆಯುತ್ತಿವೆ ಎಂದು ತಿಳಿದುಕೊಂಡಿದ್ದೇನೆ. ಏಕೆಂದರೆ ಅವರು ಅಧ್ಯಕ್ಷರಾದ ಮೇಲೆ 
ಸಾಕಷ್ಟು ಕ್ರಮವಾಗಿ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ಅನೇಕ 
ಸಂದರ್ಭಗಳಲ್ಲಿ ನೀರಿನ ವ್ಯವಸ್ಥೆ ಇದ್ದರೂ ಕೂಡ ಪಂಪ್‌ ಸೆಟ್ಟುಗಳು ತಿಪ್ರಗೊಂಡನಹಳ್ಳಿಯಿಂದ 
ಬೆಂಗಳೂರಿಗೆ ಬರುವುದು 2-3 ವರ್ಷ ತಡವಾಯ್ತು. ನಾವು ಇದರ ಬಗ್ಗೆ ಅದಕ್ಕೆ ಬೇಕಾದಂಥ 
ಸ್ತೀಲ್‌ ಬಗ್ಗೆ ಮತ್ತು ಹಣದ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸದ ಪಕ್ಷದಲ್ಲಿನೀರು ಸರಬರಾಜು 
ಮಾಡುವುದು ಮುಂದೆ ಮುಂದೆ ಹೋಗುತ್ತದೆ. ಆದ್ದರಿಂದ ಈ ಕೆಲಸವನ್ನು ಬೇಗ 
ತೆಗೆದುಕೊಂಡು ಪ್ರಯತ್ನ ಮಾಡುವುದಕ್ಕೆ ನನಗೆ ಇರತಕ್ಕ ಒಂದು ದೊಡ್ಡ ಶಂಕೆ ಏನೆಂದರೆ, 
ಕಾವೇರಿ ಸ್ಕೀಂ ಪೂರ್ತಿಯಾಗುವ ಹೊತ್ತಿಗೆ 23 ಕೋಟಿ ರೂಪಾಯಿ ಅಂದಾಜು ಇದ್ದುದ್ದು 


42 ಟಿ. ಆರ್‌. ಶಾಮಣ್ಣ 


28 ಕೋಟಿ ರೂಪಾಯಿಗೆ ಹೋಗಬಹುದು. 28 ಕೋಟಿ ರೂಪಾಯಿಗಳಿಗೆ ಹೋದಾಗ, ಆ 
ಹೊರೆಯನ್ನು ಬೆಂಗಳೂರು ನಾಗರೀಕರ ಮೇಲೆ ಹೊರಿಸುವ ಸಂದರ್ಭ ಬರುತ್ತದೆ. ಈ 
ಸಂದರ್ಭದಲ್ಲಿ ವಾಗರೀಕರು ಬಹಳ ಕಷ್ಟ ಪಡಬೇಕಾಗುತ್ತದೆ. ನಮ ಜಲಮಂಡಳಿಗೆ 
ಸಂಬಂಧಪಟ್ಟ ಮಂತ್ರಿಗಳಿಗೆ ಬೆಂಗಳೂರು ನೀರಿನ ಸಮಸ್ಯೆ ಗೊತ್ತಿದೆ. ಎವಕು ಅದರ ಬಗ್ಗೆ 
ಸಾಕಷ್ಟು ಆಸಕಿವಹಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈಗಲಾದರೂ ಕೂಡ ಬೆಂಗಳೂರಿಗೆ 
ನೀರು ತರುವ ಬಗ್ಗೆ ಒಳಚರಂಡಿಯ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಶ್ರದ್ಧೆವಹಿಸಬೇಕು ಎಂದು 
ಹೇಳುತ್ತೇನೆ. ಒಟ್ಟಿನಲ್ಲಿ ಹೇಳಬೇಕಾದರೆ "ಕಾವೇರಿ ನೀರು ಬೆಂಗಳೂರಿಗೆ 1971ರಲ್ಲಿ 
ಬರಬೇಕಾಗಿತ್ತು ನಂ ಅಧ್ಯಕ್ಷರು ಭರವಸೆ ಕೊಟ್ಟಿರುವ ಹಾಗೆ 1973ರ ಹೊತ್ತಿಗೆ 
ಕಾವೇರಿ ನೀರು ಬೆಂಗಳೂರು ನಗರಕ್ಕೆ ಬರದೆ ಹೋದ ಪಕ್ಷದಲ್ಲಿ ರಾಜ್ಯದ ರಾಜಧಾನಿಯಾದ 
ಬೆಂಗಳೂರಿಗೂ ಕೂಡ ವಿಪರೀತ ತೊಂದರೆ ಬರುತ್ತದೆ. 1973ರ ಹೊತ್ತಿಗೆ ನೀರಿನ ವ್ಯವಸ್ಥೆ 
ಪೂರ್ತಿಯಾಗುವುದಕ್ಕೆ ಏನು ಏನು ಕಾರ್ಯಕ್ರಮ ತೆಗೆದುಕೊಳ್ಳಬೇಕೋ ಅವುಗಳನ್ನೆಲ್ಲಾ 
ತೆಗೆದುಕೊಳ್ಳುವುದು ಮೊದಲನೆಯದು. ಎರಡನೆಯದು ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲೂ 
ಒಳೆಚರಂಡಿಯ ವ್ಯವಸ್ಥೆ ಮಾಡದೆ ಹೋದಪಕ್ಷದಲ್ಲಿ ಸೊಳ್ಳೆಕಾಟ ತಪ್ಪಿಸುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಸೊಳ್ಳೆ ಕಾಟ ತಖಪ್ಪಿನದೆ ಹೋದರೆ ಬೆಂಗಳೂರಿನ ಗ ಮಾಸಮಾಡುವುದಕ್ಯಿ 
ಕಷ್ಟವಾಗುತ್ತದೆ. ವಡ ವಾಸ ಮಾಡುವ ಕಡೆ ಒಳಚರಂಡಿಯನ್ನು ಆದಷ್ಟು ಬೇಗೆ 
ಮಾಡಬೇಕು. ಜಲಮಂಡಳಿಯವರೂ ನಮ್ಮಏರಿಯಾದಲ್ಲಿ ನಾಲ್ಕು ಲಕ್ಷ ರೂಪಾಯಿಗಳಲ್ಲಿ 
ಒಳಚರಂಡಿ ವ್ಯವಸ್ಥೆಯನ್ನು ಮಾಡುತ್ತೇವೆಂದು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಾನು ಜಲಮಂಡಲಿ 
ಅಧಿಕಾರಿಗಳಿಗೆ ಕೃತಜ್ಞವಾಗಿದ್ದೇನೆ. ನಮ್ಮ ಬಡಾವಣೆಯಲ್ಲಿ ಮಾಡಿದ ಹಾಗೆ ಬೇರೆ ಎಲ್ಲಾ 
ಕಡೆಗಳಲ್ಲೂ ಸೊಳ್ಳೆಯ ಉಪದ್ರವ ತಪ್ಪಿಸಲು ಒಳಚರಂಡಿ ವ್ಯವಸ್ಥೆಯನ್ನು ಮಾಡುವ 
ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು. ನೀರಿನ ದರ ಕಡಿಮೆ ಮಾಡುವುದಕ್ಕೆ ಸಾಧ್ಯವಾದ ವ್ಯವಸ್ಥೆ 
ಮಾಡಬೇಕಾಗಿದೆ. ಈ ಮೂರು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಒಂದನೆಯದು 
ಕಾಷೇರಿ ನೀರನ್ನು ಬೆಂಗಳೂರಿಗೆ ತರುವುದು, ಎರಡನೆಯದು ಒಳಚೆರಂಡಿಯನ್ನು 
ಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ಹಾಕತಕ್ಕದ್ದು, ಮೂರನೆಯದು ನೀರಿನ ದರ ಆದಷ್ಟು 
ಕಡಿಮೆಯಾಗಿ ಬೆಂಗಳೂರು ನಾಗರೀಕರು ಕಾವೇರಿ ನೀರು ಬಂದು ಸುಖವಾಗಿದ್ದೇವೆ 
ಎನ್ನುವಂತಾಗಬೇಕು. ಒಟ್ಟಿನಲ್ಲಿ ಹೇಳಬೇಕಾದರೆ ಬೆಂಗಳೂರಿನಲ್ಲಿ ನಲ್ಲಿ ತಿರುಗಿಸಿದರೆ 
ನೀರು ಬರುತ್ತದೆ. ಟ್ಯೂಬ್‌ಲೈಟ್‌ ಮತ್ತು ಎಲ್ಲಾ ಸೌಕರ್ಯಗಳು ಇವೆ. ಬೆಂಗಳೂರಿನ 
ನಾಗರೀಕರು ಸುಖವಾಗಿದ್ದಾರೆ ಎಂದು ಅನೇಕ ಸದಸ್ಯರು ಅಸೂಯೆ ಪಡಬಾರದು. 
ವಿಧಾನಸೌಧದ ಸುತ್ತ ಮುತ್ತ ನೋಡಿ ಬೆಂಗಳೂರು ನಗರ ಎಲ್ಲಾ ಹೀಗೆಯೇ ಇದೆ ಎಂದು 
ಶಾಸಕರು ಭಾವಿಸಕೂಡದು. ರಾಜ್ಯದ ಎಲ್ಲಾ ಭಾಗದ ಜನರು ಬೆಂಗಳೂರಿಗೆ ಬರುತ್ತಾರೆ. 
ಬೆಂಗಳೂರು ಬೆಂಗಳೂರಿನ ಜನಕ್ಕೆ ಸೇರಿದ್ದಲ್ಲ ರಾಜ್ಯದ ಎಲ್ಲಾ ಜನಕ್ಕೂ ಸೇರಿದ್ದು ಎಂಬುದನ್ನು 
ಸರ್ಕಾರದವರು ಮನಸ್ತಿನಲ್ಲಿಟ್ಟುಕೊಂಡು ಬಂಗಟೂರು ನಗರಕ್ಕೆ ಅನೇಕ ರೀತಿಯಲ್ಲಿ ಹಣ 
ಸಹಾಯ ಮಾಡಬೇಕು. 


ಸಂಸದೀಯ ಪಟು 43 
ಬೆಂಗಳೂರು ನಗರ ಸಾರಿಗೆ * 


ಬೆಂಗಳೂರಿನಲ್ಲಿ ಸಾರಿಗೆ ಸಂಸ್ಥೆಯು ಕೆಲಸಮಾಡುತ್ತಿರುವ ವಿಧಾನದ ಬಗ್ಗೆ ಚರ್ಚಿ 
ಮಾಡಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮಗೆ ವಂದಿಸುತ್ತೇನೆ. ತಮಗೆ ತಿಳಿದ ಹಾಗೆ 
ಬೆಂಗಳೂರು ನಗರ ಬಹಳ ವಿಶೇಷ ರೀತಿಯಲ್ಲಿ ಬೆಳೆಯುತ್ತಿದೆ. ಇನ್ನೊಂದು ಮುಖ್ಯವಾದ 
ವಿಚಾರವೆಂದರೆ ಬೆಂಗಳೂರು ನಗರ ವರ್ಟಿಕಲ್‌ ಜಗಿ ಬೆಳೆಯದೆ ಹಾರಿಜಾಂಟಲ್‌ ಚಗಿ 
ಬೆಳೆದು ಪ್ರಯಾಣದ ಸೌಕರ್ಯ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋದಂತೆ 
ಆಗಿದೆ. ಅದರ ಜೊತೆಗೆ ಟ್ಯಾಕ್ಸಿ ಮತ್ತು ಆಟೋದಿಕ್ಷಾದ ದರಗಳು ಸಹ ಹೆಚ್ಚಾಗಿ ಜನಸಾಮಾನ್ಯರು, 
ಅದರಲ್ಲಿಯೂ ಬಡವರು, ಹೆಣ್ಣುಮಕ್ಕಳು, ವಿದ್ಯಾರ್ಥಿಗಳು, ಕಾರ್ಮಿಕರು ಮತ್ತು ಮಧ್ಯಮ 
ವರ್ಗದವರು ಪ್ರಯಾಣ ಸೌಕರ್ಯಕ್ಕಾಗಿ ಬಸ್‌ಗಳನ್ನೇ ಉಪಯೋಗಿಸಬೇಕಾದ ನೊದರ್ಬ್ಭ 
ಬಂದಿದೆ. ಆಟೋರಿಕ್ಷಾದಲ್ಲಿ ಪ್ರಯಾಣ ಮಾಡುವುದು ಇತೀಚಿಗೆ ಬಹಳ ಕಷ್ಟಬುಯಕಾಾಗಿದ್ದು 
ಅನೇಕ ಸಂದರ್ಭಗಳಲ್ಲಿ ತೊಂದರೆಗಳಾಗುತ್ತಿರುವುದರಿಂದ ಬಸ್‌ಗಳನ್ನೇ ಸಾಮಾನ್ಯ ಜನರು 
ಉಪಯೋಗಿಸಚೀಕಾಗಿದೆ. ಬನೆಶಂಕರಿಯಿಂದ ಯಶವಂತಪುರಕ್ಕೆ ಹೋದರೆ ಒಂದು 
ಊರಿನಿಂದ ಬಂದು ಊರಿಗೆ ಹೋದಂತೆ ಆಗುತ್ತದೆ. ಮೊದಲು ಬೆಂಗಳೂರು ನಗರದಲ್ಲಿ 
ಖಾಸಗಿಯವರು ಬಸ್‌ಗಳನ್ನು ಒಡಿಸುತ್ತಿದ್ದರು. ಆಗ ಪ್ರಯಾಣ ದರ ಇಷ್ಟೊಂದು 
ದುಬಾರಿಯಾಗಿರಲಿಲ್ಲ. ನಂತರ ಬಿ.ಟಿ.ಸಿ. ಅವರು ನಡೆಸುವುದಕ್ಕೆ ಪ್ರಾರಂಭ ಮಾಡಿದರು. 
ಅವರು ನಡೆಸುತ್ತಿದ್ದಾಗ ಹೆಚ್ಚು ಲಾಭ ಸಂಪಾದನೆ ಮಾಡುತಿದ್ದರಲ್ಲದೆ, ಜನರಿಗೂ ಹೆಚ್ಚಿನ 
ಅಸೌಕರ್ಯವಿರಲಿಲ್ಲ. ಬಿ.ಟಿ.ಸಿ. ರಾಷ್ಟೀಕರಣವಾದ ಮೇಲೆ ನಮ್ಮನೆ'ಬದ ವಾಹನ ಸೌಕರ್ಯ 
ಬಹಳ ಉತಮವಮಾಗುತ್ತದೆಂಬ ಆಶಾಬಾವವನ್ನು ನಾವು ಇಟ್ಟುಕೊಂಡಿದ್ದೆವ್ರೆ. ಆದರೆ ದಿನೇ 
ದಿನೇ ಜನರಿಗೆ ಸೌಕರ್ಯ ಕಡಿಮೆಯಾಗುತ್ತಾ ಬಂದಿದೆ. ರಾಷ್ಟ್ರೀಕರಣ ಮಾಡಿದ್ದು ತಪ್ಪು 
ಎಂಬ ಭಾವನೆ ಏನೂ ನನ್ನಲ್ಲಿ ಇಲ್ಲ. ಆದರೆ ಈಗ ಇರುವ ಸೌಕರ್ಯಗಳ ಬಗ್ಗೆ ಕೆಲವು 
ವಿಚಾರಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಇಂದು ಅನೇಕ ಬಸ್‌ನ್ಸಾಪ್‌ಗಳಲ್ಲಿ ಫಲಾರ್ಣಗ್‌ 
ಉದ್ದದ ಸ್ಕೊಗಳು ಇರುತ್ತವೆ. ಬಸವನಗುಡಿ, ಮಲ್ಲೇಶ್ವರಂ, ಸಿಟಿ ಮಾರ್ಕೆಟ್‌, ಮೆಜೆಸ್ಟಿಕ್‌ 
ಸರ್ಕಲ್‌, ರಸಲ್‌ ಮಾರ್ಕೆಟ್‌ ಮುಂದೆ ಯಾವಾಗಲೂ ಫಲಾರಗ್‌ ಉದ್ದದ ಕ್ಯೂಗಳು 
ನಿಂತಿರುತ್ತವೆ. ಅದರಲ್ಲೂ ಬೆಂಗಳೂರು ನಾಗರೀಕರಿಗೆ ಹೆಚ್ಚಿನ ತೊಂದರೆಯಾಗಿರುಪುದು 
ಎಂದರೆ, ಬಸ್‌ಗಳು ಮಧ್ಯದಲ್ಲಿರುವ ಬಸ್‌ಸ್ಟಾಪ್‌ಗಳಲ್ಲಿ ನಿಲ್ಲದೆ, ಆ ಬಸ್‌ಸ್ಪಾಪ್‌ಗಳ 
ಸೂರು ಗಜ ಆಚೆ ಅಥವಾ ಈಚೆ ನಿಲ್ಲಿಸಿ ಪ್ರಯಾಣಿಕರನ್ನು ಇಳಿಸಿ ಮುಂದೆ ಹೊರಟು 
ಹೋಗುತ್ತಿರುವುದು. ಇದರಿಂದ ಬಸ್‌ಸ್ಟಾಪ್‌ನ ಮಧ್ಯದಲ್ಲಿ ನಿಂತಿರುವ ಪ್ರಯಾಣಿಕರಿಗೆ 
ಹೆಚ್ಚಿನ ತೊಂದರೆಯಾಗುತಿದೆ ಎಂದರೆ ತಪ್ಪಾಗಲಾರದು. ಇದರ ಜೊತೆಗೆ ಯಾವಾಗ 
ನೋಡಿದರೂ ಬಸ್‌ಗಳಲ್ಲಿ ಓವರ್‌-ಲೋಡ್‌ ಇರುವುದು. 45-50 ಸೀಟ್‌ಗಳು ಇರುವಲ್ಲಿ 


೫ ವಿಧಾನ ಸಭೆ ನಡವಳಿಕೆ ದಿನಾಂಕ 17ನೇ ಜುಲೈ, 1972 


44 ಟ. ಆರ್‌. ಶಾಮಣ್ಣ 


80 ರಿಂದ ೪ರವರೆಗೆ ಪ್ರಯಾಣಿಕರು ಇರುತ್ತಾರೆ. ಇದರಿಂದ ಪ್ರಯಾಣಿಕರಿಗೆ ಅಸೌಕರ್ಯ 
“ಜಾಸ್ತಿಯಾಗಿದೆ. ಅಂದರೆ ಪ್ರಯಾಣಿಕರು ಸರಿಯಾಗಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. 
ಕಂಡಕ್ಟರ್‌ಗೆ ಟಿಕೇಟ್‌ ಕೊಡುವುದು ಸಹ ಕಷ್ಟವಾಗುತ್ತದೆ. ಕೆಲವು ಸಲ ಪ್ರಯಾಣಿಕರು 
ಪಟ್‌-ಬೋರ್ಡ್‌ ಮೇಲೆ ನಿಂತು ಪ್ರಯಾಣ ಮಾಡಿ ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾರೆ. 
ಪುಟ್‌-ಚೋರ್ಡ್‌ ಮೇಲೆ ಪ್ರಯಾಣಿಕರು ನಿಂತು ಪ್ರಯಾಣ ಮಾಡುವುದು ನಾಗರೀಕ 
ಲಕ್ಷಣವಲ್ಲ. ಇದರಿಂದ ಬಸ್‌ ನಡೆಸುವವರಿಗೆ ಮತ್ತು ಸಂಸ್ಥೆಗೆ ಒಳ್ಳಯ ಹೆಸರು ತರುವುದಿಲ್ಲ. 
ಬಸ್‌ಗಳು ಸಕಾಲಕ್ಕೆ ಬರುವುದಿಲ್ಲ. ಬಂದರೆ ಒಟ್ಟಿಗೆ ನಾಲ್ಕಾರು ಬಸ್‌ಗಳು ಬರುತ್ತದೆ. 
ಇಲ್ಲದಿದ್ದರೆ ಗಂಟೆಗಟ್ಟಿಲೆ ಕಾಯಬೇಕಾಗುತ್ತದೆ. ಇದರ ಜೊತೆಗೆ ಅಪಘಾತಗಳು ಸಹ 
ಆಗಾಗ್ಗೆ ಆಗುತ್ತಿರುತ್ತವೆ. ಅನೇಕ ಸಲ ಬಸ್‌ಗಳು ಕಾಂಪೊಂಡ್‌ಗೆ ಡಿಕ್ಕಿ ಹೊಡೆದು, ಕಾಂಫೊಂಡ್‌ 
ಪಕ್ಕದಲ್ಲಿರುವ ಅನೇಕ ಮಕ್ಕಳು ಸತ್ತಿರುವ ಪ್ರಸಂಗಗಳನ್ನು ಪತ್ರಿಕೆಗಳಲ್ಲಿ ನೋಡುತ್ತಿರುತ್ತೇವೆ. 
ಬಸ್‌ಗಳನ್ನು ಇಟ್ಟಿರುವ ಪರಿಸ್ಸಿಶಿಯೂ ಸಹ ಸಮರ್ಪ್ಷಕವಾಗಿಲ್ಲವೆಂದು ಹೇಳಿದರೆ 
ತಪ್ಪಾಗಲಾರದು. ಈ ಬಸ್‌ಗಳಲ್ಲಿ ಕೆಲಸ ಮಾಡುವ ಕಂಡಕ್ಷರ್‌ಗಳ ನಡತೆಯ ಬಗ್ಗೆ ಹೇಳಿದರೆ 
ಅದು ಅತಿಶಯೋಕ್ಷಿಯಾಗುತ್ತದೆ. ಕಂಡಕ್ಟರ್‌ಗಳಿಗೆ ಒಳ್ಳೆಯ ಸಂಬಳ ಕೊಡುತ್ತಿದ್ದರೂ ಸಹ, 
ಅವರ ನಡೆವಳಿಕೆಯನ್ನು ಖಂಡಿಸಬೇಕಾಗಿದೆ. "ಪಿಲ್‌ ಫರೇಜ್‌' ನಡೆಸುತ್ತಾರೆ. ಕೆಲವು ಸಲ 
ಹಣ ತೆಗೆದುಕೊಂಡು ಟಿಕೆಟ್‌ಗಳನ್ನೇ ಕೊಡುವುದಿಲ್ಲ. ಮತ್ತು ಕೊಟ್ಟ ಟಿಕೆಟ್‌ಗಳನ್ನೇ 
ಪ್ರಯಾಣಿಕರಿಂದ ಮತ್ತೆ ಪಡೆದುಕೊಂಡು ಬೇರೆಯವರಿಗೆ ಕೊಡುತ್ತಾರೆ. ಬಿ.ಟಿ.ಎಸ್‌ನಲ್ಲಿ 
ಲಾಸ್‌ ಆಗುತ್ತಿರುವುದಕ್ಕೆ ಇದೇ ಕಾರಣ. ಬಿ.ಟಿ.ಸಿ. ಅವರು ನಡೆಸುತ್ತಿದ್ದಾಗ ಮತ್ತು 
ಖಾಸಗಿಯವರು ನಡೆಸುತ್ತಿದ್ದಾಗ ಲಾಭವಾಗುತಿತ್ತು. ಆದರೆ ಈಗ ನಷ್ಟವಾಗುತ್ತಿರುವುದಕ್ಕೆ 
ಕಾರಣವೇನು ಎಂಬುದನ್ನು ನೋಡಬೇಕಾಗಿದೆ. 1967-68ರಲ್ಲಿ 30.87 ಲಕ್ಷ ರೂಪಾಯಿಗಳು, 
1968-69ರಲ್ಲಿ 31.56 ಲಕ್ಷ ರೂಪಾಯಿಗಳು, 1969-70ರಲ್ಲಿ 40 ಲಕ್ಷ ರೂಪಾಯಿಗಳು 
ನಷ್ಟವಾಗಿದೆ. ಈ ನಷ್ಟ ಇನ್ನೂ ಜಾಸಿಯಾಗುತ್ತು ಹೋಗುತ್ತದೆಂದು ಹೇಳುತ್ತಾರೆ. ಬಸ್‌ಗಳಲ್ಲಿ 
ಯಾವಾಗಲೂ ಓವರ್‌ಲೋಡ್‌ ಇದ್ದು ಕೊಡ ಲಾಸ್‌ ಆಗುವುದಕ್ಕೆ ಕಾರಣವೇನು ಜನರಿಗೆ 
ಸಾಕಷ್ಟು ಸೌಕರ್ಯವಿಲ್ಲ. ಆದರೆ ಬಸ್‌ ನಡೆಸುವುದರಲ್ಲಿ ನಷ್ಟವಾಗುತ್ತದೆಂದು ಹೇಳಿದರೆ 
ಏನೋ ಒಂದು ವಿಚಿತ್ರ ಇರಬೇಕು. ಇದರ ಬಗ್ಗೆ ಮವು ಯೋಚನೆ ಮಾಡಬೇಕಾಗುತ್ತದೆ. 


ಕಂಡಕ್ಟರು ಹೇಳುತ್ತಾರೆ ನಾವು ಇನ್‌ಸ್ಟೆಕ್ಷರಿಗೆ ಕೊಡಬೇಕು. ಡ್ರೆವರಿಗೆ ಕೊಡಬೇಕು 
ಮತ್ತು ಮೇಲ್ಪಟ್ಟ ಅಧಿಕಾರಿಗಳಿಗೆ ಕೊಡಬೇಕು. ಇಲ್ಲದೆ ಇದ್ದರೆ ನಾವು ಉಳಿಯುವುದು 
ಕಷ್ಟವಾಗುತ್ತದೆ ಎಂದು ಚಿಕ್‌ ಮಾಡುವುದಕ್ಕೆ ಸ್ಕಾ ಡ್‌ ಇವೆ, ಇನ್‌ಸ್ಪಕ್ಟರು ಇದ್ದಾರೆ. 
ಆದರೂ ನಹ ಪಿಲ್‌ಫಿರೇಜ್‌ ತಪ್ಪುವುದಿಲ್ಲ. ಬಸ್ಸುಗಳನ್ನು ಸರಿಯಾಗಿ ಓಡಿಸುವದಿಲ್ಲ. 


ಸಂಸದೀಯ ಪಟು 45 
ಬೆಂಗಳೂರು ನಗರದಲ್ಲಿ ಕೊಳಚೆ ಪ್ರದೇಶ ನಿರ್ಮೂಲನೆ * 


ಬೆಂಗಳೂರು ನಗರದಲ್ಲಿರುವ ಮಾಗರೀಕರಿಗೆ ಮುಖ್ಯಮಾಗಿ ಚೇಕಾಗಿರುವುದು ಮೂರು 
ವಿಚಾರಗಳು. ಇದರಲ್ಲಿ ಮೊದಲನೆಯದು ನೀರಿನ ಕರತ ನಿವಾರಣೆ ಮಾಡುವುದು, 
ಎರಡನೆಯದು ಸೊಳ್ಳೆಕಾಟ ನಿವಾರಣೆ ಮಾಡುವುದು ಮತ್ತು ಮೂರನೆಯದು ನಗರ 
ಸೌಂದರ್ಯವನ್ನು ಕೆಡಸುತಿರುವ ಕೊಳಚಿ ಪ್ರದೇಶಗಳ ನಿರ್ಮೂಲನೆ ಮಾಡುವುದು. ಬೀರಿವ 
ಸಮಸ್ಯೆ ಬಗ್ಗೆ ಸರಕಾರದವರು ಈಗ ಕಾವೇರಿ ಯೋಜನೆ ತೆಗೆದುಕೊಂಡಿದ್ದಾರೆ, ಮತ್ತು 
ಸೊಳ್ಳೆ ಟದ ಬಗ್ಗೆ ನಗರದಲ್ಲಿರುವ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಲು ಈಗಾಗಲೇ 
ತಕ್ಕ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಬೇಗನೆ 
ಬಗೆಹರಿಯಬಹುದು ಎನ್ನುವ ಒಂದು ನಂಬಿಕೆಯನ್ನು ನಾನು ಇಟ್ಟುಶೊಂಡಿದ್ದೇನೆ. 


ಸಗರದ ಸಮಸ್ಯೆಗಳ ಪೈಕಿ ಅತಿ ಮುಖ್ಯವಾದ ಸಮಸ್ಯೆ ಎಂದರೆ ಕೊಳಚಿ ಪ್ರದೇಶಗಳನ್ನು 
ನಿರ್ಮೂಲ ಮಾಡುವುದು. ಇದರ ಬಗ್ಗೆ ಸರಕಾರದವರು ಅಗತ್ಮವಾದೆ ಕಾರ್ಯಕ್ರಮವನ್ನು 
ತೆಗೆದುಕೊಳ್ಳಬೇಕೆಂದು ಕಾರ್ಪೊರೇಷನ್‌ನವರೂ ನಿರ್ಣಯ ಮಾಡಿದ್ದಾರೆ. ಮತ್ತು ತಕ್ಕ 
ಕ್ರಮ ತೆಗೆದುಕೊಳ್ಳಬೇಕೆಂದು ಸರಕಾರವೂ ತೀರ್ಮಾನ ಕೈಗೊಂಡಿದೆ. ಇದನ್ನು ಬೇಗನೆ 
ಕಾರ್ಯರೂಪಕ್ಕೆ ತರಬೇಕೆಂದು ಇಲ್ಲಿ ನಾನು ಒಂದು ನಿರ್ಣಯವನ್ನು ಮಂಡಿಸಿದ್ದೇನೆ. 
ಕೊಳಚಿ ಪ್ರದೇಶಗಳು ವಮ್ಮನ ನಗರದಲ್ಲಿ ಕ್ಯುಪ್ನರ್‌ ರೋಗದಂತೆ ಹರಡಿಕೊಂಡಿವೆ. ಮತ್ತು 
ನಮ್ಮನಗರಕ್ಕೆ ಕಳಂಕ ತರುವಂತೆ "ಇಯು ಬೆಳೆದು ಬರುತ್ತಿದೆ. ಇಂತಹ ಕೊಳಚಿ ಪ್ರದೇಶಗಳು 
ಮೊದಲು ಹೋಗಬೇಕು. ಬೆಂಗಳೂರು ನಗರದಲ್ಲಿ ಸುಮಾರು 120 - 130 ಸ್ತಂ ಇವೆ. 
ಅವುಗಳಲ್ಲಿ ಸುಮಾರು ಮೂವತ್ತನಾಲ್ಕು ಸಾವಿರ ಸ ಸಂಸ ಇತ್ತು ಸುಮಾರು 1 ಲಕ್ಷ 
50ಸಾವಿರ ಜನರು ವಾಸಮಾಡುತ್ತಾ ಇದ್ದಾರೆ. ಇವರಲ್ಲಿ ಅತಿ ಬಡ ಜನರು ಇದ್ದಾರೆ. 
ಇವರನ್ನು ಬೇರೆ ಕಡೆಗೆ ವರ್ಗುವಣೆ ಮಾಡುವಾಗ, ನಗರದ ಸೌಂದರ್ಯವನ್ನು 
ಉತ್ತಮಪದಿಸುವಾಗ ಇಲ್ಲಿರುವ ಸಮಿಸ್ಯೆಗಳನ್ನು ಮಾನವೀಯ ದೃಷ್ಟಿಯಿಂದ ಬಗೆಹರಿಸಬೇಕು. 
ಈಗ ನಗರದಲ್ಲಿ ಸುಮಾರು 120-130 ಸುಗಳಿವೆ. ಇವುಗಳಲ್ಲಿ ಕೆಲವು ಸರಕಾರದ ವಶದಲ್ಲಿರುವ 
ಜಮೀನುಗಳಲ್ಲಿ ಮತ್ತೆ ಕೆಲವ ಖಂಸಗಿಯವರ ಜಮೀನುಗಳಿವೆ. ಒಂದು ಕಡೆಗಳಲ್ಲಿರುವ 


ಸ್ಪಂಗಳನ್ನು ತೆಗೆಸಿ ಅಲ್ಲಿರುವ ಜನರನ್ನು ಬೇರೆ ಕೆಡೆಗೆ ಬದಲಾಯಿಸಿ ಮತ್ತೆ ಅಲ್ಲೇ ಇನ್ನೊಂದು 
ಸ್ಪ್ತಂ ಬೆಳೆಯಲು ಅವಕಾಶ ಕೊಡಬಾರದು. ಮತ್ತು ಈಗ ಇರುವ ಕೊಳಚಿ ಪ್ರದೇಶದ 
ಜನರು ಬಹಳ ಅಶುದ್ಧವಾದ ದಸ್ಥಿತಿ ತ್ರಿ ತಿಯಲ್ಲಿಬಾರೆ. ಇ ಇಲ್ಲಿಗೆ ಹೋಗಲು ಸರಿಯಾದ ರಸ್ತೆ ಇ 

ದೀಪ ಇಲ್ಲ, ಇದರ ಜೊತೆಗೆ ಜನರಿಗೆ ನೀರಿವ ಸೌಕರ್ಯ ಕೂಡ ಇಲ್ಲ. ಸಾವಿರ 


BL SESE ೮ ಕಷ್ಟವಾಗುತ್ತದೆ. 


ನಿ 


46 ಟ. ಆರ್‌. ಶಾಮಣ್ಣ 


ಇಲ್ಲಿ ಸಾವಿರಾರು ಗುಡಿಸಲುಗಳಿವೆ ಮತ್ತು ಒಂದರ ಪಕ್ಕದಲ್ಲಿ ಒಂದು ಇವೆ. ಇವರಿಗೆ 
ಲ್ಯಾವೇಟರಿಯ ಸೌಕರ್ಯವೇ ಇಲ್ಲ, ಇದರಲ್ಲಿರುವ ಗಂಡಸರು ಹೇಗೋ ಇರುತ್ತಾರೆ. 
ಆದರೆ ಇಲ್ಲಿರುವ ಹೆಂಗಸರಿಗೆ ಲ್ಯಾವೇಟರಿಗಳು ಇಲ್ಲದೇ ಇರುವುದರಿಂದೆ ಇವರಿಗೆ 
ಮರ್ಯಾಜೆಯಿಂದ ಬಾಳಲು ಅವಕುಶವಿಲ್ಲವಾಗಿದೆ. ಸುಗಳಲ್ಲಿರುವ ಬಡ ಜನರು ಜೀವನ 
ಮಾಡುವುದೇ ಕಷ್ಟವಾಗಿದೆ. ಇಂತಹ ಜನಕ್ಕೆ ನೀರಿನ ಸೌಕರ್ಯ ಹಾಗೂ ಲ್ಮಾವಟರಿಗಳನ್ನು 
ಮಾನವೀಯತೆ ದೃಷ್ಟಿಯಿಂದ ಮಾಡದೇ ಇದ್ದರೆ ಜನತೆಗೆ ಅಪರಾಧ ಮಾಡಿದಂತಾಗುತ್ತಲೆ. 
ಸುಮಾರು ಒಂದು ಕೋಟಿ ರೂಪಾಯಿಗಳ ಖರ್ಚು ಮಾಡಿದರೂ ಹತ್ತು ಇಪ್ಪತ್ತು ಸ್ತಂಸ್‌ಗಳನ್ನು 
ಉತ್ತಮಪಡಿಸುವುದಕ್ಕೆ ಆಗುವುದಿಲ್ಲ ಮತ್ತು ಇವರು ಇರುವ ಜಾಗದಿಂದ ಬದಲಾವಣೆ 
ಮಾಡುವುದಕ್ಕೂ ಆಗುವುದಿಲ್ಲ. ಹಿಂದೆ ಸುಮಾರು ನೂರು ಸ್ಪಂಗಳು ಮಾತ್ರ ಇದ್ದುದು 
ಇಂದು 120ರಿಂದ 145ರವರೆಗೆ ಆಗಿಐ. ಒಂದು ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು 
ಮಾಡಿದರೂ ಇದನ್ನು ಉತ್ತಮಪಡಿಸುವುದಕ್ಕೆ ಸಾ್ವಿಬಲ್ಲ. ಈಗಾಗಲೇ ಸುಮಾರು ಒಂದು 
ಕೋಟಿ ರೂಪಾಯಿಗಳವರೆಗೆ ಖರ್ಜು ಮಾಡಿದ್ದರೂ ಸುಮಾರು 45 ಸುುಗಳನ್ನು ಬದೆಲಾಯಿಸಲು 
ಸಾಧ್ಯವಾದರೂ ಇನ್ನೂ ಇವರ ಪರಿಸ್ಥಿತಿಯನ್ನು ಸುಧಾರಿಸಲು ಆಗಲಿಲ್ಲ, ಎಲ್ಲಿ ಸಂಗಳನ್ನು 
ಬದಲಾವಣೆ ಮಾಡಲಾಯಿತೋ ಅಲ್ಲಿ ಮತ್ತೆ ಪ್ರಜ ಸುಗಳು ಆರಂಭವಾಗಿವೆ. ಇದರಿಂದಾಗಿ 
ಇದನ್ನು ನಿವಾರಣೆ ಮಾಡುವದಕ್ಕಾಗುತ್ತಿಲ್ಲ. 


ಗುಡಿಸಲಿನಲ್ಲಿ ಬಂದು ವಾಸಿಸುವ ಜನರೆಲ್ಲಾ ಬಹುತೇಕ ತಮಿಳುನಾಡು ಮೆತ್ತು ಇನ್ನಿತರ 
ಕಡೆಗಳಿಂದ ಬಂದವರೇ ಹೆಚ್ಚಾಗಿರುತ್ತಾರೆ. ಇವರೆಲ್ಲಾ ಬಡ ಜನರು, ಜೀವನಕ್ಕಾಗಿ ಇಲ್ಲಿಗೆ 
ಬಂದವರು. ಕೂಲಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇವರಲ್ಲ ಗುಡಿಸಲುಗಳನ್ನು ಕಟ್ಟಿಕೊಂಡು 
ಇಲ್ಲಿ ವಾಸ ಮಾಡುತಿದ್ದಾರೆ. ಒಂದೊಂದು ಗುಡಿಸಿನಲ್ಲಿ ಮೂರು ನಾಲ್ಕು ಸಂಸಾರಗಳು 
ಮಾಸ ಮಾಡುತಿದೆ. ಇಲ್ಲಿರುವ ಜನ ಬಹು ಕಷ್ಟದಿಂದ ಜೀವನ ಮಾಡುತ್ತಿದ್ದಾರೆ. ಇಂತಹೆ 
ಜನರ ಕಷ್ಟ ನಿವಾರಣೆಗಾಗಿ ಕಾರ್ಪೆರೇಷನ್‌ನವರೂ ಚರ್ಚಿ ಮಾಡಿ ಇದಕ್ಕಾಗಿ ಸುಮಾರು 
ಇನ್ನೂ ಹದಿನೈದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಇವರನ್ನು ಬದಲಾಯಿಸಲು 
ಸಾಧ್ವವಾಗುವುದಿಲ್ಲ. ಇವೊತ್ತು ಒಂದು ಗುಡಿಸಲಿನ ಕೆಲವರನ್ನು ಬದಲಾಯಿಸಿದರೆ ಮತ್ತದೇ 
ಜಾಗದಲ್ಲಿ ಇನ್ನೊಬ್ಬರು ಬಂದು ಗುಡಿಸಲು ಹಾಕಿ ಮತ್ತೆ ಈ ಸ್ತಂಗಳು ಬೆಳೆಯಲು 
ಅವಕಾಶವಾಗಿದೆ. ಕಳೆದ ಕೆಲವೇ ದಿನಗಳಲ್ಲಿ ಹೊಸೂರು ರೋಡಿನಲ್ಲಿ ಕೆಲವರು ಬಂದು 
ಗುಡಿಸಲು ಹಾಕಿಕೊಂಡರು. ಲಲ್ಲಿ ಸಂ ಬೆಳೆಯಲು ಅಲ್ಲಿನ ಜನರೇ ಉತ್ತೇಜನ ಕೊಟ್ಟರು. 
ಇಂತಹ ಸ್ಪುಗಳನ್ನು ಉತ್ತಮಪಿಸುವದಕ್ಕೆ ಸರಿಯಾದ ಯೋಜನೆಗಳನ್ನು ಮಾಡಬೇಕಾದರೆ 
ಸರಕಾರಕ್ಕೆ ಸುಮಾರು 30 ಕೋಟಿ ರೂಪಾಯಿಗಳು ಬೇಕಾಗಬಹುದು. ಕಾರ್ಪೊರೇಷನ್‌ನವರು 
ಇಂದು 30 ಕೋಟಿ ರೂಪಾಯಿಗಳನ್ನು ಒದಗಿಸುವ ಸ್ಥಿತಿಯಲ್ಲಿಲ್ಲ. ಕಾರ್ಪೊರೇಷನ್‌ 
ಇದುವರೆಗೆ ಸ್ಪಂಗಳಿಗಾಗಿ ಖರ್ಚುಮಾಡಿರುವ ದುಡ್ಡು ಸಾಲದು. ಹೀಗೆ ಇದಕ್ಕಾಗಿ 30 


ಸಂಸದೀಯ ಪಟು 47 


ಕೋಟಿಯನ್ನು ಯಾವ ರೀತಿಯಾಗಿ ತರಬೇಕು ಎನ್ನುವದರ ಬಗ್ಗೆ ಸರಕಾರ ದೀರ್ಪ್ವವಾಗಿ 
ಆಲೋಚನೆ ಮಾಡಬೇಕಾಗಿದೆ. ಇಂತಹ ಅನೇಕ ಅಡೆತಡೆಗಳಿಂದಾಗಿ ಕಳೆದ ಹತ್ತಾರು 
ವರ್ಷಗಳಿಂದಲೂ ಸ್ಪಂಗಳನ್ನು ಇಲ್ಲಿ ಕ್ಷಿಯರ್‌ ಮಾಡಲು ಆಗುತ್ತಿಲ್ಲ. ಸ್ಪಂಗಳಲ್ಲಿ ವಾಸ 
ಮಾಡತಕ್ಕೆ ಜನ ಬೆಂಗಳೂರು ನಗರದ ಪೇಟೆಗಳಲ್ಲಿ ಹಾಗೂ ಮಾರ್ಕೆಟ್ಟುಗಳಲ್ಲಿ ಅಥವಾ 
ಕೈಗಾರಿಕೆಯಲ್ಲಿ ಕೆಲಸ ಮುಡಿ ಜೀವನ ಮಾಡುತ್ತಿರುವುದರಿಂದ ಇವರು ಸಾಧ್ಯವಾದಷ್ಟುಮಟ್ಟಿಗೂ 
ಎಲ್ಲಿ ಇವರು ಕೆಲಸ ಮಾಡುತಿದ್ದಾರೋ ಅಲ್ಲೇ ವಾಸಮಾಡಲು ಸೌಕರ್ಯವಾಗುತ್ತದೆ ಎಂದು 
ಅಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ಆದು ಎಷ್ಟೇ ಕೊಳಚಿ ಪ್ರದೇಶವಾಗಿರಲಿ ಅಲ್ಲೇ 
ಇರಲು ಅಪೇಕ್ಷೆಪಡುತ್ತಾರೆ. ಈಚೆಗೆ ಕಲಾಸಿಪಾಳ್ಯಂನಿಂದ ಕೆಲವು ಸಂಗಳನ್ನು ಬದಲಾವಣೆ 
ಮಾಡಬೇಕೆಂದು ಇವರಿಗಾಗಿ ಮಲ್ಲಿಸ್ಟೋರೀಡ್‌ ಬಿಲ್ಲಿಂಗನ್ನು ಹೌಸಿಂಗ್‌ ಬೋರ್ಡಿನವರು 
ಕಟ್ಟಿಸಿಕೊಟ್ಟರೂ ಅಲ್ಲಿಗೆ ಹೆಚ್ಚು ಜನ ಹೋಗಲು ಆಸಕ್ತಿ ವಹಿಸುತ್ತಿಲ್ಲ. ಇದರಿಂದಾಗಿ ಈ 
ಸಮಸ್ಯೆ ಬಗೆಹರಿಯದೆ ಉಳಿದಿದೆ. ಕೆಲವು ಕಡೆಗಳಲ್ಲಿ ಮಹಡಿ ಮನೆಗಳಲ್ಲಿ ವಾನ ಮಾಡಲು 
ಇಷ್ಟಪಡುತ್ತಿಲ್ಲ ಮತ್ತು ಇದಕ್ಕೆ ಸುಮಾರು 18 ರೂಪಾಯಿಗಳಷ್ಟು ತಿಂಗಳಿಗೆ ಬಾಡಿಗೆ ಎಂದು 
ಗೊತ್ತು ಮಾಡಿದ್ದಾರೆ. ಕೆಲವರು ಇಷ್ಟು ಬಾಡಿಗೆ ಕೊಡುವುದಕ್ಕೆ ಆಗುವುದಿಲ್ಲ ಎಂದು 
ಹೇಳುತ್ತಿದ್ದಾರೆ. ಇಲ್ಲಿರುವ ಜನ ಮಲ್ಲಿಸ್ಫೋರೀಡ್‌ ಬಿಲ್ಲಿಂಗ್‌ಗೆ ಹೋಗುವದಿಲ್ಲ ಎಂದು 
ಅವರ ಪ್ರತಿಭಟಿನೆಯಲ್ಲೂ ಸೂಚಿಸಿದ್ದಾರೆ. ಇವರ ಬಗ್ಗೆ ಸರಕಾರ ಸರಿಯಾಗಿ ಯೋಚನೆ 
ಮಾಡಬೇಕು. ಇಂತಹ ಒಂದು ವಿಶೇಷವಾದ ಸಮಸ್ಯೆ ನಮ್ಮಮುಂದೆ ಬಂದಿದೆ. ಇದರ 
ಜೊತೆಗೆ ಇಂತಹ ಸೆಂಗಳು ಇನ್ನೂ ಮುಂದುವರಿಯುತ್ತಾ ಹೋಗುತಿರುವುದನ್ನು ತಡೆಗಟ್ಟಲು 
ಸರಕಾರಕ್ಕೆ ಆಗುತ್ತಿಲ್ಲ. ಇದನ್ನು ಬೇಗ ತಡೆಗಟ್ಟಬೇಕಾದುದು ಸರಕಾರದ ಮುಖ್ಯ ಕರ್ತವ್ಯ. 


ಇದರಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನೆಂದರೆ ಓಟನ್ನು ಪಡೆಯುವ ದೃಷ್ಟಿಯಿಂದ 
ವಾವ ಸ್ವಂ ಇಟ್ಟುಕೊಂಡಿರುತ್ತೇವೆ. ರಾಜಕಾರಣಿಗಳು ಪ್ರವೇಶ ಮಾಡಿ ಇವರಿಗೆ ಉತ್ತೇಜನ 
ಕೊಡುತ್ತಿದ್ದಾರೆ. ಅವರು ನಮಗೆ ಓಟು ಕೊಡುತ್ತಾರೆಂಬ ಒಂದು ಮನೋಭಾವ ನಮ್ಮಲ್ಲಿ 
ಇದೆ. ಇದರ ಜೊತೆಗೆ ಸರ್ಕಾರದವರು ತಮ್ಮಭಾಷಣಗಳಲ್ಲಿ ಮತ್ತು ತಮ್ಮವರದಿಗಳಲ್ಲಿ 
ಈ ಸ್ಲಂ ಬಗ್ಗೆ ತಮ್ಮಸಹಾನುಭೂತಿಯನ್ನು ತೋರಿಸಿಕೊಂಡು ಬರುತ್ತಿದ್ದಾರೆಯೇ ಹೊರತು 
ಕಾರ್ಯತಃ ಇದುವರೆಗೂ ಯಾವ ಕಾರ್ಯಕ್ರಮವನ್ನೂ ತೆಗೆದುಕೊಂಡಿಲ್ಲ. ಇದು ಬಹಳ 
ನಶೋಚನೀಯವಾದ ವಿಚಾರ. ಇದುವರೆಗೆ ಮೂರು ಪಂಚವಾರ್ಷಿಕ ಯೋಜನೆಗಳು 
ಮುಗಿದಿವೆ. ಈ ಯೋಜನೆಗಳಲ್ಲಿ ಸ್ತಂ ಕ್ಲಿಯರೆನ್ಸ್‌ಗಾಗಿ ಕೇಂದ್ರ ಸರ್ಕಾರದವರು 40 ಲಕ್ಷ 
ರೂಪಾಯಿಗಳನ್ನು ಒದಗಿಸಿದ್ದರೂ ಸಹ ಆ ಹಣವನ್ನು ರಾಜ್ಯ ಸರ್ಕಾರದವರು ಖರ್ಚು 
ಮಾಡಲಿಲ್ಲ. ಆ ಹಣ ಹಾಗೆಯೇ ಉಳಿದಿತ್ತು. ಈ ಕಾರಣದಿಂದ ಕೇಂದ್ರ ಸರ್ಕಾರದಿಂದ 
ಈ ಬಾಬಿಗಾಗಿ ಬರುತಿದ್ದ ಗ್ರಾಂಟ್‌ ನಿಂತುಹೋಯಿತು. ಕೊಳಚೆ ನಿರ್ಮೂಲನ ಸಮಸ್ಥೆಯನ್ನು 
ಪರಿಹರಿಸಲು 124 ಲಕ್ಷ ರೂಪಾಯಿ ವೆಚ್ಚದ ಕೊಳಚಿ ನಿರ್ಮೂಲನ ಯೋಜನೆಯೊಂದನ್ನು 


48 ಟ, ಆದ್‌. ಶಾಮಣ್ಣ 


ರೂಪಿಸಲಾಗಿದೆ ಎಂಬುದಾಗಿ ರಾಜ್ಯಪಾಲರ ಭುಷಣದಲ್ಲಿಯೂ ಸಹ ಹೇಳಲಾಗಿದೆ. ಇದನ್ನು 

ಅಪ್ರೂವಲ್‌ಗಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಿಂದ 
ಕೂಡ ಸಹಾಯವನ್ನು ಕೇಳಿದ್ದಾರೆ. ಇದಕ್ಕೆ ಸಂಬಂಧಹೆಟ್ಟಿ ಹ ಹೆಣವನ್ನು ಒದಗಿಸುವುದಕ್ಕಾಗಿ 
ಬೆಂಗಳೂರು ಕಾರ್ಪುರೇಷನ್‌ ಸವರು 30 6 ರೂಪಾಂಬಗಳನ್ನು ಶು ಟ್ರಸ್ಟ್‌ ಬೊೋಂರ್ಡಿನವರು 
30 ಲಕ್ಷ ರೂಪಾಯಿಗಳನ್ನು ರಾಜ್ಯ ಸರ್ಕಾರದವರು 30 ಲಕ್ಷ ರೂಪಾಯಿಗಳನ್ನು 
ಕೊಡಬೇಕೆಂದು, 90 ಲಕ್ಷ SS ್ಲ ಮ್ಯಾಚಿಂಗ್‌ ಗ್ರಾಂಟ್‌ ರೂಪದಲ್ಲಿ ಕೇಂದ್ರ 
ಸರ್ಕಾರದವರು ಕೊಡಬೇಕೆಂದು ಕೇಳಿಕೊಂಡಿದ್ದಾರೆ. 4 ಒಂದು ಯೋಜನೆ ಎಷ್ಟರಮಟ್ಟಿಗೆ 
ಕಾರ್ಯಗತವಾಗುತ್ತದೆ ಎಂಬುದು ಸಂದೇಹವಾಗಿದೆ. ಈ ಸ್ತು ನಿವಾರಣೆಯಾಗ ಬೇಕಾದರೆ 
ರಾಜ್ಯ ಸರ್ಕಾರದವರು ದೆಹಲಿಗೆ ಹೋಗಿ ಅಲ್ಲಿಯೇ ಕುಳಿತುಕೊಂಡು ಕೆಲಸ ಮಾಡಿಸಿಕೊಂಡು 
ಬರಬೇಕೇ ಹೊರತು, ಕೇಂದ್ರಸರ್ಕಾರಕ್ಕೆ ಕಾಗದ ಬರೆದಜಿ ಈ ಕೆಲಸವಾಗುವುದಿಲ್ಲ ಮದ್ರಾಸ್‌ 
ರಾಜ್ಯದಲ್ಲಿ ಲ್ಲಿ ಡಿ.ಎಂ.ಕೆ. ಸರ್ಕಾರದವರು ಈ ಸ್ಪಮ್‌ಗಳ ಸ ಮಸ್ಯೆಗಳನ್ನು ೭ ಬಗೆಹರಿಸುವ ಕಡೆಗೆ 
ಹೆಚ್ಚಿನ ನಿಗಾ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಸಮ್‌ ನಿವಾಸಿಗಳು ಅವದಿಗೆ | ಒಟು ಕೊಡುತಿದ್ಬಾರೆ. 


ಮದ್ರಾಸ್‌ ಸರ್ಕಾರದವರು ಅಲ್ಲಿರುವ ಸ್ತಮ್‌ಗಳನ್ನು ಕ್ಲಿಯರ್‌ ಮಾಡುವುದಕ್ಕಾಗಿ ಪ್ರತಿವರ್ಷ 
4 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತಿಬ್ಬಾದೆ ಜತ್ತೆ ಇದಕ್ಕಾಗಿಯೇ ಒಂದು 
ಸ್ಪಮ್‌ ಕ್ರಿಯರೆನ್ಸ್‌ ಬೋರ್ಡ್‌ ಎಂಬುದಾಗಿ ಇದೆ. ಆ ಬೆ ಸೋರ್ಡಿನಲ್ಲಿ ಒಬ್ಬರು ಚಿ 8ೀಘ್‌ 
ಇಂಜಿನಿಯರ್‌, ಇಬ್ಬರು ಸೂಪರಿಂಟೆಂಡಿಂಗ್‌ ಇಂಚಿನಿಯರ್‌'ಗಳು, 7 ಜನ ಎಕ್ಷಿಕ್ಕುಟಿವ್‌ 
ಇಂಜಿವಿಯರ್‌ಗಳು, ೩೭ ಸರು ರೆವಿನ್ಯೂ ಆಫೀಸರ್‌ ಇದ್ದಾರೆ. ಈಿಗುಗಲೇ ಈ ಬೋರ್ಡಿನವರು 
ಸಮ್‌ ನಿವಾಸಿಗಳಿಗೆ ಅನೇಕ ಮನೆಗಳನ್ನು ಕಟ್ಟಸಿಕೊಟ್ಟಿದ್ದಾರೆ. 


ನೆಮ್ಮರಾಜ್ಯವಲ್ಲಿ ಯಾವ ಒಂದು ಪ್ರಗತಿಯ ಕೆಲಸವನ್ನು ಇದುವರೆಗೆ ಮಾಡಿಸಿಲ್ಲ. 
ಬೆಂಗಳೂರು ನಗರದಲ್ಲಿ ಇನ್ನೂ 100 ಸ್ತಮ್‌ಗಳು ಬರಲಿ, ನುವು ಅಟ ಬಗ್ಗೆ ಗಮನ 
ಕೊಡುಪುದಿಲವೆಂದು: ಹೇಳಿ ಬಿಟ್ಟರೆ ವಾವ ಇದರ pr ಇನ್ನು ಮುಂದೆ ಮಾ ತನಾಡುವದಿಲ್ಲ. 
ಕೆಲವೆ ದಿನಗಳ ಹಿಂದೆ. ವಾಮು ಕಾನ್ಸುರಕ್ಕ ಹೆ ಹೋ ದೆ. ಅಲ್ಲಿ ಸಮ್‌ ಕಿರ್‌ ಮಾಚವ ಬಗ್ಗೆ 
ಬಹಳ ಶ್ರದ್ದೆ ವಹಿಸಿದ್ದರು. ಅಲ್ಲಿಯ pr ಸಮ್‌ « ಕಯರ್‌ ಮಾಡುವ ಬಗೆ 


ಒಂದು ತೀರ್ಮಾನ ತೆಗೆದುಕೊಂಡು ಅದರಂತೆ ಕೆಲಿ ಯಃ ಜುತಿದ್ದಾರೆ. ಮ್‌ ಬಿವಾಸಿಗಳಿಗೆ 
ಮೊದಲು ಒಂದು ತಾತ್ಕಾಲಿಕವಾದ ಜಾಗವನ್ನು ಗೆ ತ ಸ ಕೆಳೆಸಿ. ಅವರಿದ್ದ 
ಸಳವನ್ನು ಬುಲ್ಲೋಜರ್‌ ಮೂಲಕ ಸಮ ಮುದಿ: : ಗಳನ್ನು ಕಟ್ಟಿಸಿದ ಮೇಲೆ 
ತಾತ್ಕಾಲಿಕವಾಗಿ ಒದಗಿಸಿದ್ದ ಜಾಗಬಿಂದ ಈ ಸನಂ ಜಾಗಕ್ಲೆ ಅವರು ಬಂದು ಬಾಸ 


ನತ ಹೊರತು. ಬರೀ ನ ಯಿಯ ಕೆಲ 
ಒತ್ತಾಯಪೂರ್ವಕವಾಗಿ ಹೇಳುತ್ತೇನೆ 


ಸಂಸದೀಯ ಪಟು 49 


ಈ ಸಮಸ್ಯೆಯನ್ನು ಬಗೆಹರಿಸಲು ನನ್ನ ಒಂದು ಸಲಹೆ ಏನೆಂದರೆ, ಮೊದಲನೆಯದಾಗಿ 
ಹೊಸ ಹೊಸ ಸ್ಪಮ್‌ಗೆಳು ಬೆಂಗಳೂರು ನಗರದಲ್ಲಿ ಉದ್ದವವಾಗುವುದಕ್ಕಿ ಅವಕಾಶವನ್ನು 
ಕೊಡದೆ ಅದನ್ನು ಎಲ್ಲ ರೀತಿಯಿಂದಲ್ಲೂ ತಡೆಗಟ್ಟಬೇಕು. ಈಗ ವರ್ಷಕ್ಕೆ ಮೂರು ನಾಲ್ಕು 
ಹೊಸ ಸ್ಥಮ್‌ಗಳು ಉದ್ದವವಮಾಗುತ್ತಿವೆ. ಸ್ಥಮ್‌ ಕ್ಲಿಯರೆನ್ಸ್‌ ಆಕ್ಸ್‌ನ್ನು ಬಬಲಾವಣೆ ಮಾಡಬೇಕು. 
ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಮಾಡಿಕೊಡಲು ಭೂಸುಧಾರಣಾ ಕಾನೂನಿಗೆ ತಿದ್ದುಪಡಿ 
ತಂದು ಪಾಸ್‌ ಮುಚಲಾಯಿತು. ಅದರಂತೆ ಸಮ್‌ ಕ್ಲಿಯರನ್ಸ್‌ ಬಗ್ಗೆಯು ಒಂದು ಆಕ್ಸ್‌ 
೨ಿಗೆಯಕೊಂಡು ಬಂದು ಅಸ್ಟಿಜಿಷನ್‌ ಸುಲಭವಾಗಿ ಆಗುವುದಕ್ಕೆ ಅವಕಾಶ ಮಾಡಬೇಕು. 

ಸ್ತಮ್‌ಗಳನ್ನು ಕ್ಲಿಯರ್‌ ಮಾಡಲು ಮಡ್ಡುಬೇಕು. ದುಡ್ಡು ಇಲ್ಲದೆ ಯಾವ ಕಿಲಸವೂ 
ಆಗುವುದಿಲ್ಲ ಅಜರಂತೆ ಇದಕ್ಕು ಹೆಣವನ್ನು ಸಾಕಷ್ಟು ಖರ್ಚು ಮಾಡದಿದ್ದರೆ ಈ ಪ್ರಶ್ನೆ 
ಬಗೆಹರಿಯುವುದಿಲ್ಲ. ಈ ಸ್ಥಮ್‌ಗಳು ಉದ್ದವಮಗುವುಬಕ್ಕೆ ಕಾರಣ ಬೇರೆ ಬೇರೆ ರಾಜ್ಯಗಳಿಂದ 


ಬರುತ್ತಿರುವ ಜಣಿಲು ಇಲ್ಲಿಯೇ ನೆಲೆಸುತಿರುವಪುಬು. ಇವರನ್ನು ಬೇರೆ ಕಡೆಗೆ ಕಳಿಸುವುದಕ್ಕೆ 


ಏರ್ಪಾಡು ಮಾಡಬೇಕು, ಇಲ್ಲದಿದ್ದರೆ ಯಾವ ಯಾವ ರಾಜ್ಯಗಳಿಂದ ಜನರು ಇಲ್ಲಿಗೆ 
ಬಂದು ವೆಲಸಿಬ್ದಾರೋ, ಆ ರಾಜ್ಯಗಳಿಂದ ಹೆಣವನ್ನು ತರಿಸಿಕೊಂಡು ಇವರಿಗೆ ಮನೆಗಳನ್ನು 
ಕಟ್ಟಿಸಿಕೊಣಬೇಕು. ಬಡವರನ್ನು ಉಬ್ದಾದ ಮಾಡುವವರು ವಾಪ ಎಂದು ಸರ್ಕಾರದವರು 
ಹೇಳಿಕೊಂಚು ಅದೆಲ ಒಂದು ಕ್ರೆಡಿಟ್‌ ತೆಗೆದುಕೊಳ್ಳುವಾಗ, ಅವರು ವಾಸ ಮಾಡುತ್ತಿರುವ 
ಸ್ವಮ್‌ಗಳನ್ನು ಕ್ಲಿಯರ್‌ ಮಾಡುವುದಕ್ಕೂ ಆಸಕ್ತಿ ವಹಿಸಬೇಕು. ಕ್ರಿಡಿಟ್‌ ಬೇಕೆದು ಹೇಳುವಾಗ 
ಕೆಲಸವನ್ನು ಸಹ ಮಾಡಬೇಕು. ವರ್ಷಕ್ಕೆ 4 ಕೋಟಿ ರೂಪಾಯಿಗಳಂತೆ ಖರ್ಚು ಮಾಡಿದರೂ 
ಸಹ ಈಗಿರುವ ಸ್ಪಮ್‌ಗಳನ್ನು ಕ್ಲಿಯರ್‌ ಮೂಡಲು ಇನ್ನು 20 ವರ್ಷಗಳು ಸಹ ಸಾಕಾಗುವುದಿಲ್ಲ. 
ಸಮ್‌ ಕ್ಲಿಯರ್‌ ಮಾಡುವದು ಕಾರ್ಫೋರೇಷನ್‌ನವಪರಿಂದಾಗಲೀ ಅಥವಾ ಜನರಿಂದ ಓಟನ್ನು 
ಪಡೆದಿರುವ ಸದಸ್ಯರುಗಳಿಂದ ಕೂಡಿದ ಸಮಿತಿಯಿಂದಾಗಲೀ ಸಾಧ್ಯವಾಗಿಲ್ಲ. ಹೆಚ್ಚು 
ಸರ್ಕುರಿ ಅಧಿಕಾರಿಗಳೇ ಇರುವ ಸೃತಂತ್ರವಾದಂಥ ಒಂದು ಬೋರ್ಡ್‌ನ್ನು ಇದಕ್ಕಾಗಿ ರಚನೆ 
ಮಾಡಬೇಕು. ನಮ್ರಂಥ ಸದಸ್ಯರು ಬೋರ್ಡಿನಲ್ಲಿ ಇದ್ದರೆ ಯಾವ ಕೆಲಸವೂ ಆಗುವದಿಲ್ಲ. 
ಈ ಬೋರ್ಡಿನಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಹೊರಗಡೆಯಿಂದ ಯಾರಿಂದಲೂ 
ಇವ್‌ಪುಯೆನ್ಸ್‌ ಬರದಂತೆ ನೋಡಿಕೊಳ್ಳಬೇಕು. ಇಂತಹ ಒಂದು ಬೋರ್ಡನ್ನು ಕೂಡಲೇ 
ನೇಮಕ ಮಾಡಬೇಕು. ಈಗಿರುವ ಸ್ಪಮ್‌ಗಳನ್ನು ಕೂಡಲೇ ಸರ್ಕಾರದವರು ಕ್ಷಿಯರೆನ್ಸ್‌ 
ಮಾಡುತ್ತಾರೆಂಬ ನಂಬಿಕೆ ನನಗಿಲ್ಲ. ಸಮ್‌ಗಳನ್ನು ಕ್ಲಿಯರ್‌ ಮಾಡುವವರೆಗೆ ಅಲ್ಲಿ ವಾಸ 
ಮಾಡುವ ಬಡ ಜನರಿಗೆ ಅದರಲ್ಲೂ ಹೆಂಗಸರಿಗೆ ಅನುಕೂಲವಾಗುವಂತೆ ಲ್ಯಾವೆಟ್ರಿಯನ್ನು 
ಕಟ್ಟಿಸಿಕೊಡಬೇಕು. ಇಲ್ಲದಿದ್ದರೆ ಬಡ ಜನರಿಗೆ ಯಾವ ಒಂದು ಅನುಕೂಲವನ್ನೂ 
ಮಾಡಿಕೊಟ್ಟಂತಾಗುವುದಿಲ್ಲ. ಮನುಷ್ಕನ ಜೀವನಕ್ಕೆ ಅತಿ ಮುಖ್ಯವಾದುದು ನೀರು ಮತ್ತು 
ಲ್ಯಾವಿಟ್ರಿ. ಇವೆರಡನ್ನಾದರೂ ಒದಗಿಸಿಕೊಡಬೇಕೆಂದು ಸರ್ಕಾರದವರಲ್ಲಿ ಕೇಳಿಕೊಳ್ಳುತ್ತೇನೆ. 


50 ಟಿ. ಆರ್‌. ಶಾಮಣ್ಣ 


ವಾನು ಕನ್ನಡಿಗ, ಕನ್ನಡಿಗನಾಗಿ ನಾನು ಕೇಳಿಕೊಳ್ಳುವದೇನಿಂದರೆ, ನಮ್ಮ ಬೆಂಗಳೂರಿನಲ್ಲಿ 
ಕನ್ನಡಿಗರು ವಾಸ ಮಾಡುವುದಕ್ಕೆ ಮೊದಲು ಆದ್ಯತೆ ನೊಡಬೇಕು. ನಂತರ ಬೇರೆಯವರಿಗೆ 
ಆದ್ಯತೆ ಕೊಡಬೇಕು. ನಮ್ಮ ತಮಿಳು ಸ್ನೇಹಿತರು ಬಹಳ ಬುದ್ದಿವಂತರು. ತಮಗೆ ಬೇಕಾದಂಥ 
ವಂಷಾರಸ್ಯವಡಿದುಸೊಳ್ಳುುಲ್ಲಿ ಅವರು ಯಾವಾಗಲೂ ಮುಂದೆ ಇರುತ್ತಾರೆ. 
ಆದರೆ ನಮಖಿಜನ ಯಾವಾಗಲೂ ಕುರಿಯಂತೆ ತಲೆ ಕೊಡುತ್ತಾರೆಯೇ ಹೊರತು ತ ತಮ್ಮ 
ಹಕ್ಕನ್ನು ಸಾಧಿಸಿಕೊಳ್ಳುವುದಿಲ್ಲ. ನನ್ನ ಕ್ಷೇತ್ರದಲ್ಲಿ ಕೆಲವರು ಕನ್ನಡಿಗರು ಗುಡಿಸಲನ್ನು 
ಹಾಕಿಕೊಂಡಿದ್ದಾರೆ. ಅವರು ಬಹಳ ಬಡವರಿಬ್ದಾರೆ. ಅಂತಹವರಿಗೆ ಜಾಗ ಖಾಲಿ 
ಮಾಡಬೇಕೆಂದು ನೋಟೀಸ್‌ ಕೊಟ್ಟಿದ್ದಾರೆ. ಹೊರಗಡೆಯಿಂದ ಬಂದ ಜನರು ಯಾರು 
ಹೊಸದಾಗಿ ಗುಡಿಸಲನ್ನು ಹಾಕಕೊಂ ಡು" ಗಟ್ಟಿಯಾಗಿ ಕು ಸುಕದ ಅಂತೆವರನ್ನು 
ಯಾರೂ ಕೇಳುತ್ತಿಲ್ಲ. ಆದರೆ ಬಹಳ ಕಾಲದಿಂದ ಇದ್ದ ಕನ್ನಡಿಗ ಗೆ ನೋಟೀಸ್‌ ಕೊಟ್ಟಿದ್ದಾರೆ. 
ತಮಿಳರಲ್ಲಿ ನೆನೆಗೆ ಮಮತೆ ಇದೆ. ಅವರನ್ನು ನಾಮು ಮ ದೂರುವುದಿಲ್ಲ. ಆದರೆ 
ಕನ್ನಡಿಗನಿಗೆ ಅನಾನುಕೂಲ ಮಾಡಿ ಬೇರೆಯವರಿಗೆ ಆನುಕೂಲ ಮಾಡಿಕೊಡುವುದು ಸರಿಯಲ್ಲ 
ಎಂಬ ಮಾತನ್ನು ನಾಮ ಒತ್ತಾಯಮಾಡಿ ಹೇಳುತೇನೆ. 


GL e 


ಸ್ಪಮ್‌ಗಳನ್ನು ಕ್ಲಿಯರ್‌ ಮಾಡುತ್ತೇವೆಂದು ಘೋಷಣೆ ಮಾಡಿ, ಇಲ್ಲದಿದ್ದರೆ ಈ 
ಯೋಜನೆಗೆ ಬೆಂಕಿಹಚ್ಚಿ. ನಾವು ಸಹ ಮುಂದೆ ಮಾತವಾಡುವುದಿಲ್ಲ. ಮಾನವೀಯತೆ 
ದೃಷ್ಟಿಯಿಂದ, ಬೆಂಗಳೂರು ನಗರದ ಸೌಂದರ್ಯದ ದೃಷ್ಟಿಯಿಂದ ಈ ಕೊಳಚಿ ಪ್ರದೇಶಗಳ 
ಸಮಸ್ಯೆಯನ್ನು ಕೂಡಲೇ ಬಗೆಹೌಸುವುದು ಒಳ್ಳೆಯದು. ಅದಕ್ಕಾಗಿ ಸರ್ಕಾರದವರು ಈಗಿರುವ 
ಆಕ್ಟ್‌ಗೆ ಕೆಲವು ತಿದ್ದುಪಡಿಗಳನ್ನು ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಬೇಗ ಹಣದ 
ಏರ್ಪಾಡನ್ನು ಮಾಡಬೇಕು. 


ಸಂಸದೀಯ ಪಟು 51 
ಮದ್ಮಪುನ ವಿರೋಧಿ ನಿಲುವು * 


ನಮ್ಮ ವಿಧಾನಸಭೆಯ ಪ್ರತಿ ಸೆಷನ್‌ನಲಿಯೂ ಕೂಡ ಕಾರ್ಪೊರೇಷನ್ನಿನ ಒಂದು 
ತಿದ್ದುಪಡಿ ಮಸೂದೆ, ಒಂದು ಸೇಂದಿ ತಿದ್ದುಪಡಿ ಮಸೊದೆ, ಒಂದು ಸೇಲ್ಸ್‌ ಟ್ಯಾಕ್ಸ್‌ 
ಶಿದ್ದುಪಡಿ ಮಸೂಜೆ ಇಪುಗಳು ಬಾರದೆ ಇರುವುದಿಲ್ಲ. ಪ್ರೊಹಿಬಿಷನ್‌ ತೆಗೆಯುವಾಗ 
ಬಟ್ಟಿ ಸಾರಾಯಿಯನ್ನು ಮಾರಾಟ ಮಾಡುವುದರಿಂದ ಜನಗಳು ತೊಂದರೆಪಡುತ್ತಿದ್ದಾರೆ. 
ಕಳ್ಳಬಟ್ಟಿ ಸಾರಾಯಿಯನ್ನು ಕುಡಿಯುವುದನ್ನು ತಪ್ಪಿಸುವದಕ್ಕೂ ಮತ್ತು ರಾಜ್ಯದ ಆದಾಯವನ್ನು 
ಹೆಚ್ಚಿಸುವುದಕ್ಕೂ ಪ್ರೊಹಿಬಿಷನ್‌ ಕಿತ್ತುಹಾಕುತ್ತೇವೆಂದು ಹೇಳಿದರು. ಈಗ ಪ್ರೊಹಿಬಿಷನ್‌ 
ತೆಗೆದಮೇಲೆ ಆ ಚ್ಯಾಸ್ಸನ್ನು ನಮ್ಮ ರಾಜ್ಯದ ಪ್ರತಿ ಪ್ರಜೆಯ ಮೇಲೂ ಬೀಳುವ ಹಾಗೆ 
ಮಾಡಿದರು. ತೆಂಗಿನಕಾಯಿ ಮತ್ತು ಕೊಬ್ಬರಿ ಎಣ್ಣೆಯ ಬೆಲೆ ಯದ್ವಾತದ್ವಾ ಏರಿದೆ. 
ಸೇಂದಿಯನ್ನು ಕುಡಿಯುವುದೆರ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕನೂ ಟ್ಯಾಕ್ಸ್‌ 
ಕೊಡಬೇಕಾಗಿದೆ. ಪ್ರೊಹಿಬಿಷನ್‌ ತೆಗೆಯುವಾಗ ಕಳ್ಳಬಟ್ಟಿ ತಯಾರಿಕೆ ಕಡಿಮೆಯಾಗುತ್ತದೆ 
ಎಂದು ಹೇಳಿದ್ದರು. ಪಗ ವಾನಾ ತೆರಿಗೆಗಳು ಹೆಚ್ಚಾಗಿ ಕಳ್ಳಭಟ್ಟಿ ಬೀದಿ ಬೀದಿಯಲ್ಲೂ 
ನಡೆಯುತಿದೆ. ನನ್ನ ಕ್ಷೇತ್ರದಲ್ಲಿ 100 ಕಡೆ ನಡೆಯುವಂಜಾದ್ದನ್ನು ಬಾನು ತೋರಿಸುತ್ತೇನೆ. 
ಪೋಲೀಸಿವವರು ಅವರ ಹತ್ತಿರ ಹೋಗಿ ಒಂದು ಬಾಟಲ್‌ ಕಳ್ಳಭಟ್ಟಿ ಸಾರಾಯಿಯನ್ನು 
ಕುಡಿದು 5 ರೂಪಾಯಿ ಲಂಚ ತೆಗೆದುಕೊಂಡು ಬರುವುದು ನಡೆಯುತ್ತಿದೆ. ಸೇಂದಿ ಬೆಲೆ 
ಜಾಸ್ತಿಯಾಗಿರುವುದರಿಂದ ಕಳ್ಳಭಟ್ಟಿ ಸಾರಾಯಿ ಸುಲಭವಾಗಿ ಸಿಕ್ಕುತ್ತದೆ ಎಂದು ಅದನ್ನು 
ಕುಡಿಯುವುದು ಜಾಸ್ಸಿಯಾಗಿದೆ. ಆದ್ದರಿಂದ ಕಳ್ಳಬಟ್ಟಿ ತಯಾರಿಕೆ ಜಾಸಿಯಾಗುತಿದೆ. ಕಳ್ಳಭಟ್ಟಿ 
ಸಾರಾಯನ್ನು ತಯಾರಿಸುವುದಕ್ಕಾಗಿ ಕೆಟ್ಟ ಬೆಲ್ಲವನ್ನು ಕೊಂಡುಕೊಳ್ಳುತ್ತಾರೆ. ಇದರಿಂದ 
ಬೆಲ್ಲಕ್ಕೂ ಕೂಡ ಹೆಚ್ಚು ಬೆಲೆ ಕೊಡತಕ್ಕ ಸಂದರ್ಭ ಬಂದಿದೆ. 


[Ct 


& 


ಸಜ್ಜನರು, ಜನಸಾಮಾನ್ಯರು, ಶಿಕ್ಷಕರು ಮತ್ತು ದೇವಸ್ಥಾನಗಳು ಇರುವ ಕಡೆ ಹೆಂಡ, 
ಸಾರಾಯಿ ಮತ್ತು ಮಾದಕ ಪದಾರ್ಥಗಳ ಅಂಗಡಿಗಳನ್ನು ಇಡುವುದಕ್ಕೆ ಲೈಸೆನ್ಸ್‌ ಕೊಟ್ಟಿದ್ದಾರೆ. 
ಇದರ ಜೊತೆಗೆ ಅಂಥಾ ಸ್ಥಳಗಳಲ್ಲಿ ಬ್ರಾಂದಿ, ವಿಸ್ಕಿ, ರಮ್‌, ಜಿನ್‌ ಇತ್ಯಾದಿ ಮಾದಕ 
ಪಾನೀಯಗಳನ್ನೂ ಮಾರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಅನ್ಯಾಯ. 
ಇಂಥಾ ದೂರುಗಳನ್ನು ನಾನು ಅನೇಕ ಸಾರಿ ಮಾನ್ಯ ಮಂತ್ರಿಗಳ ಹತ್ತಿರ ಹೇಳಿದ್ದೇನೆ. ಈ 
ರೀತಿ ಬೆಂಗಳೂರು ಸಿಟಿಯಲ್ಲಿ 4-5 ಕಡೆ ಅಂಗಡಿಗಳನ್ನು ಇಟ್ಟಿರುವ ಜಾಗ ಸರಿಯಾಗಿಲ್ಲ 
ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ. ಅವುಗಳನ್ನು ತೆಗೆಯಬೇಕೆಂದು ನಾನು ಮಾನ್ಯ 
ಮಂತ್ರಿಗಳಿಗೆ ಹೇಳಿದ್ದೆ. ಒಂದು ಕಡೆ ಮಾತ್ರ ಅಂಥಾ ಅಂಗಡಿಯನ್ನು ತೆಗೆಯುವುದಕ್ಕೆ 
" ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಧನ್ಯವಾದಗಳು. ರೆಸಿಡೆನ್ಸಿಯಲ್‌ 


* ವಿಧಾನ ಸಭೆ ನಡವಳಿಕೆ ದಿನಾಂಕ 28ನೇ ಸೆಪ್ಟೆಂಬರ್‌, 1970 


52 ಟಿ. ಈ 


ಹೊಸ್‌ ಇರುವ ಕಡೆ ಹೆಂಡದ ಅಂಗಡಿಗಳನ್ನು ಇಡುವುದಕ್ಕೆ ಅವಕಾಶ ಮಾಡಿಕೊಟಿರುವುದು 
ಶೋಚನೀಯ ವಿಚಾರ. 


ಪ್ರೊಹಿಲಿಷನ್‌ ತೆಗೆಜಮೇಲ ಸರ್ಕಾರದವರು ಕುಡಿಯುವುದಕ್ಕೆ ಉತ್ತೇಜನ 
ಕೊಡುತಿದ್ದಾರೆ. ಅನೇಕ ವಿದ್ದುರ್ಥಿಗಳೂ ಕೂಡ ಐಡಿಯುವುದನ್ನೂ ಅಭ್ಲಾಸ ಮಾಡುತ್ತಿದ್ದಾರೆ. 
ಸಾರ್ವಜ ನಿಕರೂ ಕುಡಿಯುವುದನ್ನು ಿ ಅಭ್ಯಾಸ ಮಾಡುತ್ತಿದ್ದಾರೆ. ಮುಂದಿನ ಪ್ರಜೆಗಛಾಗತಕ್ಕ 
ಯುವಕರೂ ಕುಡಿಯು 


ಯುತ್ತಿ್ದಾ? ಕೈ ಸರ್ಕಾರೆಬವರೂ ಸಹಕರಿಸುತ್ತಿದ್ದಾರೆ. ಇದು 
ನಿಜವಾಗಿಯೂ ಶೋ ಚೀ ಯವಮಾಬ ವಿಚಾರ. ಗಂಡು ಹುಡುಗರು ಹೆಣ್ಣು ಹುಜುಗಿಯರಿಗೆ 
ಕುಡಿಯುವ ಅಭ್ಯಾಸವನ್ನು MT ಮೌಂಟ್‌ ಕುಲೇಜ್‌ ಮತ್ತು ಮಣಾರಾಣಿ ಕಾಲೇಜ್‌ 
ಹತ್ತಿರ ಮಧ್ಯಾಹ್ನ A 4 ಗಂಟಿ ಬೈಮಿನಲ್ಲಿ ಹೋದರೆ ತಾವು ಅಲ್ಲಿ ಮ ಅಲ್ಲಿಗೆ 
ಯಾರಾದರೂ ಒಬ ಪ್ರಂಡ್‌ ಬರುತ್ತಾನೆ. ಜೊತೆಯಲ್ಲಿ ಕಾಲೇಜ್‌ ಹುಡುಗಿಯನ್ನು 


ಸ್ಕೂಟರಿನಲ್ಲಿ ಅಥವಾ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿ ಮಹಾ ಮತ್ಯಗುಂಧಿ ರಸ್ತೆ ಅಥವಾ 
ಬ್ರಿಗೇಡ್‌ ರೋಡಿನಲ್ಲಿ ಹೋಗಿ ಕುಡಿಯುತ್ತಾರೆ. ಈ ರೀತಿ ಹೋಟೆಲುಗಳಲ್ಲಿ ವಿಸ್ಕಿ 
ಬಾಂದಿ, ರಮ್‌ , ಜಿಪ್‌ : ಇಸ್ಯಾದಿ ಪಾ ನಾಬೀಯಗಳನ್ನು ್ಲು ಮಾರಿ ರ [eo ಒಂದಿದೆ. ಬ 


ಜೊತೆಗೆ ಹೆಂಡ ಮಾರುವುದಕ್ಕೆ ಉತ್ತೇಜನ ಕೊಟ್ಟಿರುವುದು ಹವ ವಿಚಾರ. 


ಕಳ್ಳಭಟ್ಟಿ ಸಾರಾಯಿಯನ್ನು ಕುಡಿಯುವವರು 50-60 ವರ್ಷ ಕೂಡ ಬದುಕುವುದಿಲ್ಲ. 
ಬಹಳ 'ಬೇಗ ಸಾಯುತ್ತಾ ಇರತಕ್ಕಂಥ ಪರಿಸ್ಲಿತಿಯನ್ನು ನಾವು ನೋಡುತಿದ್ದೇವೆ. ಸೇಂದಿ 
ಕಂಟ್ರಾಕ್ಷರು ಬಡವರ ಹಣವನ್ನು ದೋಚಿಕೊಂಡು ದಿನೇ ದಿವೇ ಸ ನಾಹುಕಾರರಾಗುತ್ತಿದ್ದಾರೆ. 
ಇದರಿಂದ ಅನೇಕ ಬಡ ಸಂಸಾರಗಳು ನಾಶವಾಗಿವೆ. ಘೋಡ್ಜೆ ಒಂದು ದಿನ ಮಹಾತ್ಮೆ 
ಗಾಂಧೀಜಿಯವರನ್ನು ಕೊಂದ, ಅದೇ ಗಾಂಧಿ ಭಕ್ತರಾದ ಕಾಂಗೆಸ್ಸಿನವರು ದಿನವೂ ಜನಗಳನ್ನು 
ಕೊಲ್ಲುತ್ತಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಸೇಂದಿ ಕಂಟ್ರಾಕ್ಟರಿಂದ ಕಾಂಗ್ರೆಸ್‌ 
ಆರ್ಗನೈಜೇಷನ್ನಿನವರು ದುಡ್ಡು ಸಂಪಾದನೆ ಮಾಡುತಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದ 
ವಿಷಯ. ಈ ರೀತಿ ಅವರಿಂದ ದುಡ್ಡು ತೆಗೆದುಕೊಂಡು ಕಾಂಗ್ರೆಸ್‌ ಆರ್ಗನೈಜೇಷನ್‌ ನಡೆಸಿ 
ಇಂಥ ಆರ್ಗನೈಜೇಷನ್ನಿನವರು ಸರ್ಕಾರವನ್ನು ನಡೆಸಿದರೆ ಆಡಳಿತ ಎಷ್ಟು ಚೆನ್ನಾಗಿ ನಡೆಯುತ್ತದೆ 
ಎಂಬುದನ್ನು ಯೋಚನೆ ಮಾಡಬೇಕಾಗಿದೆ. 


ಇನ್ನು ನಮ್ಮ ಮುಂದಿರತಕ್ಕೆ ಮಸೂದೆಯಲ್ಲಿರತಕ್ಕ ಕೆಲವು ಅಂಶಗಳನ್ನು ಹೇಳಬೇಕಾಗಿದೆ. 
ಕೆಲವು ತಿದ್ದುಪಡಿಗಳನ್ನು ಈ ಮಸೂದೆಯಲ್ಲಿ ಸೇರಿಸಿದ್ದಾರೆ. ಈ ಮಸೂದೆಯಲ್ಲಿ ಹೆಂಡವನ್ನು 
ತೆಗೆಯತಕ್ಕೆ ಮರಗಳ ಗುಂಪಿನಲ್ಲಿ ತೆಂಗಿನ ಮರವನ್ನೂ ಸೇರಿಸಿದ್ದಾರೆ. ಈ ತಿದ್ದುಪಡಿಯನ್ನು 
ಈ ಮಸೂದೆಯಿಂದ ತೆಗೆಯಬೇಕು. ಏತಕ್ಕೆಂದರೆ ತೆಂಗಿನ ಮರದಿಂದ ಹೆಂಡ 
ತೆಗೆಯುವುದರಿಂದ ಫಸಲು ಕಡಿಮೆಯಾಗುತ್ತದೆ. ಒಂದು ತೆಂಗಿನಕಾಯಿಗೆ 50 ಪೈಸಾ ಬೆಲೆ 
ಇದ್ದದ್ದು ಈಗ 80 ಪೈಸಾ, ಒಂದು ರೂಪಾಯಿವರೆಗೂ ಹೋಗಿದೆ. ಕೊಬ್ಬರಿ 


ಸಲಸದೀಯ ಪಟು 5೩ 


ಒಂದು ಕೆ.ಜಿ.ಗೆ 4 ರೂಪಾಯಿ ಇದ್ದುವು ಇವೊತ್ತು 8-9 ರೂಪಾಯಿ 
ಕೊಬ್ಬರಿ ಎಣ್ಣೆ ಕೆಯ ಬಲೆಯ ಶೀರಾ ವಿರಿಹೋಗಿದೆ. ಹೀಗಿರುವ 
ಹೆಂದವನ್ನು ತೆಗೆಯುವುರಕೆ ್ಕ 5 ಮಸೂದೆಯಲ್ಲಿ ಅವಕಾಶ ಮಾಡಿಕೊಟಿ 
ಪ ಬಗ್ಗೆನ ದಾಸನು ಒಂದು ತಿದ್ದುಪಡಿ ಕಳಿಸಿದ್ದೇನೆ. ಡೂ ತಿ ತಿಜ್ದುಪಡಿಯನ್ನು ಮಾವ 
ಒಪ್ಪಿಕೊಳ್ಳುತ್ತಾರೆಂದು ವಾಸು ನಜ ಡೇನೆ. ಹಿಂದೆ ಪೊನಿಬಿಷನ್‌ ಜಾರಿಗೆ ತ 
ತೋ ಪುಗಳಲ್ಲಿದ್ದ ಈಚಲು ಮರಗಳಿಲ್ಲಾ ಕಡಿದು ಹಾಹಿಬದು. ಈಗ ಹೆಂಚು ತೆ 
ಶಳಚಲು ಮರಗಳೆಲ್ಲ. ಅದಕ್ಕಾಗಿ ಹೆಂಡ ತೆಗೆಯುಪೆದಕ್ಕ ತೆಂಗಿನಮರಗಳಿಗೆ 


ಳನ್ನು ಕೊಡು ಡುತಿದ್ದುರೆ. ತೆಂಗಿನ ಮರದಲಿ ಹೆಂಡ 


ಅವಕಾಶವನ್ನು FN ಅದರ ಮಾ ಾನೀಕೆರಿಗೆ ತಕ್ಷಣ ದುಡ್ಡು ರುತ್ತದೆ. ಬಬದೆ ತೆಂಗಿನಕಾಯಿ 


Paes ಆದೆ 


ೀ a RS NT ್ಲ § ನನ ಸ. ೯ ದನಿ ೫ 
ಈಗ ಹೂಸ ಹುಬದೆಗಳಮ್ನು ಬೇದೆ ನಿರ್ಮಾಣ ಮಾಡುತಿದ್ದೀರಿ. ಇದಕ್ಕಾಗಿ 


ಮಾಡಿದಂತಾಗುತ; 
ಅವರಿಗೆ ಮ್ಕಾಬ ಯಿಸೆ 


ವ EE ES RR ಸ 
ಹಿಡಿದ ಬಗೆ ಸಾ PT ಮತು ಶಿಕ್ಷೆ ವಿಧಿಸುವವರೆನ್ನು, ಹಂದೆ ಣಲ್ಯಾಮಿಗ 


Pa\ [3 
pe) ಲ. pe ಸ್ಸ 
ಸೇರಿಸುತಿರುವುದು ನೊ 


= 
pC PRES ರ್‌ pe pe 
ಮೇಮಕ ಮಾಡಲು ಈ 


ಅಸಿಸ್ಟೆಂಟ್‌ ಹ ಎಕ್ಷೈಜ್‌ ಭಟ ಎಲ್ಲ ಹ ಇಲಾಖೆಯಲ್ಲಿ ಇ 
[al 


NS, 
ಈ ಇಲಾಖೆಯ ಬಗೆ ಸ ನ ಅಧಾರಿಟಿ ದ್ದ ಒೀ ಫಯದೇ ಅಥವಾ ಕೆಬದೇ 
ಎಂಬುದನ್ನು ಮಾನ್ಯ "ಮಂತ್ರಿಗಳು ವಿಚಾರ ಮಾಡಬೇಃ 
ಕಳ್ಳಭಟ್ಟಿ ತಯಾರಿಕೆಗೆ ಪೊಲೀಸರೇ ಕುಮಕ್ಸು ಕೊಡುತ್ತಿದ್ದಾರೆ. ಇವನ್ನು ಬಡ ಜನರು 
ಕುಡಿದು ಸಾಯುತ್ತಿದ್ದಾರೆ. ಇದನ್ನು ಪೊಲೀಸರು ಸಹ ಕುಡಿಯುತ್ತಿರುವುದರಿಂದ ಇದರ 
ತಯಾರಿಕೆಯನ್ನು ಬಲ್ಲಿಷ ಸಲು ಸರ್ಕಾರಕ್ಕೂ ಕೂಹ ಕಷ್ಟವಾಗುತ್ತದೆಂದು ಹೇಳುತ್ತೇನೆ. ಈ 
ತಿದ್ದುಖಡಿಯಲ್ಲಿ ಯಾರು ಕಳ್ಳಬಟ್ಟಿ ತಯಾರು ಮಾಡುತ್ತಾರೋ ಆಥವಾ ತಯಾರು ಮಾಡಿದ್ದನ್ನು 


362-9 


54 ಟ. ಆರ್‌. ಶಾಮಣ್ಣ 


ಯಾಭು ಬೇರೆ ಕಡೆಗೆ ಸಾಗಿಸುತ್ತುರೋ ಅಂತಹವರಿಗೆ 2)0 ರೂಪಾಯಿಗಳವರೆಗೆ ಜುಲ್ಲಾನೆ 
ವಿಧಿಸುವುದಕ್ಕೆ ಅವಕಾಶವಿದೆ. ಈ 200 ರೂಪಾಯಿಗಳನ್ನು 1,000 ರೂಪಾಯಿಗಳಿಗೆ 
ಹೆಚ್ಚಿನಬೇಕೆಂದು ನಾನು ಒಂದು ತಿದ್ದುಪಡಿಯನ್ನು ತಂದಿದ್ದೇನೆ. ಇದನ್ನು ಒಪ್ಪಿಕೊಳ್ಳುತ್ತಾರೆಂದು 
ನಾನು ನೆಂಬಿದ್ದೇನೆ. ಅಫೆನ್ಸ್‌ಸಸ್‌ ಬಗ್ಗೆ ಕಾಂಪೌಂಡಿಂಗ್‌ ಮಾಡಿಕೊಳ್ಳುವ ಅಧಿಕಾರವನ್ನು 
ಈ ಅಧಿಕಾರಿಗಳಿಗೆ ಕೊಟ್ಟಿರುವುದರಿಂದ ಅದರಿಂದ ಬರತಕ್ಕಂಥ ಹಣವನ್ನು ಅಧಿಕಾರಿಗಳು 
ತಮ್ಮ ಜೇಬಿಗೆ ಬಿಟ್ಟುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ. ಇದರಿಂದ ಕರಪ್‌ಷನ್‌ 
ಜಾಸ್ತಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. 


ಬ್ರಿವರೀಸ್ನಲ್ಲಿ ನಿಮ್ಮ ಅಧಿಕಾರಿಗಳನ್ನು 200-300 ರೂಪಾಯಿಗಳ ಸಂಬಳ ಕೊಟ್ಟು 
ಇಟ್ಟಿದುತ್ತೀರಿ. ಅಲ್ಲಿಯ ಮಾಲೀಕರು ನಿಮ್ಮ ಅಧಿಕಾರಿಗಳಿಗೆ ದಿನಕ್ಕೆ 100-150 
ರೂಪಾಯಿಗಳವರೆಗೆ ಲಂಚ ಕೊಟ್ಟು ತಮಗಿಷ್ಟ ಬಂದಷ್ಟು ತಯಾರು ಮಾಡಿ ಸರ್ಕಾರಕ್ಕೆ 
ಸರಿಯಾದ ಲೆಕ್ಕ ಕೊಡುತಿಲ್ಲ. ಕುರಿ ಕಾಯೋ ತೋಳಾ ಎಂದರೆ ಸಂಬಳ ಬೇಡ ಎಂದು 
ತೋಳಾ ಹೇಳಿದಂತೆ, ನಿಮ್ಮ ಅಧಿಕಾರಿಗಳಿಗೆ ನೀವು ಸಂಬಳ ಕೊಡದಿದ್ದರೂ ಕೂಡ ಅಲ್ಲಿ 
ಕೆಲಸ ಮಾಡುವುದಕ್ಕೆ ಇಷ್ಟ ಪಡುತ್ತಾರೆ. ಏಕೆಂದರೆ ಅವರಿಗೆ ಅಲ್ಲಿ ಎಲ್ಲ ಅನುಕೂಲಗಳು 
ಸಹ ಇರುತ್ತವೆ. ಮಾಲೀಕರು ನಿಮ್ಮಅಧಿಕಾರಿಗಳಿಗೆ ಲಂಚ ಕೊಡುವುದರ ಮೂಲಕ ಬೇಕಾದಪ್ರು 
ಲಾಭ ಮಾಡಿಕೊಳ್ಳುತಿದ್ದಾರೆಂದು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಾರದು. ಇದೇ 
ರೀತಿ ಸಬ್‌ಲೀಸ್‌ ಮೂಲಕ ಸೇಂದಿ ಮಾರಾಟ ಮಾಡುತ್ತಿದ್ದಾರೆ. ಒಬ್ಬನ ಹೆಸರಿನಲ್ಲಿ 
ಕಂಟ್ರಾಕ್ಟ್‌ ಇರುತ್ತದೆ. ಆತ ಅನೇಕ ಜನರನ್ನು ನೇಮಕ ಮಾಡಿಕೊಂಡು ಒಂದು ರಿಂಗ್‌ 
ಮಾಡಿಕೊಂಡು ಸೆಬ್‌ಲೀಸ್‌ ಮೂಲಕ ಮಾರಾಟ ಮಾಡುವುದಕ್ಕೆ ವ್ಯವಸ್ಥೆ 
ಮಾಡಿಕೊಂಡಿರುತ್ತಾರೆ. ಇದರಿಂದ ಸರ್ಕಾರಕ್ಕೆ ಅವರು ದ್ರೋಹ ಮಾಡಿದಂತಾಗುತ್ತದೆ ಮತ್ತು 
ಬಡ ಜನತೆಗೂ ಕೂಡ ಅವರು ದ್ರೋಹ ಮಾಡಿದಂತಾಗುತ್ತದೆ. ಈ ಪದ್ಧಶಿಯಿಂದ ಸರ್ಕಾರಕ್ಕೆ 
ಹೆಚ್ಚು ಹಣ ಲುಕ್ಷಾನಾದರೆ ಕಂಟ್ರಾಕ್ಸ್‌ದಾರರಿಗೆ ಹೆಚ್ಚಿನ ಲಾಭವಾಗುತ್ತಿದೆ. 


ಅಂಗಡಿವಾರು ಹರಾಜು ಹಾಕಬೇಕೆಂಬ ನಿಯಮವಿದ್ದರೂ ಕೂಡ ಆ ಬಗ್ಗೆ ಸರ್ಕಾರ 
ಹೆಚ್ಚಿನ ಆಸಕ್ತಿಯನ್ನು ವಹಿಸದೇ ಇರುವುದರಿಂದ ದೊಡ್ಡ ದೊಡ್ಡ ಕಂಟ್ರಾಕ್ಟ್‌ದಾರರಿಗೆ ಬಹಳ 
ಅನುಕೂಲವಾಗಿದೆ. ಇದರಿಂದ ಸರ್ಕಾರಕ್ಕೆ ಬರುವ ವರಮಾನ ಬಹಳ. 
ಕಡಿಮೆಯಾಗುತ್ತಿದೆಯೆಂದು ಒತ್ತಿ ಹೇಳುತ್ತಿದ್ದೇನೆ. ಇವತ್ತು ಶೇಕಡ 80 ಭಾಗದಷ್ಟು ಶೇಂದಿ 
ಮಾರಾಟ ಸಬ್ಬೀಸ್‌ ಮೂಲಕವೇ ನಡೆಯುತ್ತಿದೆಯೆಂದು ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. 
ಈಗ ತಂದಿರತಕ್ಕಂಥ ತಿದ್ದುಪಡಿಯ ಪ್ರಕಾರ ಅಧಿಕಾರಿಗಳು ಹೆಚ್ಚು ಲಂಚ ಹೊಡೆಯುವುದಕ್ಕೆ 
ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಇದರಿಂದ ಸರ್ಕಾರಕ್ಕೆ ಯಾವ ರೀತಿಯಲ್ಲೂ ಕೂಡ 
ಲಾಭವಾಗುವುದಿಲ್ಲ. ಇವತ್ತಿನ ದಿವಸ ಪಾನ ನಿರೋಧವನ್ನು ಸಡಿಲಗೊಳಿಸಿರುವುದರಿಂದ 
ಮನೆ ಮನೆಯಲ್ಲೂ ಕೂಡ ಕಳ್ಳಭಟ್ಟಿ ತಯಾರಾಗುತ್ತಿದೆ. ಪಾನನಿರೋಧವನ್ನು ಜಾರಿಗೆ 


ಸಂಸದೀಯ ಪಟು 55 


ತಂದಿದ್ದಾಗ ಯಾವ ರೀತಿ ಕಳ್ಳಭಟ್ಟಿ ತಯಾರಾಗುತ್ತಿತ್ತೋ ಅದಕ್ಕಿಂತ ನಾಲ್ಕರಷ್ಟು ಹೆಚ್ಚು 
ಇವತ್ತಿನ ದಿವಸ ಕಳ್ಳಭಟ್ಟಿ ತಯಾರಾಗುತಿದೆ ಇದರ ರೇಟು ಕಡಿಮೆ ಇರುತ್ತದೆ ಮತ್ತು 
ಕುಡಿದ ತಕ್ಷಣ ಮತ್ತು ಬರುತ್ತದೆಂಬ ಕಾರಣದಿಂದ ಬಡ ಜನರು ಇದನ್ನೇ ಕುಡಿಯುತ್ತಿದ್ದಾರೆ. 
ಈ ಕಳ್ಳಭಟ್ಟಿ ತಯಾರಿಕೆಯಲ್ಲಿ ನಿಮ್ಮ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆಂದು 
ಹೇಳುತ್ತೇನೆ. ಯಾರು ಕಳ್ಳಭಟ್ಟಿ ತಯಾರು ಮಾಡುತ್ತಾರೋ ಮತ್ತು ಅದನ್ನು ಕುಡಿದು 
ಸಿಕ್ಕಿಹಾಕಿಕೊಳ್ಳುತ್ತಾರೋ ಅಂತಹವರನ್ನು ಹಿಡಿದು ಅವರಿಗೆ ದಂಡ ಹಾಕುವ ಅಧಿಕಾರವನ್ನು 
ಎಕ್ಸೈಜ್‌ ಅಧಿಕಾರಿಗಳಿಗೇ ಕೊಡುತ್ತಿದ್ದೀರಿ. ಇದರಿಂದ ಜನರ ಶೋಷಣೆ ಹೆಚ್ಚಾಗುತ್ತೆದೆಯೇ 
ವಿನಃ ಸರ್ಕಾರಕ್ಕೆ ಹೆಚ್ಚಿನ ಆದಾಯಬರುವುದಿಲ್ಲವೆಂದು ಹೇಳುತ್ತೇನೆ. 


ಈ ರೀತಿಯ ದಂಡ ಹಾಕುವ ಅಧಿಕಾರ ಡಿ.ಸಿ. ಅವರಿಗೆ ಇರುವುದು ಒಳ್ಳೆಯದು 
ಇದರ ಬದಲು ಪೂರ್ಣ ಅಧಿಕಾರವನ್ನು ಅದೇ ಇಲಾಖೆಯ ಅಧಿಕಾರಿಯವರಿಗೆ 
ಕೊಡುವುದರಿಂದ ಅಧಿಕಾರದ ದುರುಪಯೋಗ ಹೆಚ್ಚಾಗುವುದಕ್ಕೆ ಅವಕಾಶವಾಗುತ್ತದೆಂದು 
ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಈ ಒಂದು ತಿದ್ದುಪಡಿಯಿಂದ ಸಾಮಾನ್ಯ 
ಜನರಿಗೆ ಅನುಕೂಲವಾಗಬೇ ಇರುವದರಿಂದಲೂ ಮತ್ತು ಲಂಚೆ ರುಷುವತ್ತ ಹೆಚ್ಚಾಗುವುದಕ್ಕೆ 
ಅವಕಾಶವಾಗಿರುವದರಿಂದಲೂ ನಾನು ಇದನ್ನು ಪೂರ್ಣವಾಗಿ ವಿರೋಧಿಸುತ್ತಾ ವಾಮ ಈ 
ಬಗ್ಗೆ ತಂದಿರತಕ್ಕಂಥ ಕೆಲವ ತಿದ್ದುಪಡಿಗಳನ್ನು ಒಪ್ಪಿಕೊಳ್ಳಬೇಕೆಂದು ಮಾನ್ಯ ಮಂತ್ರಿಯವರನ್ನು 
ಹಾಗೂ ಮಾನ್ಯ ಸದಸ್ಯರುಗಳನ್ನು ಕೇಳಿಕೊಳ್ಳುತ್ತೇನೆ. 


ಸಂಸದೀಯ ಪಟು 517 
ವಿದುತ್‌ ಬಳಕೆ ಬಗ್ಗೆ * 

ಈ ದಿನ ನಮ್ಮರಾಜ್ಯದ ಆರ್ಥಿಕ ಹಾಗೂ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂಥ 
ಮತ್ತು ಅತಿ ಮುಖ್ಯವಾದಂತೆ ವಿದ್ಯುಚ್ಛಕ್ತಿಯ ಬಳಕೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಲೆಸ್ತಿಸಿಟಿ 
ಬೋರ್ಡು ಮರ್ಷಿಕ ಸ್ಟೇಟ್‌ಮೆಂಟ್‌ 1976-77 ಅದನ್ನು ನಮ್ಮಮುಂದೆ ಮಂಡಿಸಿ ಅದರ 
ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳು ಕೆಲವು ವಿವರಗಳನ್ನು ನಮ್ಮ ಮುಂದೆ ಇಟ್ಟು ಆದರ 
ಅಕೌಂಟ್ಸ್‌ ಬಗ್ಗೆ ತಿಳಿಸಿದ್ದಾರೆ. ಒಂದು ರಾಜ್ಯದ ಹಾಗೂ ರಾಷ್ಟದ ಕಗಾರಿಕೆ ಹಾಗೂ ವ್ಯವಸಾಯ 
ಮುತ್ತು ಜನ ಸಾಮಾನ್ಯರಿಗೆ ಅತಿ ಮುಖ್ಯವಾಗಿ ಬೇಕಾದಂತದ್ದು ಎನ್ನುವುದು ನಿರ್ವಿವಾದ 
ವಿಚಾರ. ಯಾವ ಕೈಗಾರಿಕೆಯು ಬೆಳೆಯಬೇಕಾದರೂ ಕೂಡ ನಮಗೆ ಅತಿ ಮುಖ್ಯವಾಗಿ 
ನೇಕಾದಂತಹುದು ಪವರ್‌, ಯಂತ್ರಗಳನ್ನು ನಡೆಸತಕ್ಕಂಥಾದ್ದು ವಿದ್ಯುಚ್ಛಕ್ತಿ ಇಲ್ಲದೆ ಹೊದ 
ಪಕ್ಷದಲ್ಲಿ ದೇಶದ ಕೈಗಾರಿಕೆಯನ್ನು ಮೊಟಕು ಮಾಡಿದಂತೆ ಆಗುತ್ತದೆ. ವಿದ್ಯುಚ್ಛಕ್ತಿ ಇಲ್ಲದೆ 
ಹೋದರೆ ದೇಶದ ಉತ್ಪನ್ನವೇ ಇಲ್ಲ. ಇನ್ನು ಆಹಾರ ಉತ್ಪನ್ನದ ವಿಷಯದಲ್ಲಿ ವಿದ್ಯುಚ್ಛಕ್ತಿಯ 
ಪಾತ್ರ ಪ್ರಮುಖವಾದುದು. ಅದರಲ್ಲಿಯೂ ಪೆಟ್ರೋಲಿಯಂ, ಕೋರ್‌ ಬೆಲೆಗಳು ದಿನದಿನಕ್ಕೂ 
ಹೆಚ್ಚುತ್ತಾ ಹೋಗುತ್ತಿರುವಾಗ ಎಲೆಕ್ಟಿಸಿಚಿಯನ್ನು ಆದಷ್ಟು ಕಡಿಮೆ ದರದಲ್ಲಿ ಬಳಕೆದಾರರಿಗೆ 
ಬಬೆಗಿಸದೆ ಹೋದ ಪಕ್ಷದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಪೆಟ್ಟು ಬೀಳುತ್ತದೆ ಎನ್ನುವುದರ 
ಗ್ಗೆ ಅನೇಕ ಸಮಯಗಳಲ್ಲಿ ಅನೇಕ ಸದಸ್ಯರು ಈ ಸಬೆಯ ಮುಂದೆ ವ್ಯಕ್ತಪಡಿಸಿದ್ದಾರೆ. 


-] [) 


ನಮ್ಮರಾಜ್ಯದ ವಿದ್ಭುಚ್ಛಕಿಗೆ ಸಂಬಂಧಪಟ್ಟ ಹಾಗೆ, ವಿದ್ಯುಚ್ಛಕ್ತಿ ತಯಾರಿಕೆಯ ಬಗ್ಗೆ ಈ 
ಎಲೆಕ್ರಿಸಿಟಿ ಬೋರ್ಡ್‌ ಮತ್ತು ಮೈಸೂರು ಪವರ್‌ ಕಾರ್ಪೊರೇಷನ್‌ ಎಂದು ಸ್ಥಾಪನೆಯಾಗಿದೆ. 
ಕರ್ಮುಟಕ ಎಲೆಕ್ಟಿಸಿಟಿ ಬೋರ್ಡ್‌ ಕೆಲವ ಸಂದರ್ಭದಲ್ಲಿ ವಿದ್ಯುಚ್ಛಿಕ್ತಿ ತಯಾರು ಮಾಡುವುದರ 
ಜೊತೆಗೆ ಡಿಸ್ಪಿಬ್ಯೂಷನ್‌ ಕಾರ್ಯವನ್ನು ಕೂಡ ತೆಗೆದುಕೊಂಡಿದೆ ಮತ್ತು ಪವರ್‌ 
ಕುರ್ಪೊರೇಷನ್ನಿನವರು ವಿದ್ಯುಚ್ಛಕ್ತಿ ಉತ್ತನ್ನದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಾರೆ. 
ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಉತ್ಪನ್ನ ಮತ್ತು ಹಂಚಿಕೆಯ ಬಗ್ಗೆ 
ನಾಕಾದಷ್ಟು ಕೆಲಸಗಳು ನಡಿಯಬೇಕಾದ ಪಕ್ಷದಲ್ಲಿ ಈ ಕೆ.ಇ.ಬಿ. ಮತ್ತು ಎಂ.ಪಿ.ಸಿ.ನವರಿಗೂ 
ಸಾಕಷ್ಟು ಕೋ ಆರ್ಡಿನೇಷನ್‌ ಇರಬೇಕು. ಕೋ ಆರ್ಡಿನೇಷನ್‌ ಸರಿಯಾದ ರೀತಿಯಲ್ಲಿ 
ನಡೆಯುವುದಕ್ಕೆ ಸರ್ಕಾರದವರು ಅದರಲ್ಲಿಯೂ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಹೆಚ್ಚಿನ 
ಜವಾಬ್ದಾರಿಯನ್ನು ವಹಿಸಬೇಕಾಗಿದೆ. ಈಗ ಬರಬರುತ್ತಾ ವಿದ್ಯುಚ್ಛಕ್ತಿಯ ಕೊರತೆ ಸಹ 
ಜೆಚ್ಚಾಗುತ್ತಿರುವುದರಿಂದ ತಾವ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗಿದೆ. ಈ 


ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ತಾವು ಕೆಲಸವನ್ನು ಮಾಡಬೇಕಾಗಿದೆ. 


* ವಿಧಾನ ಸಚಿ ನಡವಳಿಕೆ ದಿವಾಂಕ 27 ನೇ ಮೇ, 1976 


58 ಟ. ಆರ್‌. ಶಾಮಣ್ಣ 


ಎಲೆಕ್ಟಿಸಿಟಿ ಬಗ್ಗೆ ಒಂದು ಶಾರ್ಟ್‌ಟರ್ಮ್‌ ಪ್ರೋಗ್ರಾಂ ಮತ್ತು ಲಾಂಗ್‌ಟರ್ಮ್‌ ಪ್ರೋಗ್ರಾಂ 
ಎರಡನ್ನೂ ಇಟ್ಟುಕೊಂಡು ಮಾಡಬೇಕಾಗುತ್ತದೆ. ಏತಕ್ಕೆಂದರೆ ಶರಾವತಿಯಲ್ಲಿ ಮಹಾತ್ಮಾ 
ಗಾಂಧಿ ಎಲೆಕ್ಟಿಕ್‌ ಪವರ್‌ ಸ್ಟೇಷನ್ನಿನಿಂದ ಉತ್ಸನ್ನವಾದಾಗ ನಮಲ್ಲಿ ಅದಕ್ಕಿ ಡಿಮ್ಮಾಂಡ್‌ 
ಇರುವುದಿಲ್ಲ ಎನ್ನತಕ್ಕಂಥ ಒಂದು ಸಂಖ್ಯೆ ಇತ್ತು. ಆದರೆ ಈ ಕಾಲದಲ್ಲಿ ಏನಾಗಿದೆ ಎಂದರೆ 
ಈ ವರ್ಷ ಸಾಕಾದಷ್ಟು ಮಳೆಯಾಗಿ ಸ್ವಲ್ಪ ನೀರನ್ನು ಶೇಖರಣೆ ಆಗಿದ್ದರೂ ಕೂಡ ಈ 
ವರ್ಷಪೂರ್ತಿ ವಿದ್ಯುಚ್ಛಕ್ತಿ ಖೋತಾವನ್ನು ಮಾಡಬೇಕಾದಂಥ ಪರಿಸ್ತಿತಿ ಬಂತು. ಮತ್ತು 
ಇದರಿಂದ ಅನೇಕ ಇಂಡಪ್ಪೀಸ್‌ನವರು ತಮ್ಮಕೆಲನಗಳನ್ನು ಪೂರ್ತಿಯಾಗಿ ನಡೆಸುವುದಕ್ಕೆ 
ಶಕ್ಯರಾಗಲಿಲ್ಲ. ಇವತ್ತು ಇಂಡಸ್ಟ್ರೀಯಲ್‌ ಪ್ರೊಡಕ್ಷನ್‌ ಯಾವ ಮಟ್ಟದಲ್ಲಿ ಆಗುತ್ತದೆ. ಆದಕ್ಕಿ 
ಸಂಬಂಧಪಟ್ಟ ಹಾಗೆ ಅನೇಕ ಆರ್ಥಿಕವಾಗಿ ಸಂಬಂಧಪಟ್ಟಂಥ ಉತ್ಪನ್ನ ಕೈಗಾರಿಕೆಗೆ 
ಸಂಬಂಧಪಟ್ಟಂಥದ್ದು ಮತ್ತು ಸಾಮಾನ್ಯ ಬೆಲೆಗಳು ಇವೆಲ್ಲವೂ ಕೂಡ ಒಂದಕ್ಕೊಂದು 
ಸಂಬಂಧಷಟ್ಟಿರತಕ್ಕಂಥವು ಗಳಾಗಿರುತ್ತದೆ. ಇದು ಇಮ್ಮೀಡಿಯಟ್‌ ನೀಡ್ಸ್‌ ಮತ್ತು ಪ್ಕೂಚೆರ್‌ 
ನೀಡ್ಸ್‌ ಅತಿ ಅಗತ್ಯತೆ ಇರುವುದರಿಂದ್ಮಈ ಬೋರ್ಡ್‌ನ್ನು ಸೃಷ್ಟಿ ಮಾಡಿದೆ. ಆ ಮೇಲೆ 
ಸರ್ಕಾರದವರ ಜವಾಬ್ದಾರಿಯೂ ಕೂಡ ಹೆಚ್ಚಿನದು ಇದೆ ಎನ್ನುವುದನ್ನು ಯಾವತ್ತೂ ಕೂಡ 
ಮರೆಯಕೂಡದು. ಹೆಚ್ಚು ಕಡಿಮೆಯಾದರೂ ಎಲೆಕ್ಟಿಸಿಟಿ ಬೋರ್ಡಿನವರೇ ಹೆಚ್ಚಿನ 
ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಇನ್ನು ಈ ವರ್ಷ 1975-76ರ ರೆವಿನ್ಯೂ ಸುಮಾರು 
16.85 ಕೋಟಿ ರೂಪಾಯಿಗಳ ಉತ್ಪನ್ನ ಆಗಬಹುದು ಎನ್ನತಕ್ಕಂಥ ಲೆಕ್ಕ ಹಾಕಿದ್ದೀರಿ. ಇಷ್ಟು 
ದೊಡ್ಡ ಪ್ರಮಾಣದ ಒಂದು ಉದ್ದಿಮೆಯಲ್ಲಿ ಸಾಧಾರಣವಾಗಿ ಹೆಚ್ಚಿನ ರೀತಿಯಲ್ಲಿ ವರಮಾನ 
ಬರಬೇಕಾಗಿತ್ತೋ ಆ ವರಮಾನವನ್ನು ಹೆಚ್ಚಿಸುವುದಕೋಸ್ಕರ ನೀವ ಏನು ಮಾಡುತ್ತಿದ್ದೀರಿ 
ಎಂದರೆ, ಸಾಧಾರಣವಾಗಿ ವರಮಾನ ಹೆಚ್ಚು ಮಾಡಬೇಕಾದಂಥ ಸಂದರ್ಭ ಬಂದಾಗಲೆಲ್ಲಾ 
ವಿದ್ಯುಚ್ಛಕ್ತಿ ದರವನ್ನು ಟ್ಯಾರೀಫ್‌ನ್ನು ಏರಿಸತಕ್ಕಂಥದ್ದೇ ಆಗಿದೆ. ಟ್ಯಾರೀಫ್‌ ಏರಿಸುವುದರ 
ಜೊತೆಗೆ ಸರ್ಕಾರದವರು ತುಂಬಾ ಟ್ಯಾಕೃಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹೇರಿ 
ಏರಿಸುತ್ತಿರತಕ್ಕಂಥದ್ದು ಬಹಳ ಶೋಚನೀಯ ಇದು ಖಂಡನೆ ಮಾಡಬೇಕಾದಂಥ 
ವಿಚಾರವಾಗಿದೆ. 


ನೀವು ಪವರ್‌ ಬೆಲೆಯನ್ನು ಕಡಿಮೆ ಮಾಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗಿಯೂ 
ಕೂಡ ಮುಂದೆ ಆರ್ಥಿಕಾಭಿವೃದ್ಧಿಯಾಗುವುದೇ ಕಷ್ಟವಾಗುತ್ತದೆ. ಜನಗಳ ಹಿತಕ್ಕೂ ಕೂಡ 
ಕಷ್ಟವಾಗುತ್ತದೆ. ಆದುದರಿಂದಲೇ ಈ ಸ್ಟ್ಯಾಚುಟರಿ ಬೋರ್ಡ್‌ನ್ನು ಮಾಡಿರತಕ್ಕಂಥ 
ಉದ್ದೇಶವಾದರೂ ಇಷ್ಟೇ; ಒಂದು ಕಡೆ ಕನ್‌ಸ್ಕೂಮರ್ಹ್‌ಗೆ ನ್ಯಾಯವಾದಂಥ ಬೆಲೆಯಲ್ಲಿ 
ವಿದ್ಯುಚ್ಛಕ್ತಿ ಸಿಗಬೇಕು. ಮತ್ತು ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಲು ಏನೇನು 
ಕಾರ್ಯಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನತಕ್ಕಂಥವರ ಬಗ್ಗೆ ತೀವ್ರವಾಗಿ ಆ ಕೆಲಸ ಕಾರ್ಯಗಳು 
ಆಗಬೇಕು ಎನ್ನತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು ಈ ಎಲೆಕ್ಟಿಸಿಟಿ ಬೋರ್ಡ್‌ನ್ನು ಸೃಷ್ಟಿ 
ಮಾಡಿರತಕ್ಕಂಥದ್ದು. ಇದನ್ನು ಉಪಯೋಗಿಸಿಕೊಂಡು ಸರ್ಕಾರ ಅನೇಕ ತೆರಿಗೆಗಳನ್ನು ಒಂದಲ್ಲ 


ಸಂಸದೀಯ ಪಟು 59 


ಒಂದು ರೀತಿಯಲ್ಲಿ ಹೇರಿರತಕ್ಕಂಥದ್ದು ಅತ್ರಂತ ಖಂಡನೀಯ. ಏತಕ್ಕೆಂದರೆ ಒಂದ:ಕಡೆ 
ಡಿಮ್ಯಾಂಡ್‌ ಚಾರ್ಜ್‌ನ್ನು ಮತ್ತೊಂದು ಕಡೆ ಸರ್‌ಚಾರ್ಜನ ಆಧಾರದ ಮೇಲೆ ಮತ್ತು 
ಇನ್ನಿತರ ಟ್ಯಾಕ್ಸ್‌ಗಳನ್ನು ಒಂದರ ಮೇಲೆ ಒಂದರಂತೆ ಹೇರುತ್ತಾ ಹೋದರೆ ಯಾವ ನೈತಿಕ 
ರೀತಿಯಲ್ಲಿ ಸರ್ಕಾರ ಇದರ ಮೇಲಿ ಟ್ಯಾಕ್ಸ್‌ಗಳನ್ನು ಹಾಕುವುದಕ್ಕೆ ಆಗುತ್ತದೆ? ಒಂದು ಕಡೆ 
ವ್ಯವನಾಯಗಾರದಿಗೆ ಅನುಕೂಲ ಮಾಡಿಕೊಡುತಿದ್ದೇವೆಂದು ನಾನಾ ರೀತಿಯಲ್ಲಿ ಹೇಳುತ್ತಿದ್ದೀರಿ. 
ಮತ್ತೊಂದು ಕಡೆ ಕೈಗಾರಿಕೆಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತಿದ್ದೇವೆಂದು ಹೇಳುತ್ತಿದ್ದೀರಿ. 
ಮತ್ತೊಂದು ಕಡೆ ಬೆಲೆಗಳನ್ನು ಏರದೇ ಇರುವುದಕ್ಕೆ ಸೂಕ್ತವಾದ ಕ್ರಮವನ್ನು 
ತೆಗೆದುಕೊಳ್ಳುತ್ತಿದ್ದೇವೆಂದು ಹೇಳುತ್ತಿದ್ದೀರಿ. ಹೀಗಾದರೆ ಕೈಗಾರಿಕಾ ಅಭಿವೃದ್ಧಿಯಾಗುವುದಿಲ್ಲ s 
ಇವತ್ತು ಸಾಧಾರಣವಾಗಿ ಬಳಕೆದಾರರ ಜೀವನಮಟ್ಟ ದಿನೇದಿನೇ ಏರುತ್ತಿದೆ. ಇಂಥವರಲ್ಲಿ 
ಡಿಮ್ಯಾಂಡ್‌ ಚಾರ್ಜ್‌ನ್ನು ಏರಿಸುತ್ತಾ ಹೋಗುತ್ತಿರುವುದನ್ನು ನಾವು ವ್ಯಥೆ ಪಟ್ಟುಕೊಂಡು 
ಮೋಡಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ನೀರಿನ ಅನುಕೂಲತೆಯಿಂದ ವಿದ್ಯುಚ್ಛಕ್ತಿಯನ್ನು 
ಪಡೆಯತಕ್ಕಂಥ ಸೌಕರ್ಯವನ್ನು ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಎಷ್ಟೇ 
ಸೌಲಭ್ಯವಿದ್ದರೂ ಕೂಡ ಹೆಚ್ಚಿನ ದರದಲ್ಲಿ ವಿದ್ಯುಚ್ಛಕ್ತಿಯನ್ನು ಒದಗಿಸುತ್ತಿದ್ದೀರಿ ಎಂಬುದು 
ಗೊತಾಗುತ್ತದೆ. ಇವತ್ತು ನಾವು ಟ್ಯಾರಿಫ್‌ನ್ನು ಮತ್ತು ಟ್ಯಾಕ್ಸ್‌ಗಳನ್ನು ಹೆಚ್ಚಿಸುತ್ತಾ ಇರತಕ್ಕೆಂಥದ್ದು 
ಮತ್ತು ನಾನಾ ರೀತಿಯಲ್ಲಿ ತೆರಿಗೆಗಳನ್ನು ಹಾಕಿರತಕ್ಕಂಥದ್ದರ ಬಗ್ಗೆ ನಾವ ಯೋಚನೆ ಮಾಡಬೇಕು 


ಕಾಸ್ಟ್‌ ಆಫ್‌ ಪ್ರೊಡಕ್ಷನ್‌ ಎಷ್ಟಿದೆ ಮತ್ತು ಕನ್‌ಸ್ಯೂಮರ್ಸ್‌ಗೆ ಹಾಕತಕ್ಕಂಥ ತೆರಿಗೆಯ 
ದರವನ್ನು ನಾವ ಲೆಕ್ಕ ಹಾಕಿದ ಪಕ್ಷದಲ್ಲಿ ಬಹಳ ಅಜಗಜಾಂತರವಿದೆ. ನಾನು ಲೆಕ್ಕ ಹಾಕಿದ 
ಪ್ರಕಾರ ಒಂದು ಯೂನಿಟಿಗೆ ಸಾಧಾರಣವಾಗಿ 5 ಪೈಸೆ ಕೂಡ ಆಗುವುದಿಲ್ಲ ಅದನ್ನು 45 
ಪೈಸೆಯವರೆಗೆ ರೇಟ್‌ಗಳನ್ನು ಏರಿಸಿರತಕ್ಕಂಥದ್ದನ್ನು ನಾವ ಕಾಣಬಹುದು. ಇವತ್ತು ಓವರ್‌ 
ಹೆಹ್‌ ಚಾರ್ಜಸ್‌ನಿಂದ ವಿಪರೀತವಾಗಿ ಜನಗಳಿಗೆ ಕಷ್ಟವಾಗುತಿದೆ. ಆದುದರಿಂದ ಓವರ್‌ 
ಹೆಡ್‌ ಚಾರ್ಜ್ಸ್‌ನ್ನು ಹಾಕತಕ್ಕಂಥದ್ದಕ್ಕೆ ಕಡಿಮೆ ಮಾಡುವುದಕ್ಕೆ ಯಾವ ಯಾವ ಕಾರ್ಯಕ್ರಮ 
ತೆಗೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ಸರ್ಕಾರ ದೀರ್ಪವಾಗಿ ಯೋಚನೆ ಮಾಡಿ. ವೀವು 
ಹಾಕುತ್ತಿರತಕ್ಕಂಥ ಟ್ಯಾರಿಫ್‌ ತೆರಿಗೆಯನ್ನು ಕಡಿಮೆ ಮಾಡದಿದ್ದರೆ ಅಲ್ಲಿಯವರೆಗೂ ಜನಗಳಿಗೆ 
ಯಾವ ಸೌಲಬ್ಯಗಳೂ ದೊರಕುವುದಿಲ್ಲ. ಇವತ್ತು ಡಿಮ್ಯಾಂಡ್‌ ಚಾರ್ಜ್‌ನ್ನು ಏನು ಹಾಕಿದ್ದೀರಿ, 
ಅದು ಯಾವ ನ್ಯುಯ, ಯಾವ ನೀತಿ? ಎನ್ನುವುದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಟೇಕಾಗಿದೆ. 
ಇವತ್ತು ಸಣ್ಣ ಬಳಕೆದಾರರಿಗೂ ಮತ್ತು ಹೆಚ್ಚಿನ ಬಳಕೆದಾರರಿಗೂ ಒಂದೇ ರೀತಿಯ ಡಿಮ್ಮಾಂಡ್‌ 
ಚಾರ್ಜ್‌ ಹಾಕಬೇಕಾದಂಥ ಅಗತ್ಯವೇನಿತ್ತು? ಟ್ಯಾರಿಫ್ಟ್‌ನ್ನು ಬೇಕಾದರೆ ಹೆಚ್ಚು ಕಡಿಮೆ 
ಮಾಡಿದರೆ ಇಕ್ಷಿಟಬಲ್‌ ಡಿಸ್ಪಿಬ್ಕೂಷನ್‌ ಆಗುತ್ತಿತ್ತು. ಯಾರು ಯಾರು ಹೆಚ್ಚು ಉಪಯೋಗ 
ಮಾಡುತ್ತಾರೋ ಅಂಥವರು ಹೆಚ್ಚು ಕೊಡಬೇಕಾದಂಥ ಸಂದರ್ಭ ಬರುತ್ತಿತ್ತು. ಡಿಮ್ಯಾಂಡ್‌ 
ಚಾರ್ಜಸ್‌ ಹಾಕಿದ ಮೇಲೆ, ಎಲ್ಲರೂ ಒಂದೇ ವಿಧವಾದ ಡಿಮ್ಯಾಂಡ್‌ ಚಾರ್ಜಸ್‌ 
ಕೊಡುವಂತೆ ಹಾಕುವುದು ಸರಿಯಾದುದಲ್ಲ. ಡಿಮ್ಮಾಂಡ್‌ ಚಾರ್ಜನ್ನು ಹಾಕುವುದೇ 


60 ಟಿ. ಆರ್‌. ಶಾಮಣ್ಣ 


ಒಳ್ಳೆಯದಲ್ಲ, ಒಂದು ವೇಳೆ ಹಾಕಿದರೂ ಕೂಡ ಎಲ್ಲರಿಗೂ ಒಂದೇ ರೀತಿಯಲ್ಲಿ ವಿಧಿಸುವದು 
ಸೂಕ್ತವಾದುದಲ್ಲ. ಅದುದರಿಂದ ಇದನ್ನು ಕಿತ್ತುಹಾಕುವುದಕ್ಕೆ ಸರ್ಕಾರದವರು ಯೋಚನೆ 
ಮಾಡಬೇಕು. 


ಇನ್ನು 15 ಪರ್ಸೆಂಟ್‌ ಸರ್‌ಚಾರ್ಜನ್ನು ಬೇರೆ ವಿಧಿಸಿದ್ದಾರೆ. ಇದನ್ನು ವಿಧಿಸುವುದಕ್ಕೆ 
ಸರ್ಕಾರದವರಿಗೆ ಯಾವ ನೈತಿಕ ಆಧಾರವೂ ಇಲ್ಲ. ವಿದ್ಯುಚ್ಛಕ್ತಿ ಇಂದು ನಮ್ಮ ದೇಶಬೆ 
ಆಧಿ ೯ಕಾಭಿವೃದ್ಧಿಗೆ ಅತಿ ಮುಖ್ಯ ವಾಗಿ ಬೇಕಾಗಿದೆ. ವಿದ್ಯುಚ್ಛಕ್ತಿ ದರದ ಮೇಲೆ 15 ಪರ್ನೆಂಟ್‌ 
ಸರ್‌ ಚಾರ್ಜ್‌ ಹಾಕಿರುವುದರ ಜೊತೆಗೆ, ಬೇರೆ ಬೇರೆ ತೆರಿಗೆಗಳನ್ನೂ ಹಾಕಿರುವುದರಿಂದ, 
ಉತ್ಪಾದನಾ ವೆಚ್ಚ ಅಧಿಕವಾಗುತಿದೆ. ಹೀಗೆ ಉತ್ಪಾದನಾ ವೆಚ್ಚ ಜಾಸ್ತಿಯಾದಾಗ, ನಾವು 
ವಿದ್ಯುಚ್ಛಕ್ತಿಯನ್ನು ಉಪಯೋಗಿಸುವ ಬಳಕೆದಾರನ ಮೇಲೆ ಹೆಚ್ಚು ಹೊರೆಯನ್ನು 
ಹೇರಬೇಕಾಗುತಬೆ. ಇದಯ ನ್ಯಾಯವಾದುದಲ್ಲ. ಹೀಗಾದರೆ, ರಾಜ್ಯ _ 
ಆರ್ಥಿಕಾಭಿವೃದ್ದಿಯಾಗುವುದು ಬಹೆಳ ಕಷ್ಟವಾಗುತ್ತದೆ. ಆದುದರಿಂಡ 15 ಪರ್ನೆಂ 
ಸರ್‌ಚಾರ್ಜ್‌ ಹಾಕಿರುವುದು ಬಹಳ ತಪ್ಪು ಎಂದು ನಾನು ಸ್ಪಷ್ಟವಾಗಿ ಈ ಸಂದರ್ಬದ nf | 
ಹೇಳುತ್ತೇನೆ. 


ಇನ್ನು ಗ್ರಾಮಾಂತರ ವಿದ್ಯುವೀಕರಣದಲ್ಲಿ ಹೆರಿಜವರಿಗೆ ಮತ್ತು ಹಿಂದುಳಿದವರಿಗೆ ಸಹಾಯ 
ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಗ್ರಾಮಾಂತರ ವಿದ್ಧುದೀಕರಣ ಮಾಡುವುದು ಅತಿ 
ಅಗತ್ಯವಿದೆ. ಒಂದು ಗ್ರಾಮಾಂತರ ವಿದ್ಯುದೀಕರಣ ಸಂಸ್ಥೆಯೊಂದನ್ನು ಮಾಡಿ, ಅದರ 
ಮೂಲಕ ಹಳ್ಳಿಗಳಿಗೆ ಸಾಕಷ್ಟು ವಿದ್ಯು ್ಯಚ್ಛಿಕ್ಷಿಯನ್ನು ಪೊರ್ಳಸಬೇಕೆನ್ನುವ ವಿಚಾರದಲ್ಲಿಯಾರದೂ 
ಭಿನ್ನಾಭಿಪ್ರಾಯದಿಲ್ಲ. ಹಾಗೆಯೇ ಹಿಂದುಳಿದವರಿಗೆ, ಹರಿಜನರಿಗೆ ಕೂಡ ವಿದ್ಯುಚ್ಛಕ್ತಿ ಸೌಕದವನ್ನು 
ಒದಗಿಸಿಕೊಡುವ ವಿಚಾರದಲ್ಲಿಯೂ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಆದರೆ ನನ್ನ 
ವಿರೋಧವೇನೆಂದರೆ ವಿದ್ಯುಚ್ಛಕ್ತಿ ಮಂಡಲಿ ಒಂದು ಸ್ವಾಯತ್ತತೆ ಪಡೆದ ಸಂಸ್ಥೆ. ಇದು 
ಲಾಭರಹಿತ ಮತ್ತು ನಷ್ಟರಹಿತ ಆಧಾರದ ಮೇಲೆ ಕೆಲಸ ಮಾಡಬೇಕು. ಆದುದರಿಂದ 
ಸರ್ಕಾರದವರು ವಿದ್ಯುಚ್ಛಕ್ತಿ ಮಂಡಲಿಗೆ ಪರಿಹಾರ ರೂಪವಾಗಿ ಹೆಣವನ್ನು ನೀಡಿ ಗ್ರಾಮಾಂತರ 
ವಿದ್ಯದೀಕರಣವನ್ನು ಯಶಸ್ವಿಗೊಳಿಸಬೇಕೇ ಹೊರತು, ಎಲ್ಲರ ಮೇಲೂ ಸಾಮಾನವಾಗಿ 
ತೆರಿಗೆಯನ್ನು ಹಾಕುವುದು ಸರಿಯಾದುದಲ್ಲ. ಯಾವುದೇ ಒಂದು ಸ್ವಾಯತ್ತತೆ ಪಡೆದ 
ಸಂಸ್ಥೆಯಾದರೆ, ಅದು ಲಾಭರಹಿತ ಮತ್ತು ನಷ್ಟರಹಿತ ಆದಾರದ ಮೇಲೆ ಕೆಲಸ 
ಮಾಡಬೇಕಾಗುತ್ತದೆ. ಸಾಮಾಜಿಕ ಹಿತದೃಷ್ಟಿಯಿಂದ ವಿದ್ಯುಚ್ಛಕ್ತಿ ಮಂಡಲಿಗೆ ಸರ್ಕಾರದವರು 
ಸಹಾಯ ಮಾಡಬೇಕಾದ್ದು ಅತಿ ಅಗತ್ಯವಿದೆ. ಈಗ ಸರ್ಕುರದವರು ಬೇರೆ ಬೇರೆ ರೂಪದಲ್ಲಿ 
ವಿದ್ಯುಚ್ಛಕ್ತಿ ತೆರಿಗೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಸರ್‌'ಚಾರ್ಜ್‌ನ್ನು ತೆಗೆದುಕೊಳುತ್ತಿದ್ದಾರೆ. 


ಸಂಸದೀಯ ವಟು 01 


) ಹೆಚ್ಚು ಲಾಭ ಪಡೆಯುತಿರುವಾಗ, ಅದರ ಸ್ವಲ್ಪ ಭಾಗವನ್ನು ವಿದ್ಯು ಚ್ಛಕ್ತಿ ಮಂಡಲಿಗೆ 


I) Kr 
3'ಬ್ರಿಡಿ ರೂಪದಲ್ಲಿ ಕ ಕೊಟ್ಟು ಅದು ಹೆಚ್ಚಿನ ರೀತಿಯಲ್ಲಿ ಮತ್ತು ಶೀಘ್ರವಾಗಿ ಗ್ರಾಮಾಂತರ 
ವಿದ್ಯುದೀಕೆರಣಗೊಳಿ ವದೆ ಮತ್ತು ಹರಿಜನೆ - ಗಿರಿಜನರಿಗೆ ಹಾಗೂ ಬಡವರಿಗೆ ಸಹಾಯ 


ಮಾಡುವುದಕ್ಕಿ ಮ ಲ ಮಾಡಿಕೊಡಬೇಕಾಗಿದೆ. ಅಷ್ಟೇ ಅಲ್ಲದೆ, ಎಲ್ಲ ವಿಧದ ತೆರಿಗೆ 
ಮತ್ತು ಸರ್‌ಚಾರ್ಜ್‌ಗಳನ್ನು ಬರೀ ಬಳಕೆದಾರರ ಮೇಲೇ ಹಾಕುವುದು ಒಳ್ಳೆಯದಲ್ಲ 
ಮತ್ತು ಇದು ವಿದ್ಯುಚ್ಛಕ್ಷಿ ಮಂಡಳಿಯ ಕಾಮೊನಿಗೂ ವಿರೋಧವಾಗಿದೆ. 


ಕೆಲವು ಪ್ರಭಾವಶಾಲಿಗಳ ಮನೆ ಅಥವಾ ಎಸ್ಟೇಟ್‌ ಅಥವಾ ತೋಟಗಳಿಗೋಷಸ್ಯರ 
ವಿದ್ಯುಚ್ಛಕ್ತಿಯ ಸರಬರಾಜನ್ನು ಕೊ ಸುಮಾರು ಸಾಲ್ವೆದು ಮೈಲಿ ದೂರದಿಂಬ ies 
ಎಳೆದಿರುವ ಸಂದರ್ಭಗಳಿವೆ. ಕೇವಲ ied ವೈಕಿಗೋ ಸ್ಮರ ವಿಯ್ಯ ಚ್ಚಕ್ರಿವ ಮಂಡಲಿಯವರು 


ಬೇಕಾದಷ್ಟು ಹಣ ಖರ್ಚು ಮಾಡಿರುವ ಪ್ರಸಂಗಗಳು ಇವೆ. ಇದೆಲ್ಲಾ Ai 
ಬಳಕೆದಾರರ ಮೇಲೆ ಹಾಕಿ ಅವರಿಂದ ವಸೂಲ್ಭಾಡುವುದು ಸರಿಯಲ್ಲ. ನ 
ವಿದ್ಯುಚ್ಛಕ್ತಿ ಮಂಡಲಿ ಕಮರ್ಷಿಯಲ್‌ ಕನ್ನರ್ವ್‌ ಚಗಿ ಕೆಲಸ ಮಾಡಬೇಕಾಗುತ್ತದೆ. ಹ 
ಮಾಡುವಾಗ: ಬಡವರಿಗೆ ಮತ್ತು ಹಿಂದುಳಿದವರಿಗೆ ಸಹಾಯ ಮಾಡಬೇಕಿನ್ನುವ ಸರ್ಕಾರದ 
ತಿಗೆ ಸಹಾಯ ಮಾಡಣಟೇಕು. "ಎದ್ದು ಚಕ್ರಿ ಮಂಡಲಿಯು ಬಡವರಿಗೆ ಮತ್ತು ಹಿಂದುಳಿದವರಿಗೆ 
ಕ ಸಚ್ಲು ಸಹಾಯ ಮಾಡಲು ಆಸುಕೂಲಜಾಗುವಂತೆ, ಸರ್ಕಾರದವರು ಸ್ವಲ್ಲ ಭಾಗವನ್ನು 
ವಿದ್ಯುಚ್ಛಕ್ತಿ ಮಂಡಲಿಗೆ ಸಬ್ಬಡಿ ರೂಪದಲ್ಲಿ ಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಬತ್ತಿ 


MER 
ಒತ್ತಿ ಹೇಳುತೇವ. 


ಅವೇಕ ಸಂದರ್ಭದಲ್ಲಿ ವಿ ದ್ಯುಚ್ಛಕ್ತಿ ಸೋರಿ ಹೋಗುತಿರುಪುದು ನಡೆಯುತ್ತಿದೆ. ವಿದ್ಯುಚ್ಛಕ್ತಿ 
ಮಂಡಳಿಯಲ್ಲಿ 4 ಸೋದರಿ ಹೋಗುವ ಕ್ರಮ ಹೆತ್ತಾರು ರೀತಿಯಲ್ಲಿ ನಡೆಯುತ್ತಿದೆ 
ಅನಧಿಕೃತವಾಗಿ ವಿದ್ಯುಚ್ಛಕ್ತಿಯನ್ನು ಬಳಸುವವರನ್ನು ಕಂಡು ಹಿಡಿದು. ಅವರನ್ನು ಶಿಕ್ಷಿಗೆ oR 
ವಡಿಸಲಾಗಿದೆ ಎಂಬ ಮಾತು ಕೇಳಿ ಬದುತ್ತಿದೆ. ಆದರೂ ಕೂಡ ಹೀಗೆ ಅನಧಿಕೃತವಾಗಿ 
ವಿದ್ಯು ಚ್ಛಕ್ತಿಯನ್ನು ಬಳಸ ನ ಕಂಡು ಹಿಡಿದು ವಿದ್ಯುಚ್ಛ ಕ್ತಿ ಆಕ್ರಮವಾಗಿ 
ನೋರಿಹೋಗುತಿರುವುದನ್ನು ಸಾದ್ಧವಾದಷ್ಟು ಕಡಿಮೆ ಮಾಡಿಲ್ಲ ಎಂದದೆ ಆ ದು ತಪ್ರಾಗಲಾರದು, 


[x] 
ಕೆಲವು ಸಂದರ್ಭಗಳಲ್ಲಿ ಹಣ ದುರುಪಯೋಗವಾಗಿ, ನೂರಾರು ಪ್ರಲುಗಳನು ಸುಟ್ಟು 
ಹಾಕಿದ ಬಗ್ಗೆ ಪ್ರ ಸದನದಲ್ಲೇ ಆಮೆಕ ಬಾರಿ ಚರ್ಚೆಯಾಗಿದೆ. ಆದರೆ, ಇದರ ಬಗೆ 


ಕದಿರು ಏನೊಂದು ಯೋಚನೆ ಮಾಡದಿರುವುದು ಬಹಳ ನ ವಿದ್ಭುಟ್ಟಕಿ 
ಮಂಡಲಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಸೋರುವಿಕೆಯಾಗುತ್ತಿದೆ ಎಂಬುದನ್ನು ಪತ್ತೆ 
ಹಚ್ಚೆ ಬಳಕೆದಾರರ ಮೇಲೆ ವಿಪರೀತವಾಗಿ ಬೀಳುತ್ತಿರುವ ಓವರ್‌ಹೆಡ್‌ ಚಾರ್ಜನ್ನು ಕಡಿಮೆ 
ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕೆಂದು ಹೇಳುತ್ತೇನೆ. 


[ey 
2 


ಟ. ಆರ್‌. ಶಾಮಣ್ಣ 


ಅಂತರ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯುಚ್ಛಕ್ತಿಯ ಅಧಿಕಾರವನ್ನು 
ತೆಗೆದುಕೊಳ್ಳಬೇಕೆಂಬ ಯೋಚನೆ ಕೇಂದ್ರ ಸರ್ಕಾರದವರಲ್ಲಿದೆ ಎಂದು ಕಾಣುತ್ತದೆ. ಈಗ 
ರಾಜ್ಯ ಸರ್ಕಾರದಲ್ಲಿರುವ ಅಧಿಕಾರವನ್ನು ಕೇಂಬ್ರ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕೇ ಎಂಬ 
ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರದವರು ನಮ್ಮ 
ರಾಜ್ಯದ ಯಾವ ಯಾವ ಭಾಗಗಳು ಹಿಂದುಳಿದಿವೆ ಮತ್ತು ಯಾವ ಯಾವ ಭಾಗಗಳಿಗೆ 
ವಿದ್ಯುಚ್ಛಿಕ್ತಿ ಸರಬರಾಜು ಅತಿ ಅವಶ್ಯವಿದೆ ಎನ್ನುವುದನ್ನು ಯೋಚನೆ ಮಾಡುವುದು ಆತಿ 
ಅಗತ್ಯವಾಗಿದೆ. ಅದುದರಿಂದ ನನ್ನ ಸಲಹೆ ಇಷ್ಟೆ: ನಮ್ಮರಾಜ್ಯದ ಹಿತದೃಷ್ಟಿಯಿಂದ ಇಂಥಾ 
ಕಾರ್ಯಗಳಿಗೆಲ್ಲಾ ಕೇಂದ್ರ ಸರ್ಕಾರದವರು ಆದಷ್ಟು ಧನ ಸಹಾಯ ನೀಡಬೇಕೇ ಹೊರತು 
ಹೀಗೆ ಮಾಡಬಾರದು. ವಿದ್ಯುಚ್ಛಿಕ್ರಿಯ ಉಪಯೋಗವನ್ನು ನಮ್ಮರಾಜ್ಯದಲ್ಲಿಯಾವ ರೀತಿ 
ಬಳಸಬೇಕೆಂಬ ಬಗ್ಗೆ ಸಾಕಷ್ಟು ಹಿಡಿತ ರಾಜ್ಯ ಸರ್ಕಾರದ ಕೈಯಲ್ಲಿದ್ದರ ಉತ್ತಮವೇ ಹೊರತು 
€0ದ್ರ ಸರ್ಕಾರದ ಕೈಯಲ್ಲಿರಬಾರದು ಹಾಗೊಂದು ಪಕ್ಷ ಕೇಂದ್ರ ಸರ್ಕಾರದ ಕೈಯಲ್ಲಿ ಈ 
ಅಧಿಕಾರವಿದ್ದರೆ, ಕೆಲವೇ ಮಂದಿ ಪ್ರಭಾವಶಾಲಿಗಳು, ಕೇಂದ್ರದ ಮೇಲೆ ತಮ್ಮಪ್ರಭಾವ 
ಬೀರಿ ತಮ್ಮ ಕೆಲಸಗಳನ್ನು ಮಾಡಿಸಿಕೊಂಡುಬಿಡುತ್ತಾರೆ. ಇದರಿಂದ; ಇದರ ಸೌಲಭ್ಯ ನಿಜವಾಗಿ 
ಯಾರಿಗೆ ದೊರಕಬೇಕಾಗಿತ್ತೋ ಅವರಿಗೆ ದೊರಕದೆ ಇನ್ಕಾರಿಗೋ ದೊರಕದಂತಾಗುತ್ತದೆ. 
ವಿದ್ಯುಚ್ಛಕ್ತಿಯ ಉತ್ಪಾದನೆಯಾಗಲೀ ಅಥವಾ ಹಂಚಿಕೆಯಾಗಲೀ ಇವೆಲ್ಲಾ ಪೂರ್ತಿಯಾಗಿ 
ರಾಜ್ಯ ಸರ್ಕಾರದ ಮುಖಾಂತರ ನಡೆಯಬೇಕಾದ್ದು ಅತಿ ಅಗತ್ಯವಿದೆ ಎಂದು ನನ್ನ ಅಭಿಪ್ರಾಯ. 
ಇದರ ಬಗ್ಗೆ ಸರ್ಕಾರದವರು ಯೋಚನೆ ಮಾಡಬೇಕೆಂದು ನಾನು ಹೇಳಬಯಸುತ್ತೇನೆ. 


ವಿದ್ಯುಚ್ಛಕ್ತಿ ಹಂಚಿಕೆಯಲ್ಲಿ ನಾವು ನೆರೆ ರಾಜ್ಯಗಳೊಡನೆ ಪರಸ್ಪರ 
ಮೈತ್ರಿಯನ್ನಿಟ್ಟುಕೊಳ್ಳಬೇಕಾಗುತ್ತದೆ. ವಿದ್ಯುಚ್ಛಕ್ತಿ ಯೋಜನೆಗಳಿಗಾಗಿ ನಾವು ಕೇಂದ್ರ 
ಸರ್ಕಾರದಿಂದ ಹೆಣ ಪಡೆಯಬೇಕಾಗುತದೆ. ಅಲ್ಲದೆ ನಮ್ಮ ನೆರೆ ರಾಜ್ಯಗಳಲ್ಲಿ ಕಷ್ಟ 
ಪರಿಸ್ಥಿತಿಯಿರುವಾಗ ಅಲ್ಲಿಗೆ ನಮ್ಮರಾಜ್ಯದಿಂದ ವಿದ್ಯುಚ್ಛಿಕ್ರಯನ್ನು ಸರಬರಾಜು ಮಾಡಬಾರದು 
ಎಂದು ನಾನು ಸಣ್ಣದಾಗಿ ಮಾತನಾಡುವವನಲ್ಲ. ಆದರ ನೆರೆ ರಾಜ್ಯಗಳಿಗೆ ವಿದ್ಯುಚ್ಛಕ್ತಿಯನ್ನು 
ಸರಬರಾಜು ಮಾಡುವಾಗ ಅದರ ದರದ ಬಗ್ಗೆ ನಾವು ದೀರ್ವವಾಗಿ ಯೋಚನೆ 
ಮಾಡಬೇಕಾಗುತ್ತದೆ. ನಮ್ಮರಾಜ್ಯದ ಬಳಕೆದಾರರಿಗೆ ಹೆಚ್ಚಿನ ದರ ವಿಧಿಸಿ ಬೇರೆ ಬೇರೆ 
ರಾಜ್ಯಗಳಿಗೆ ಕಡಿಮೆ ದರದಲ್ಲಿ ವಿದ್ಯುಚ್ಛಕ್ತಿಯನ್ನು ಕೊಡುವುದಾದರೆ, ಆಡು ಖಂಡಿತವಾಗಿ 
ನಮ್ಮರಾಜ್ಯದ ಜನತೆಗೆ ದ್ರೋಹ ಮಾಡಿದಂತಾಗುತ್ತದೆ. ಆದುದರಿಂದ ನಮ್ಮರಾಜ್ಯದ 
ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮರಾಜ್ಯಕ್ಳಿ ಎಷ್ಟು ವಿದ್ಯುಚ್ಛಕ್ತ ಬೇಕಾಗುತ್ತದೆ ಮತ್ತು 
ಬೇರೆ ರಾಜ್ಯಗಳಿಗೆ ಎಷ್ಟು ವಿದ್ಯುಚ್ಛಕ್ರಿಯನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಮತ್ತು ಅದನ್ನು 
ಯಾವ ದರದಲ್ಲಿ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಬಗ್ಗೆ ಒಂದು ನೀತಿ ಮತ್ತು 
ನಿಯಮವನ್ನು ಅನುಸರಿಸುವುದು ಯೋಗ್ಯವೆಂದು ನನ್ನ ಅಭಿಪ್ರಾಯ. ಆದುದರಿಂದ ಇಬರ 
ಬಗ್ಗೆ ಮಾನ್ಯ ಮಂತ್ರಿಗಳು ಯೋಚನೆ ಮಾಡಬೇಕೆಂದು ಕೇಳುತ್ತೇನೆ. 


ಸಂಸದೀಯ ಪಟು 03 


ದಕ್ಷತೆ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕಾಗಿದೆ. ಹಿಂದೆ ವಿದ್ಯುಚ್ಛಕ್ತಿ ಇಲಾಖೆ 
ಇದ್ದಾಗಲೂ ಇದರ ಕಾರ್ಯದಕ್ಷತೆಯನ್ನು ನಾನು ನೋಡಿದ್ದೇನೆ. ಅದು ವಿದ್ಯುಚ್ಛಕ್ತಿ ಮಂಡಲಿಯಾಬೆ 
ಮೇಲೂ ಇದರ ಕಾರ್ಯದಕ್ಷತೆಯನ್ನು ನೋಡಿದ್ದೇವೆ, ನೋಡುತ್ತಿದ್ದೇವೆ. ಮುಂಜಿ ಕೂಡ 
ನೋಡಬೇಕಾಗುತ್ತದೆ. ಈ ದಕ್ಷತೆಯ ವಿಚಾರದಲ್ಲಿ ಅನೇಕ ಇಲಾಖೆಗಳು ಎಷ್ಟು ಕೆಟ್ಟಿವೆ, ಆ 
ಎಲ್ಲ ಇಲಾಖೆಗಳಿಗಿಂತಲೂ ಇದು ಬಹಳವಾಗಿ ಕೆಟ್ಟಿದೆ ಎಂದು ಹೇಳುತ್ತೇನೆ. ಏಕೆಂದರೆ 
ಮಳೆ ಇರಲಿ ಇಲ್ಲದೇ ಇರಲಿ; ಗಾಳಿ ಇರಲಿ ಇಲ್ಲದೇ ಇರಲಿ ಎಲೆಕ್ಟಿಸಿಟಿ ಘೆಯಿಲ್ಯೂರ್‌ 
ಆಗಿ ಲೈಟುಗಳು ಹೋಗುತ್ತವೆ. ಮದುವೆ ಮುಂತಾದ ಕಾರ್ಯಗಳಲ್ಲಿ ಎಲೆಕ್ಟಿಸಿಟಿಯಿಂದ 
ತೊಂದರೆಯಾಗಿದೆ ಹೀಗಿರುವಾಗ ಈ ಇಲಾಖೆಯಲ್ಲಿ ಎಷ್ಟರಮಟ್ಟಿಗೆ ದಕ್ಷತೆ ಇದೆ ಎಂಬುದನ್ನು 
ಯೋಚನೆ ಮಾಡಬೇಕಾಗುತದೆ. 


ಎಲೆಕ್ಟಿಸಿಟಿ ಬೋರ್ಡಿನಲ್ಲಿ ಅಕ್ರಮ ಲೆಕ್ಕಾಚಾರ ಇಟ್ಟಿರತಕ್ಕದ್ದು; ಅಲ್ಲಿ ಕಾಸ್ಟ್‌ ಆಫ್‌ 
ಸಿಸ್ಟಂ ಹೇಗಿದೆಯೋ ಗೊತ್ತಿಲ್ಲ; ಫೈನಾನ್ಸಿಯಲ್‌ ಅಸಿಸ್ಟೆಂಟ್‌ ಎಂದು ಒಬ್ಬರನ್ನು ಬೋರ್ಡಿನಲ್ಲಿ 
ಮೆಂಬರ್‌ ಆಗಿ ಇಟ್ಟಿದ್ದಾರೆ. ಅವರನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಬೇರೇ ಯಾರೂ 
ಇರಲ್ಲಿಲ್ಲ? ಪ್ರತಿಯೊಂದು ಬಿಲ್ಲುಗಳಲ್ಲಿಯೂ ತಪ್ಪು ಕಾಣುತ್ತದೆ. ಯಾವುದೋ ನಂಬರಿನ 
ಮೀಟರ್‌ ತಪ್ಪುಗಳನ್ನು ಇನ್ನೊಂದು ನಂಬರ್‌ಗೆ ತಂದು ಎಲೆಕ್ಟಿಸಿಟಿ ಡಿಸ್‌ಕನೆಕ್ಷನ್‌ 
ಮಾಡಿರುವಂತಾದ್ದು ಇದೆ. ಒಂದು ಸಾರಿ ನನ್ನ ಮನೆಯ ಎಲೆಕ್ಟಿಸಿಟಿಯನ್ನು ಡಿಸ್‌ಕನೆಕ್ಷೆನ್‌ 
ಮಾಡಿದ್ದಾರೆ. ಚಿಕ್‌ಗಳನ್ನು ಕೊಟ್ಟರೂ ಕೂಡ ತಪ್ಪಾಗುತಿದೆ; ತಿಳುವಳಿಕೆ ಇರುವವರಿಗೆ 
ತೊಂದರೆಯಾಗುತ್ತಿರುವಾಗ ಇನ್ನು ತಿಳಿವಳಿಕಿಯಿಲ್ಲದವರಿಗೆ ಇದರಿಂದ ಎಷ್ಟು ಕಷ್ಟವಾಗುತ್ತದೆ 
ಎಂಬುದನ್ನು ಯೋಚನೆ ಮಾಡಿ. ಎಲೆಕ್ಟಿಸಿಟಿ ಬೋರ್ಡಿನಲ್ಲಿ ಆಕೌಂಟ್ಸ್‌ ಗೊತ್ತಿಲ್ಲದೇ 
ಇರುವವರನ್ನು ತುಂಬಿದ್ದಾರೆ. ಅವರನ್ನು ಯಾವ ಬಾಕ್ಷಿಣ್ಯದ ಮೇಲೆ ತೆಗೆದುಕೊಂಡಿದ್ದಾರೋ 
ಗೊತ್ತಿಲ್ಲ, ಒಂದು ಸಾರಿ ಎರಡು ವರ್ಷ ಬರೀ ಇಂಟರ್‌ವ್ಯೂ ನಡೆಯಿತು. ಬಿಲ್‌ ಕಲೆಕ್ಟ್‌ 
ಮಾಡುವ ಬಗ್ಗೆ ಕೆಲವು ಕೆಡೆ ಮೆಕಾನಿಸಮ್‌ ಸಿಸ್ತಂ ಇಟ್ಟಿದ್ದಾರೆ; ಬ್ಯಾಂಕಿನ ಮುಖಾಂತರ 
ಹಣ ಕಟ್ಟುವ ವ್ಯವಸ್ಥೆ ಮಾಡಿದ್ದಾರೆ; ಆದರೂ ಕೂಜ ಲೆಕ್ಕಪತ್ರಗಳ ಬಗ್ಗೆ ಬಹೆಳ 
ಹೀನಸ್ಸಿತಿಯಿಂದಿದತಕ್ಕದ್ದು ನಾನು ಖುದ್ದಾಗಿ ಕೆಂಡಿರತಕ್ಕಂಥ ವಿಚಾರೆ, ಇದರ ಬಗ್ಗೆ ಸೂಕ್ಕೆ 
ಕ್ರಮ ತೆಗೆದುಕೊಳ್ಳುವುದು ಒಳ್ಳೆಯದು. ಎಲೆಕ್ಟಿಸಿಟಿ ಬಿಲ್‌ಗಳನ್ನು ಕಟ್ಟುವುದಕ್ಕೆ ಇದ್ದ 
ತೊಡಕನ್ನು ಹೋಗಲಾಡಿಸುವ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ, ಕೌಂಟರುಗಳನ್ನು 
ಮಾಡಿರುವುದಲ್ಲದೆ, ಬ್ಯಾಂಕಿನ ಮೂಲಕವೂ ಹಣ ಕಟ್ಟುವ ಸೌಕರ್ಯ ಮಾಡಿರುವುದ 
ಮೆಚ್ಚಿಗೆ ಮಾತನ್ನು ಹೇಳಬೇಕಾಗುತ್ತದೆ. ಆದರೂ ಒಂದು ವಿಚಾರವನ್ನು ತಮ್ಮ ಗಮನ 
ತರಬೇಕಾಗಿದೆ; ದಿನೇ ದಿನೇ ವಿದ್ಯುಚ್ಛಕ್ತಿ ಮಂಡಲಿಯಲ್ಲಿ ಖರ್ಚು ಹೆಚ್ಚಾಗುತ್ತಿದೆ. "ಕಾಸ್ಟ್‌ 
ಆಫ್‌ ರಾ ಮೆಟೀರಿಯಲ್ಲ್‌' ಹೆಚ್ಚಾಗಿದೆ. ಸಂಬಳ ಸಾರಿಗೆ ಜಾಸ್ತಿ ಕೊಡಬೇಕಾಗಿದೆ. 
ಆದುದರಿಂಜ ಪವರ್‌ ರೇಟನ್ನು ಒಂದೇ ಸಮನಾಗಿ ಇಡುವುದಕ್ಕೆ ಆಗುವುದಿಲ್ಲ ಎಂದು 
ಹೇಳಬಹುದು. ಒಂದೇ ಸಮನೇ ಸೋರಿಹೋಗತಕ್ಕ ಲೀಕೇಜನ್ನು ಚೆಕ್‌ ಮಾಡಿ ಡಿಸ್‌ಪಫೋಸಲ್‌ 


a ud 2° 


64 ಟಿ. ಅರ್‌. ಶಾಮಣ್ಣ 


ಆಪ್‌ ವರ್ಣ್‌ನ್ನು ಬೀಫ್‌ ಇಂಜಿನಿಯರ್‌ನಿಂದ ಪರಿಶೀಲನಿಯಾಗಬೇಕು. ಇದು ಯಾವುದನ್ನು 
ತಾವು ಮಾಡಿಲ್ಲ. ಇಲಾಖೆಯಲ್ಲಿ ಕೆಲವರು ಮಾಡುತ್ತದೆ. ಕೆಲವರು ಮಾಡುವುದಿಲ್ಲ. 
ಇಲಾಖೆಯನ್ನು ದೀಜರ್ಗನೈಸ್‌ ಮಾಡಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಕಲಸ ಮಾಡುವುದಕ್ಕೆ 
ಆಗುತ್ತದೆಯೇ ಎಂಬುದನ್ನು ಯೋಚನೆ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಮಾವಿ 
ಅನೇಕ ಸಾದಿ ಮಾಡುವಾಗ ಕನ್ನೊಮದ್ಸ್‌ , ಮೂಲಕ ಡಿಪಾಸಿಟ್‌ ಇಡುವ ವ್ಯವಸ್ಥೆ ಮಾಡಿಸಿದರೆ; 
ಒಳ ಯಿದಂದು ನನಗನಿಸುತ್ತದೆ. ಇನ್ನೊಂದು ವಿಜಾರ ಏನು ಎಂದರೆ ರಿಲೀಸ್‌ 
ರಿಯಲ್‌ ಬಗ್ಗೆಯೂ ಯೋಚನೆ ಮಾಡಬೇಕಾಗಿದೆ. ಉದಾಹರಣೆಗೆ ಕಬ್ಬಿಣದ 
ಷೆ ಮ ತೆಗೆದು ಮರದ ಅಥವಾ ಸಿಮೆಂಟಿನ ಪೋಲು ಗಳನು ಹಾಕುತ್ತಾರೆ. ಇದರಲ್ಲಿ 
ಕಾದಷ್ಟು ವೆಚ್ಚವಾಗುತ್ತದೆ; ರಿಲೀಸ್‌ ಮೆಟೀರಿಯಲ್ಸ್‌ ಫಸ ಯಾವದೇ ದೀತಿಯ ಸರಿಯಾದ 
ಲೆಕ್ಕ ಇಲ್ಲ, ಕಾಪರ್‌ ವೈರ್‌ Bed ನೋಡು ಡುತಿದ್ದೇವೆ ವೆ; ರಿಲೀಸ್‌ ಮೆಟೀದಿಯಲ್‌್‌ನ್ನು 
ಹಓಂಬೊಂದು ಕಡೆ ರಾಶಿಗಟ್ಟಲೆ ಹಾಕಿರುತ್ತಾರೆ. ಇಲಾಖೆಗೆ ಬೇಡವಾಗಿದ್ದ ಪಕ್ಷದಲ್ಲಿ ಹಲಾಚಿಗೆ 


oy 


¥] 


ಬಿಡಬಹುದು; ಆಗಾಗಲೇ ಸಾಕಾದಷ್ಟು ಕಬ್ಬಿಣದ ಬೆಲೆ ಏರಿದೆ. ರಿಲೀಸ್‌ ಆದಂತೆ 
ಕಾಪರ್‌ ವೈರ್‌ ಬೇಕಾಬಷ್ಟು ವೇಸ್ಟ್‌ ಆಗುತಿದೆ. ಇದನ್ನು ತಪ್ಪಿಸುವುದಕ್ಕೆ ಪ್ರಯತ್ನಪಡಬೇಕೆದು 
33 ಸಂದರ್ಭದಲ್ಲಿ ಹೇಳುತ್ತೇನೆ ಮತ್ತು ಕೇಂದ್ರ ಸಕಾ್‌ರದಿಂದ ಸಾಕಷ್ಟು ಹಣ ಪಡೆಯುವುದಕ್ಕೆ 
ಪ್ರಯತ್ನ ಪಡುತ್ತಿದ್ದೀರಿ. ಆದರೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಬ್ಬಿಡಿ ರೂಪದಲ್ಲಿ ಹಾಗೂ 
ಗ್ರಾಂಟ್‌ ರೂಪದಲ್ಲಿ ಹಣ ಸಹಾಯ ಪಡೆಯವ ಪ್ರಯತ್ತ ಪಡಬೇಕು. ಕಲೆಕ್ಷನ್‌ 


y 


[S 
ಇ 


Kes] 


ಜಿಫ್‌ ಅರಿಯಲ್ಸ್‌ ಬಗೆಯೂ ಹೆಚಿನ ನಿಗಾ ಕೂ 


ಸಂಸದೀಯ ಪಟು 65 


ಆಹಾರ ಇಲಾಖಾ ಬೇಡಿಕೆಯ ಮೇಲಿನ ಚರ್ಚೆ 


ಇಂದು ನಮ್ಮ ಮುಂಬೆ ಆಹರ ಸಚಿವರು ಮಂಡಿಸಿರತಕ್ಕ 74 ಕೋಟಿ ರೂಪಾಯಿಯ 
ಆಹಾರದ ಬೇಡಿಕೆಯನ್ನು ಪೂರ್ಣವಾಗಿ ವಿರೋದಿಸುತ್ತಾ ಕುವು ಮಾತುಗಳನ್ನು ್ಲಿ ಹೇಳುವುದಕ್ಕೆ 
ಇಷ್ಟಪಡುತ್ತೇವೆ. ಈ ದು ಬೇಡಿಕೆಗಳ ಬಗ್ಗೆ ನಮ್ಮ ವಿರೋ ಭಮಬಾದರೂ ಇಷ್ಟೆ. ನರ್ಕಾದಬೆ 
ಆಹಾರಜ ವೀತಿಯಿಂದೆ ಓಂದು ಕಡೆ ದ್ರತರೂ ಉದಾ ರವಾಗುವ ಹಾಗಿಲ್ಲ. ಮತೊಂದು 
ತಡೆ ಬಳಕೆದಾರರು ಕೂಡ ಬಹಳ ಕಷ್ಪಕ್ಕೆ ಸಿಕ್ಕಿ ತೊಂದಣೆ ಪೆಡುತ್ತಿರುವುದರಿಂದ ಇದನ್ನು 


ಮೊದಲನೆಯದಾಗಿ ಒಂದು ಕೆಜೆ ರ ; ಶೋಷಣೆಯಾಗುತ್ತಿದೆ. ಮತ್ತೊಂದು ಕಜೆ 
ಬಳಕೆದಾರರಿಗೆ ಅಕ್ಕಿಯ ಗುಣಮಟ್ಟ ಹಾಗೂ ಬೆಲೆ ಏರಿಕೆ ಮತ್ತು ಬೇರೆ ತೊಡಕುಗಳು 
ಜಗುತ್ತಿವೆ. ಈಗ ಅಟ್ಟ ಇ್ತದೆತಕ್ಕ ರೇಟಿನ್ನ ತೆಗೆದುಕೊಂಡಡೆ, ಕೋರ್ನ್‌ ಫೈನ್‌, ಸೂಪರ್‌ 
ಪ್ಯವ್‌ಗೆ 1-60, 1-75, 1-90 ಪ್ಳೆಸೆ ಇತ್ತು. ನನ್ನ ಒಂದು ಹೇಳಿಕೆಯಾದರೂ ಇಷ್ಟ; ಒಂದು 
€ ಹೆಚ್ಚಿನ ಬೆಲೆಯನ್ನು ಕೊಡಬೇಕಾಗಿದೆ. ಮತ್ತೊಂದು 
ಕಡೆ ರೆ ತೆರಿಗೆ ನ್ಯಾಯವಾಪಂಥ ಬೆಲೆ ಏನು ಸಿಕ್ಕಬೇಕೋ ಅದು ಸಿಕ್ಕುತ್ತಾ ಇಲ್ಲ 
ರೆ ಸ್‌ ಮೀದಿರ ಯಂ ಫೈನ್‌, ಸೂಪರ್‌ಫೈನ್‌, ಕೋರ್ಕೌ ವೆರೈಟಿ ಇಬೆ. ಮೀಡಿಯಂ ಧೈಪ್‌ 
ತೆಗೆದುಕೊಂಡರೆ ಭತ್ತ ಲೆವಿ ಮುಖಾಂತರ ಕೊಳ್ಳತಕ್ಕ ೭ ಬೆಟಿ ಕ್ರಂಟಲ್‌ಗೆ 80 ರೂಪಾಯಿ 3 
ಕ್ರಿಂಟಲ್‌ ಬತ್ತಕ್ಕೆ 2 ಕ್ವಿಂಟಲ್‌ ಅಕ್ಕಿ ಆಗುತ್ತದೆ. ಭತ್ತ ಕಂಟಾಲ್‌ಗೆ 80 ರೂಪಾಯಿನ 
ಪ್ರಕಾರ 3 ಕ್ವಿಂಟಲ್‌ ತೆಗೆದುಕೊಂಡರೆ 240 ರೂಪಾಯಿ ಆಗುತ್ತದೆ. ಮತ್ತೆ ಮಿಲ್‌ ಚಾರ್ಜಸ್‌ 
ಟ್ರಾನ್‌ಪೋರ್ಟೀಷನ್‌ ಚಾರ್ಜಸ್‌ ಎಲ್ಲಾ ಸೇರಿಸಿದರೆ ಸುಮಾರು 12 ರೂಪಾಯಿ ಆಗಬಹುದು 
ಇದು ಅಂದಾಜಿನಲ್ಲಿ ಇದರ ಖರ್ಚು ಒಂದು ಕೆ.ಜಿ.ಗೆ 1-45 ಆದರೆ ನಿಮಗೆ ಮಾರತಕ್ಕದ್ದು 
ಕೋರ್ಸ್‌ಗೆ 1-60 ಪೈನೆ ಮತ್ತು ಮೀಡಿಯಂ ಡೈಸ್‌ ತೆಗೆದುಕೊಂಡರೆ 1-74, 1-75ಕ್ಕೆ 
ಹೋಗುತ್ತಿದೆ. ಆದುದರಿಂದ ಬತ್ತವನ್ನು ಕೊಂಡು ಅದನ್ನು ಅಕ್ಕಿಯಾಗಿ ಮಾಡಿ ಬಳಕಿದಾರರಿಗೆ 
ಕೊಡುವ ಕಾಲದಲ್ಲಿ ಸಾಕಾದಷ್ಟು ಬಡವರ ಲೂಟಿಯಾಗುತಿದೆ ಎಂದು ಹೇಳಿದರೆ 
ತಪ್ಪಾಗಲಾರದು. ಏಕೆಂದರೆ ಈಗ ಕೊಡುತ್ತಾ ಇರತಕ್ಕ ಅಕ್ಕಿ ಗುಣಮಟ್ಟದಲ್ಲಿ ಬಹಳ 
ಹೀನವಾಗಿರುತ್ತದೆ. ಈಗ ನಮಗೆ ತಿಂಗಳಿಗೆ ರೇಷನ್‌ನಲ್ಲಿ 27 ಕೆ.ಜಿ. ಅಕ್ಕಿ ಬರುತ್ತದೆ. 
ಕಳೆದ 3 ತಿಂಗಳಿನದು ತೆಗೆದುಕೊಂಡರೆ ಸುಮಾರು 80 ಕೆ.ಜಿ. ಆಯಿತು. ಅದನ್ನು ಪಾಲಿಷ್‌ 
ಮಾಡಿಸಿ, ಅದನ್ನು ಸರಿಯಾಗಿ ಉಪಯೋಗಿಸುವ ಪ್ರಯತ್ನ ಪಟ್ಟರೆ ನಮಗೆ 1-65 ಪೈಸೆ 
ಹಾಗೆ ಒಂದು ಕೆ.ಜಿ.ಗೆ ನಿಮ್ಮ ಲೆಕ್ಕ ತೆಗೆದುಕೊಂಡರೂ ಅದನ್ನು 'ಪಾಲೀಷ್‌ ಮಾಡಿಸಿದ 
ಮೇಲೆ ನಮಗೆ 80 ಕೆ.ಜಿ. ಯಲ್ಲಿ 60 ಕೆ.ಜಿ. ಬಂದಿದೆ. ಆದುದರಿಂದ ಇದಕ್ಕೆ ಕೆ.ಜಿ. 


* ವಿಧಾನ ಸಬಿ ನಡವಳಿಕೆ ದಿನಾಂಕ 6ನೇ ಮೇ, 1975 


66 ಟ. ಆರ್‌. ಶಾಮಣ್ಣ 


ಅಕ್ಕಿಗೆ 2-35 ಇದ್ದ ಹಾಗೆ ಆಯಿತು. 1-65 ಪೈಸೆಗೆ ತೆಗೆಬುಕೊಂಡರೂ ಕೂಡ ಬಳಸುವ 
ಹೊತ್ತಿಗೆ ಅದು ರೂಪಾಯಿ 2-35 ಆಗುತ್ತದೆ ಮತ್ತು ಕಾರ್ಡಿಗೆ ಕೂಡತಕ್ಕ ಅಕ್ಕಿ ನಿಜವಾಗಿ 
ನೋಡಿದರೆ ಹೊಟ್ಟನ್ನು ತೆಗೆಯಬಿಟ್ಟರೆ ಅಕ್ಕಿ ನೋಡುವುದಕ್ಕೆ ಮಂತ್ರಾಕ್ಷತೆ ಇದ್ದಹಾಗೆ ಇರುತ್ತದೆ. 
ಆದರೆ ಅದರಲ್ಲಿ ನುಚ್ಚು ಕಲ್ಲು ಇರುತ್ತದೆ. ನಾನು ಅಕ್ಕಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. 
ಉತ್ಪೇಕ್ಷೆಯಿಲ್ಲ ಅಕ್ಕಿಯನ್ನು ಮಿಲ್‌ಗೆ ಕೊಟ್ಟು ಪಾಲಿಪ್‌ ಮಾಡಿಸಿ ಜರಡೆ ಹಿಡಿದು 
ತೆಗೆದುಕೊಂಡು ಬಂದಿದ್ದೇನೆ. ಅದನ್ನು ಉಪಯೋಗಿಸುವುದಕ್ಕೆ ಆಗುತ್ತದೆಯೇ ನೋಡಿ, 
ಇದನ್ನು ತಮ್ಮ ಮುಖಾಂತರ ಮಾನ್ಯ ಆಹಾರ ಸಚಿವರಿಗೆ ಕಳಿಸಿಕೊಡಬೇಕು ಎಂದು 
ಕೇಳಿಕೊಳ್ಳುತ್ತೇವೆ. ಒಂದು ಕಡೆ ಕಚಿಡ ಅಕ್ಕಿಯನ್ನು ಜನಗಳಿಗೆ ಕೊಡುತ್ತಿದ್ದಾರೆ. ಇನ್ನೊಂದು 
ಕಡೆ ದೈತವ ಶೋಷಣೆಯಾಗುತ್ತಿದೆ. ಇದರಿಂದ ಯಾರ ಉದ್ದಾರವಾಯಿತು ಎಂದು ನಾನು 
ಪ್ರಶ್ನೆ ಮಾಡಬೇಕಾಗಿದೆ. ಈಗ ಏನಾಗಿದೆ ಎಂದರೆ, ಭತ್ತ ಕೊಂಡು ಅದನ್ನು ಅಕ್ಕಿ ಮಾಡುವುದಕ್ಕೆ 
20ರಿಂದ 25ರವರೆಗೂ ಕೂಡ ಹೋಗುತ್ತಿದೆ. ಇದು ಬಹಳ ಜಾಸ್ತಿ ಎಂದು ತೋರುತ್ತಿದೆ. 
ಅಕ್ಕಿಯನ್ನು ತೆಗೆದುಕೊಳ್ಳುವಾಗ ಸಾಧಾರಣವಾಗಿ ಬಹಳ ರೀತಿ ಮೋಸಗಳು ನಡೆಯುತ್ತಾ 
ಇವೆ. ಹಒಂದೆನೆಯದಾಗಿ ರೈತ ಒಳ್ಳಯ ಭತ್ತ ಇದ್ದರೂ ಕೂಡ ಸಾಧಾರಣವಾಗಿ ಲೆವಿಗೆ 
ಕೊಡತಕ್ಕ ಭತ್ತ ಬೇರೆ. ಇದು ಹೇಗಾದರೂ ಇರಲಿ, ನಾನು ಇದರ ಬಗ್ಗೆ ಹೆಚ್ಚಾಗಿ ಹೇಳುವದಕ್ಕೆ 
ಹೋಗುವುದಿಲ್ಲ. ರೈತನಿಂದ ಸರ್ಕಾರದವರು 10 ಪರ್ಕೊೋಚಟ್‌ ತೆಗೆದುಕೊಳ್ಳುತ್ತಾರೆ ಮತ್ತು 
ಸಾಗಾಣಿಕೆ ಮಾಚತಕ್ಕ ಮಿಲ್‌ನವರು ತೆಗೆದುಕೊಳ್ಳುವಾಗ 37 ತೆಗೆದುಕೊಳ್ಳುತ್ತಾರೆ. 


ಇವುರೆಯೂ ಸೇರಿಸಿದರೆ ಒಟ್ಟು 47 ಪರ್ಸೆಂಟ್‌ ಆಗುತ್ತವೆ. ಅಕ್ಕಿಯನ್ನು ತರಿಸಿಕೊಂಡಂಥ 
ವರ್ತಕರು ಇದನ್ನು ಸೇರಿಸಬೇಕಾಗುತ್ತದೆ. ಆದುದರಿಂದ ಅನಾವಶ್ಯಕವಾಗಿ ಒಂದು ಕಡೆ 
ರೈತನ ಶೋಷಣೆ ಆಗುತ್ತಿದೆ ಮತ್ತೊಂದು ಕಡೆ ಬೆಲೆಯನ್ನು ಹೆಚ್ಚಿಸುವುದಕ್ಕೆ ನಾನಾ ಕಾರಣಗಳಿಂದ 
ಆಗುತ್ತಿದೆ. ಈ ಡಿಸ್ಪಿಕ್ಟ್‌ ಮೂಮೆಂಟ್‌ ಇಲ್ಲದೇ ಇರುವುದರಿಂದ ಸಾಧಾರಣವಾಗಿ ಏನಾಗಿದೆ. 
ಅನೇಕರು ಕಳ್ಳತನದಿಂದ ಅಕ್ಕಿಯನ್ನು ಸಾಗಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದು ಕಡೆ 
ಫುಡ್‌ ಇಲಾಖೆಯ ಸಿಬ್ಬಂದಿಯವರು ಲೂಟಿ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ 
ಪೋಲೀಸಿನವರು ಲೂಟಿ ಮಾಡುತ್ತಿದ್ದಾರೆ. ಫಪೋಲೀಸರೂ ಆಹಾರ ಇಲಾಖೆಯವರೂ 
ಮತ್ತು ಕೆಲವು ಮಿಲ್‌ನವರೂ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಈ ಮೂವರಲ್ಲಿ ಒಂದು 
ಹೊಂದಾಣಿಕೆ ಇರುವುದರಿಂದ ರೈತರಿಗೂ ಮತ್ತು ಬಳಕೆದಾರರಿಗೂ 
ಶೋಷಣೆಯಾಗುತ್ತಿದೆಯೆಂದು ಹೇಳಿದರೆ ತಪ್ಪಾಗಲಾರದು. ಏತಕ್ಕೆಂದರೆ ಈ ಮಿಲ್‌ಗಳಿಗೆ 
ಬತ್ತವನ್ನು ಅಕ್ಕಿ ಮಾಡುವುದಕ್ಕೆ ಕೊಡುತ್ತೇವೆ. ಕೊಟ್ಟಾಗ ಅವರು ಏನು ಮಾಡುತ್ತಾರೆ 75 
ಪಠ್ಲೆಂಟ್‌ ಇರಬೇಕೆಂದು ಹೇಳಿದಾಗ ಅವರು ಹೊಟ್ಟನ್ನು ಮಾತ್ರ ತೆಗೆದು ಆದಷ್ಟು ಕಡಿಮೆ 
ಪಾಲಿಷ್‌ ಮಾಡಿ 70 ಪಠ್ಲೆಂಟ್‌ ಮಾತ್ರ ಮಾಡುತ್ತಾರೆ. 5 ಪಠ್ಲೆಂಟ್‌ನ್ನು ಉಳಿಸಿಕೊಳ್ಳುತ್ತಾರೆ. 
ಹೊದಲನೆಯದಾಗಿ ಮಿಲ್‌ನವರು ಈ ರೀತಿ ಲೂಟಿ ಮಾಡುತ್ತಾರೆ. ಅನಂತರ 


ಸಂಸದೀಯ ಪಟು 67 


ಪೋಲೀಸಿನವರಿಗೆ ಹಂತ ಹಂತದದಲ್ಲೂ ದುಡ್ಡು ಕೊಡಬೇಕಾಗುತ್ತದೆ. ಹೀಗಾಗುವುದರಿಂದ 
ಹೆಚ್ಚಿನ ರೇಟನ್ನು ಕನ್‌ಸ್ಕೂಮಲ್ಸ್‌ ಮೇಲೆ ಹಾಕುತ್ತೀರಿ ಆದುದರಿಂದ ನಾನಾದರೂ ಹೇಳುತ್ತೇನೆ 
ನೀವು ಈ ರೀತಿ ರೈತರಿಗೂ ಶೋಷಣೆ ಮಾಡಿ ಕನ್‌ಸ್ಕೂಮರ್‌ಗೂ ಶೋಷಣೆ ಮಾಡುವುದಕ್ಕಿಂತ 
ಇದರ ಜೊತೆಗೆ ನೀವು ಕೊಡತಕ್ಕಂಥ 1-65ರ ಅಕ್ಕಿ ಏನಿದೆ ಅದನ್ನು ಪಾಲಿಶ್‌ ಮಾಡಿ 
ಅವರು ಉಪಯೋಗ ಮಾಡುವ ಹೊತಿಗೆ ಹೆಚ್ಚು ಕಡಿಮೆ ಅವರಿಗೆ ಎರಡು ಚಿಲ್ಲರೆ 
ಆಗುತ್ತದೆ. ತಾವು ಕೊಟ್ಟಂಥ ಅಕ್ಕಿಯಿಂದ ಯಾವ ರೀತಿ ಉಪಯೋಗವಾಯಿತೆಂದು 
ಪ್ರಶ್ನೆ ಮಾಡಬೇಕಾಗಿದೆ. ಇದರಲ್ಲಿ ಏನಾಗಿದೆ ಎಂದರೆ ರೈತರಿಗೆ ಯಾವುದೇ ವಿಧವಾದಂಥ 
ಸಹಾಯ, ಉಪಯೋಗವಾಗದಿದ್ದ ಮೇಲೆ ಅವರು 80 ರೂಪಾಯಿಗಳಿಗೆ ಏತಕ್ಕೆ ಕೊಡಬೇಕು 
ಎನ್ನುವುದನ್ನು ನಾವ ಯೋಚನೆ ಮಾಡಬೇಕಾಗುತ್ತದೆ. ನೀವ ರೈತನಿಂದ ಅಕ್ಕಿಯನ್ನು ನೇರವಾಗಿ 
ಕೊಂಡುಕೊಂಡು ಸರಿಯಾದ ರೀತಿಯಲ್ಲಿ ಅಕ್ಕಿಯನ್ನು ಹಂಚಿದರೆ ಸರಿಹೋಗುತ್ತದೆ. ಈಗ 
ಸುಗ್ನಿಕಾಲದಲ್ಲಿ ಅಕ್ಕಿ ಬೆಲೆ 3-00, 3-25 ರವರೆಗೆ ಆಗಿರುವುದನ್ನು ನನ್ನ ಜೀವನದಲ್ಲಿಯೇ 
ನೋಡಿಲ್ಲ, ಈ ರೀತಿ ಆಗುವುದಕ್ಕೆ ಏನು ಕಾರಣ ಎಂಬುದನ್ನು ಯೋಚನೆ ಮಾಡಿ, ಇದನ್ನು 
ತಾವ ಬಗೆಹರಿಸುವುದಕ್ಕೆ ಆಗದೇ ಹೋದರೆ ಬೇರೆ ಮಂತ್ರಿ ಪದವಿಯನ್ನು ತೆಗೆದುಕೊಳ್ಳಿ. 
ಈ ಆಹಾರದ ಇಲಾಖೆಯನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತೇನೆ. 


ಕಳೆದ 5 ವರ್ಷಗಳ ಕೆಳಗೆ ಮಾನ್ಯ ಕೆ.ಎಂ. ನಾಗಣ್ಣನವರು ಒಂದು ಚಳುವಳಿಯನ್ನು 
ಹೂಡಿದ್ದರು. ಆಗ ಅಕ್ಕಿ ಬೆಲೆ 1-95 ಇತ್ತು. ಆಗ ಮಂಡಿ ವರ್ತಕರು 1-10,1-15ಕ್ಕೆ 
ಮಾರುತ್ತೇವೆಂದು ಒಪ್ಪಿಕೊಂಡರು, ಆದುದರಿಂದ ಸುಗ್ಗಿ » ಕಾಲದಲ್ಲಿಯೇ ಅಕ್ಕಿಯ ಬೆಲೆ 
ಇಷ್ಟು ಏರಿ ಹೋಗಿರುವುದರಿಂದ ಮುಂದೆ ಅಕ್ಕಿಯ ಬೆಲೆ ಯಾವ ರೀತಿಯಾಗಿರುತ್ತದೆ 
ಎನ್ನುವ ಬಗ್ಗೆ ವಾವು ಚೆನ್ನಾಗಿ ಪರಿಶೀಲನೆ ಮಾಡಬೇಕಾಗಿದೆ. ಏತಕ್ಕೆಂದರೆ ಪಕ್ಕೆದ ರಾಜ್ಯವಾದ 
ತಮಿಳು ನಾಡಿನಲ್ಲಿ ಇದ್ದಕ್ಕಿದಂತೆ 6 ರೂಪಾಯಿಗಳಿಂದ ಆರೂವರೆ ರೂಪಾಯಿಗಳವರೆಗೆ 
ಏರಿರತಕ್ಕಂತ ಪರಿಸ್ಪಿತಿಯನ್ನು ನಾವು ಕಾಣುತ್ತಿ್ದೇವೆ. ಆದುದರಿಂದ ತಾವು ರೈತರಿಗೆ 
ಯಾವುದಾದರೂ ಸಬ್ಸಿಡಿ ಕೊಟ್ಟು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲೇಬೇಕು, ರೈತರು 
ಹೆಚ್ಚು ವಾಟರ್‌ ರೇಟನ್ನು ಕೂಡ ಕೊಡಬೇಕಾಗಿದೆ. ಜೊತೆಗೆ 5 ರೂಪಾಯಿಗಳಿಂದ 6 
ರೂಪಾಯಿಗಳಿಗಿಂತ ಕಡಿಮೆ ಕೂಲಿಗೆ ಬರುವದಿಲ್ಲ. ಧೈತನು ಬೆಳೆಯನ್ನು ಬೆಳೆಯಬೇಕಾದರೆ 
ಇನ್ನು ಅನೇಕ ತರಹದ ಕಷ್ಟಗಳು ಇವೆ. ಪಟ್ಟಣದಲ್ಲಿರುವವರಿಗೆ ಉಪಕಾರವನ್ನು 
ಮಾಡಬೇಕೆನ್ನುವ ಉದ್ದೇಶದಿಂದ ರೈತರನ್ನು ಶೋಷಣೆ ಮಾಡಿ ಪಟ್ಟಣಿಗರಿಗೆ ಅಕ್ಕಿಯನ್ನು 
ಒದಗಿಸಬೇಕೆಂದು ಹೇಳುವುದಿಲ್ಲ. ಧೃತ ಬಹಳ ಕಷ್ಟಪಟ್ಟುಕೊಂಡು ಲೆವಿಯನ್ನು ಕೊಡುತ್ತಿದ್ದಾನೆ. 
ಮತ್ತೆ ಕನ್‌ಸ್ಕೂಮರ್ಸ್‌ ಗೆ ಒಂದು ತಿಂಗಳಿಗೆ ಕೊಡತಕ್ಕಂಥ 3 ಕೆ.ಜಿ. ಅಕ್ಕಿ ಏನೂ ಸಾಕಾಗುವುದಿಲ್ಲ, 
ನೀವು ಕೊಡತಕ್ಕಂಥ ಅಕ್ಕಿಗೆ ಆವರೇಜ್‌ ಲೆಕ್ಕ ಹಾಕಿದರೆ ಎರಡೂವರೆ ರೂ ಆಗುತ್ತದೆ ಮತ್ತು 
ಹೆಚ್ಚಿನ ಅಕ್ಕಿಯನ್ನು ಅವರು ಕೊಂಡುಕೊಳ್ಳಬೇಕಾದರೆ 3-3.50 ರೂ. ಕೊಟ್ಟು 


68 ಟಿ. ಆರ್‌ 


ತೊಂಡುಕೊಳ್ಳಬೇಕಾಗುತ್ತದೆ. ತಾಚಿ ಇಪತ್ತಿನ ದಿವನ ಫುಡ್‌ ಡಿಪಾರ್ಟ್‌ಮೆಂಟಿನಲ್ಲಿ ಇಷ್ಟು 
ಸಿಬ್ಬಂಬಿಯನ್ನು ಇಟ್ಟುಕೊಂದು, ಇಷ್ಟು ಹೂವನ್ನು ಇದರ ಮೇಲೆ ಹುಕಿ, ಕಡೆಗೆ ಕನ್‌ಸ್ಕೂ ಮಲ್‌ 
ಹೆಚ್ಚನ ಬೆಲೆ ಕೊಡಬೇಕಾದ ಬೆಕ್ರೆದಲ್ಲಿ ಖಂಡಿತವಾಗಿ ಕವ್‌ಸ್ಫೂಮರ್‌ಗೆ ಉಪಕಾರ 


ಮಾಡುತಿಬ್ರೀವೆಂದು ಹೇಳಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದುದೆರಿಂದ ನನ್ನ ಸಲಹೆಯಾದರೂ 


ಇಖ್ಸೆ ಗಡಿ ಪ್ರದೇಶಗಳು ಏನಿವೆಯೋ ಅಲ್ಲೆಲ್ಲಾ ನೀವು ಸರಿಯಾದಂಥ' ಕಾವಲು ಹಾಕಿ, 
ನಮ್ಮ ರಾಜ್ಯಕ್ಕೆ ಹೊರಗಡೆಯಿಂದ ಅಕ್ರಮವಾಗಿ ಸಾಗಾಣಿಕೆ ಆಗುವಂಹದ್ದನ್ನು ತಪಸಿ. 


ಇನ್ನು ಹಸಿ ಭತ್ತವನ್ನು ತೆಗೆದಯಕೊಂಡು ಹೋಗಿ ಗೋಡೌವ್‌ಗಳಲ್ಲಿ ತುಂಬಿ ಬಿ ಬಿಟ್ಟಿರುತ್ತಾರೆ. 
ಅದು ಏವಾಗುತ್ತದೆ ಎಂದರೆ ಅದೆಲ್ಲಾ ಬೂ ಇಸ್ಟ್‌ ಬಂದು ಬಿಟ್ಟಿರುತ್ತದೆ. ಇಲ್ಲಾ ಅದನ್ನು 
ಉ ಪಯೋಗಿಸುವುದಕ್ಕೆ ಜಗಬೇ ಇರುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿರುತ್ತದೆ. ಹೀಗಾಗಿ 


ಹಸಿ ಭತ್ತ ವರ್ತಕರಿಂಬ ಆರ್‌ಖಾಸಿಯಾಗಿ ಬರುವ ಹೊತಿಗೆ ನವರೇ 
ಕಡಿಮೆಯಾಗುತ್ತದೆ. ಇನ್ನು 


ಮಿಲ್‌ಗಳಲ್ಲಿರತಕ್ಕೆಂಥವರ ಕೆಗೆ ಬೆಚ್ಚಗೆ ಮಾಡಿದರೆ ಫೃನ 


ಮಾಡು ಎಂದರೆ ಮೀಡಿಯಂ ಮಾಡುತಾಬೆ. ಈ ರೀತಿಯ ಅಕ್ರಿಮಗಳು ಆಗತಕ್ಕಂಥದ್ದು 


ವಿಧದಲ್ಲೂ ಕೂಡ ಈ ಲಂಚದ ಹಾವಳಿ ಚೇಕಾದ್ಹಾ ' ಗಿವೆ. ಲಂಚದ 
ಹಾವಳಿ ಮತ್ತು ಈ ಮದಧ್ಯಸ್ತರಾಗಿರತಕ್ಕಂಥವರ ಲೂಟಿ ಇದನ್ನೆಲ್ಲಾ ಅಕ್ಕಿಯನ್ನು 
ಉಪಯೋಗಿಸುವವರ ಮೇಲೆ ಹಾಕತಕ್ಕಂಧದ್ದು ತಪ್ಪು. ಇದನ್ನು ಸರಿಯಾದ ರೀತಿಯಲ್ಲಿ 
ಮಾಡದೇ ಹೋದರೆ ಯಾವ ಸಂಸಾರವೇ ಆಗಲಿ 3-30 ರೂ. ಗಳ ಹಾಗೆ ಅಕ್ಕಿಯನ್ನು 
ಕೊಂಡುಕೊಂಡು, ಒಂದು ಸಂಸಾರದಲ್ಲಿ 7-8 ಜವ Ai ಮುನ್ನೂರು ನಾನ್ನೊರು 
ರೂಪಾಯಿಗಳ ಸಂಬಳ ಬರತಕ್ಕಂಥವರು ಜೀವನ ವುದು ಕಷ್ಟವಿದೆ. ಮನುಷ್ಯನ 
ಜೀವನಕ್ಕೆ ಆಹಾರವೇ ಅತಿಮುಖ್ಯವಾದದ್ದು. ನೀವು pa ಎಷ್ಟೇ ಡಿ.ಎ. ಕೊಟ್ಟರೂ 
ಸರಿಹೋಗುವುದಿಲ್ಲ. ಎಲ್ಲಿಯವರೆಗೆ ಆಹಾರದ ಬೆಲೆ ಇಳಿಯುವುದಿಲ್ಲವೋ ಅಲ್ಲಿಯವರೆಗೂ 
ಅವರು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನೀವು ಒಂದು ತಿಂಗಳಿಗೆ 3 ಕೆ.ಜಿ.ಯಂತೆ 
ಕೊಟ್ಟರೂ ಅವರು ಹೆಚ್ಚಿನ ಭಾಗವನ್ನು ಹೊರಗಡೆಯಿಂದ ಕೊಂಡುಕೊಳ್ಳಬೇಕಾಗುತ್ತದೆ. 3 
ಕೆ.ಜಿ. ಗೋಧಿ, 3 ಕೆ.ಜಿ. ಅಕ್ಕಿ, ಮೈಲೋ ಕೊಡುತ್ತೇನೆಂದು ಹೇಳುತ್ತೀರಿ ಆದರೆ ಬೆಂಗಳೂರು 
ಪೆಬ್ರಣದಲ್ಲಿ ಎಲ್ಲಿಯೂ ಮೈಲೋ ಸಿಕ್ಕುವುದಿಲ್ಲ. 3 ಕೆ.ಜಿ. ಅಕ್ಕಿಯನ್ನು ಕೊಡುತ್ತೀರಿ ಅದೂ 
ರೈತನಿಗೆ ಇಲ್ಲವೇ ಇಲ್ಲ, ಇನ್ನು ಗೋಧಿಯನ್ನು ಕೇಂದ್ರ ಸರ್ಕಾರದವರಿಂದ ತರಿಸಿಕೊಂಡು 
ಕೊಡುತ್ತೀರಿ. ಅನೇಕ ಸಾರಿ ಗುಣಮಟ್ಟ ಕೂಡ ಹೆಚ್ಚು ಕಡಿಮೆಯಾಗಿರುತ್ತಬೆ. ಕೆಲವು ವೇಳೆ 
ಅಕ್ಕಿ ರುಚಿಯಾಗಿಯೇ ಇರುವುದಿಲ್ಲ. ಗೋಧಿಯನ್ನು ಹೆಚ್ಚಾಗಿ ಉಪಯೋಗಿಸುವುದಕ್ಕೆ 
ಆಗುವುದಿಲ್ಲ. ಆದುದರಿಂದ ಎಲ್ಲಿಯವರೆಗೆ ಅಕ್ಕಿಯ ಬೆಲೆ ಇಳಿಯುವುದಿಲ್ಲವೋ 
ಅಲ್ಲಿಯವರೆಗೆ ಯಾವ ಸಮಸ್ಯೆಯನ್ನೂ ಬಗೆಹರಿಸ ಸುವುದಕ್ಕೆ ಆಗುವುದಿಲ್ಲ. ರೈತರಿಗೆ ಏಮು 
ಬೇಕೋ ಆ ಸೌಲಭ್ಯಗಳನ್ನೆಲ್ಲಾ ಕೊಡಿ, ಅವರಿಗೆ ಸಬ್ದಿಡಿ ಕೊಡಿ, ಇಲ್ಲದಿದ್ದರೆ ರೈತರು 
ಉಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೂಡಲೇ ಆಹಾರದ ನೀತಿಯನ್ನು ಸರಿಪಡಿಸಬೇಕು 


pe) 
fb 
9 
[ಈ 
{1 


ಸಂಸದೀಯ ಪಟು 69 


ಇಲ್ಲದೆ ಹೋದರೆ ಜನ ಸಾಯುತ್ತಾರೆಂದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಮನ: 
ಪಗಾಗಲೇ ಹೇಳಿದ ಹಾಗೆ ೭ ಭತಕ್ಕೆ ಕೊಡತಕ್ಕಂಥ ರೇಟಿಗೂ ಮತ್ತು ನೀವು ಅಕ್ಕಿ ಮಾಡಿ 
ಮಾರತಕ್ಕಂಥ ರೇಟಿಗೂ ಬಹಳ ವೃತ್ಕಾಸವಿದೆ. ಭತ್ತವನ್ನು ಕೊಂಡುಕೊಳ್ಳತಕ್ಕಂಥ ರೇಟ್‌ 83 
ರಿಂದ 89 ರೂಪಾಯಿಗಳವರೆಗೆ ಕೊಡ ಭತ್ತದ ರೇಟಿದೆ. ಇವತ್ತಿನ ದಿವಸ ನೀವ ಕೊಡತಕ್ಕಂಥ 
ಕೋರ್ಸ್‌ ಅಕ್ಕಿ ರೇಟ್‌ 1-59 ಇದೆ. ಸೂಪರ್‌ ಫೈನ್‌ 1-95ರ ವರೆಗೆ ಇದೆ. ಆದುದರಿಂದ 
ಏವಾಗುತ್ತಿದಿ ಎಂದರೆ ಮಧ್ಯವರ್ತಿಗಳಿಂದ ಬೇಕಾದಷ್ಟು ಅವ್ಯಾಯವಾಗುತ್ತಿದೆ ಇದನ್ನು 
ತಡೆಗಟ್ಟದೇ ಹೋರೆ ರ ಇದನ್ನು ಸರಿಯಾದಂಥ ರೀತಿಯಲ್ಲಿ ನಡೆಸು ಸ 


[3 
ಆಗುವುದಿಲ್ಲ. ನಿಮ್ಮಕಾಸ್‌ ಕೌ ಪ್ರೆಜ್‌ 1-45ರಿಂದ 1- 50ಕ್ಕಿಂತ ಜಾಸ್ತಿಯಾಗುವುದಿಲ್ಲ, ಇವತ್ತು 
ರೈತ ಸ ಬೆಳೆಯನ್ನು *ಳಿದು ಆ ಯನ್ನು ಕೊಡಬೇಕಾಗುತ್ತದೆ ಮೆತು ತಾನು 


ಶ್ರಮವ: ಜಹಿ ಹಿ 


ರ ದಿದ್ದನ್ನು ಸರ್ಕರಕ್ಕೆ ಕೆ [a9 NESS 


ದೆ ಇಸೆಕರು ಲೆವಿ ಕೊಡಬೇಕು. ಕಷ್ಟಪಟ್ಟು ಬೆಳೆದು ಶ್ರಮವಹಿಸಿದವ 
; ಐಂಬರೆ ಯಾ ಹ ಗ ಶ್ರಿ ಕೊಡಬೇಕೆಂದು ಕೇಳ 
ಪುದಕ್ಕೋಸ್ಕರೆ ಎಲ್ಲ ರೈತರನ್ನೂ ಕೂಡ ಶೋಷಣೆ ಮ 

ಯಪ ದ ಯೊಂದು Re ಇಪ್ಟೊಂದು ಊತ ಜೆ 
ಬಿ ಮಂಗಳೂರು, ಕೆ.ಜಿ.ಎಫ್‌, ಮೆ 


ಒಂದು ಸಮಸ್ಯೆಯಾಗಿದೆ. ಸುಬೂ ಕೂಃ 
ಆದುದರಿಂದ ವನೆಗೆ ಹಳ್ಳಿ 3) ಪರಿಸ್ತಿತಿ ಗೊತಿದೆ. ಇಂಥ ಶೋಷಣೆ 
ತೀವ್ರವಾಗಿ ರಿಶಿಲತ: ಮಾಡಿ ನಾಗರೀಕರಿಗೆ ಮತ್ತು ರೈತ ತರಿಗೆ ನದಿಹೊ: 
RDU ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲದೇ ಹೋ 

ತಿ ಬಹಳ ಕಾಲ ನಡೆಯುವುದಕ್ಕೆ ಆಗುವುದಿಲ್ಲವೆಂದು ಹೇಳಬಯಸುತ್ತೇವೆ. ಈ ದ 
ಅಕ್ಕಿ ಬೆಲೆ ಮೂರೂವರೆ ರೂಪಾಯಿ ಇರುವುದು ಬರುಬರುತ್ತಾ ನ ರೂಪಾಯಿ, 6 
ನಾಯಿಗೆ ಏರುತ್ತಾ ಹೋಗುತ್ತದೆಯೇ ಹೊರತು ಯಾವತ್ತೂ ಕೂಡ ಬೆಲೆ 
ಕಡಿಮೆಯಾಗುವುದಿಲ್ಲ. ಈಗ ಇರತಕ್ಕ ಬೆಲೆಯನ್ನು ನೋಡಿದರೆ ದಿನೇ ದಿನೇ ಗಗವಕ್ಕೆ 
ಹೋಗುತ್ತಿದೆ. ಇದರಿಂದ ಬಡವರು ಬದುಕುವುದಕ್ಕಾಗುಪುದಿಲ್ಲ. ಈ ಈ ವಿಷಯದಲ್ಲಿ ತಾಚಿ 
ತೀವ್ರವಾಗಿ ಗಮನಕೊಟ್ಟು ರೈತರಿಗೆ ತೊಂದರೆ ಆಗ ಹಾಗೆ ನೋಡಿಕೊಳ್ಳಬೇಕು. ಹಾಗೆ 
ತಾವು ಮೋಡಿಕೊಳ್ಳದೇ ದ ಪಕ್ಷದಲ್ಲಿ ಜನರಿಗೆ ನೀವು ಉಪಕಾರ ಮಾಡುತ್ತೀ ರೆಂದು 


10 ಟೆ. ಆರ್‌. ಶಾಮಣ್ಣ 


ಖಂಡಿತವಾಗಿ ಹೇಳುವುದಕ್ಕಾಗುವುದಿಲ್ಲ. ಸರ್ಕಾರದವರು ಭತ್ತವನ್ನು ಕೊಂಡುಕೊಂಡು 
ಶೇಖರಣೆ ಮಾಡಿ ಅದನ್ನು ಮಿಲ್‌ ಮಾಡಿಸುವಾಗ ಅನೇಕ ಕಡೆ ಲೋಪದೋಷಗಳಿರುತ್ತವೆ. 
ಸ್ಟೋರೇಜ್‌ ಸರಿಯಿಲ್ಲ. ಅಲ್ಲಿ ಇಲಿಗಳು, ಹೆಗ್ಗಣಗಳು ತಿಂದುಹಾಕುತ್ತವೆ. ಅದರ 
ಜೊತೆಗೆ 2 ಕಾಲಿನ ಹೆಗ್ಗಣಗಳೂ ಸೇರಿಕೊಂಡು ತಿಂದು ಹಾಕಿ ಹೆಚ್ಚಿನ ರೀತಿಯಲ್ಲಿ ಲಾಸ್‌ 
ತೋರಿಸುತ್ತವೆ. ಭತ್ತವನ್ನು ಕೊಂಡುಕೊಳ್ಳುವಾಗ, ಹೆಚ್ಚಿನ ನಷ್ಟವಾಗುತಿದೆ. ಅಲ್ಲದೆ ಪ್ರೊಕ್ಕೂರ್‌ 
ಮಾಡುವಾಗ, ಸ್ಫೋರ್‌ ಮಾಡುವಾಗ, ಮಿಲ್‌ ಮಾಡುವಾಗ ಏನೇನು ಲೋಪದೋಷಗಳಿವೆ 
ಎಂಬುದನ್ನು ಯೋಚನೆ ಮಾಡಿ. ನಿಮಗೆ ಆಗತಕ್ಕಂಥ ಓವರ್‌ ಭಾರ್ಜಸ್‌ 25 ರೂಪಾಯಿ 
ಆಗುವುದಕ್ಕೆ ಸಾಧ್ಯವಿಲ್ಲ, ಇದನ್ನು ಆದಷ್ಟೂ ಕಡಿಮೆ ಮಾಡಬೇಕು. ನಿಮಗೆ ಓವರ್‌ಹೆಡ್‌ 
ಛಾರ್ಜಸ್‌ 12 ರೂಪಾಯಿಗಿಂತ ಹೆಚ್ಚಿಗೆ ಒಂದು ಕ್ವಿಂಟಾಲ್ಲಿ ಆಗುವುದಿಲ್ಲವೆಂದು ಖಚಿತವಾಗಿ 
ಹೇಳಬಹುದು. ನೀವು ಭತ್ತವನ್ನು ಕೊಂಡುಕೊಂದು ಅಕ್ಕಿಯನ್ನು ಮಾಡಿಸಿದರೆ 12-13 
ರೂಪಾಯಿಗಿಂತ ಹೆಚ್ಚಿಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈಗ 20-25 ರೂಪಾಯಿ ಆಗತಕ್ಕ 
ಹಓವರ್‌ಹೆಡ್‌ ಛಾರ್ಜಸ್‌ನ್ನು ತಾವು ಹೆಚ್ಚನ ರೀತಿಯಲ್ಲಿ ಕಡಿಮೆ ಮಾಡುವುದಕ್ಕೆ ಪ್ರಯತ್ನ 
ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಇನ್ನೊಂದು ಏಚಾರವನ್ನು 
ಸರ್ಕಾರದವರು ಯೋಚನೆ ಮಾಡಬೇಕು. ಅದೇನೆಂದರೆ ಲೆವಿಯನ್ನು ಕಲೆಕ್ಸ್‌ ಮಾಡಿ ರೈತನಿಗೆ 
ತೊಂದರೆ ಕೊಡುವುದಕ್ಕೆ ಬದಲು ಇಂಟರ್‌ ಡಿಸ್ಪಿಕ್ಸ್‌ ಮೂವ್‌ಮೆಂಟನ್ನು ಕಂಪ್ಲೀಟ್‌ ಆಗಿ 
ತೆಗೆದು ಬಾರ್ಡರ್‌ನಲ್ಲಿ ಭದ್ರಮಾಡಿ, ವರ್ತಕರ ಮೇಲೆ ಸರಿಯಾದಂಥ ಹಿಡಿತವನ್ನು 
ಇಟ್ಟುಕೊಂಡು, ಸರಿಯಾದ ಬೆಲೆಗೆ ಮಾರುವುದಕ್ಕೆ ಸಾಧ್ಯ ಇದೆಯೇ ಎಂಬುದನ್ನು 
ನೋಡಬೇಕು. ನೀವು ಬಳಕೆದಾರನಿಗೆ ಕೊಡತಕ್ಕ ಅಕ್ಕೆ ಮೂರನೆ ಒಂದು ಭಾಗ ಅದು 
ಅವನಿಗೆ ಸಾಕಾಗುವುದಿಲ್ಲ ಇನ್ನೂ ಅವನು ಮೂರನೆ ಎರಡು ಭಾಗ ಅಕ್ಕಿಯನ್ನು 
ಹೊರಗಡೆಯಿಂದ ಕೊಂಡುಕೊಳ್ಳಬೇಕಾಗುತ್ತದೆ. ಸಿಟಿಯಲ್ಲಿ ಪೂರ್ಣವಾಗಿ ರೇಷನಿಂಗ್‌ 
ಪದ್ಧತಿಯಿಲ್ಲ. ಇನ್‌ಫಾರ್ಮಲ್‌ ರೇಷನಿಂಗ್‌ ಪದ್ಧಶಿಯಿರುವದರಿಂದ ಓಪನ್‌ ಮಾರ್ಕಿಟ್‌ನಲ್ಲಿ 
ಹೆಚ್ಚಿನ ಆಹಾರ ಧಾನ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಆದುದರಿಂದ ಈ ಬಗ್ಗೆಯಾರಾದರೂ 
ಪರಿಣಿತರನ್ನು ಅಥವಾ ಅನುಭವ ಇರುವವರನ್ನು ಬರಮಾಡಿಕೊಂಡು ಅವರೊಡನೆ 
ಸಮಾಲೋಚನೆ ಮಾಡಿ ಯಾವುದಾದರೊಂದು ನಿರ್ಧಾರಕ್ಕೆ ಬರುವುದಕ್ಕೆ 
ಅವಕಾಶವಾಗುತ್ತದೆಯೇ ಎಂಬುದನ್ನು ಯೋಚನೆ ಮಾಡಬೇಕು. ಈಗ ರೇಷನ್‌ ಷಾಪ್‌ಗಳಲ್ಲಿ 
ಕೊಡತಕ್ಕ ಅಕ್ಕಿಯನ್ನು ನಿಜವಾಗಿಯೂ ಕೂಡ ಹಿಂದಿನ ಕಾಲದಲ್ಲಿ ಆನೆಗಳಿಗೂ ಸಹ . 
ಹಾಕುತ್ತಿದ್ದರೋ ಏನೋ ಗೊತ್ತಿಲ್ಲ, ಆ ರೀತಿಯಲ್ಲಿ ಈ ಅಕ್ಕಿ ಇದೆ. ಆದರಲ್ಲಿ ಭತ್ತ ಬೇಕಾದಷ್ಟು 
ಇರುತ್ತದೆ, ಅದರ ಜೊತೆಗೆ ಕಲ್ಲು ಕೂಡ ಇರುತದೆ. ಬಹುಶಃ ತೂಕ ಬರಲಿ ಎಂದು 
ಸೇರಿಸಿಕೊಡುತ್ತಾರೋ ಏನೋ ಗೊತ್ತಿಲ್ಲ. ಒಮ್ಮೆಆ ಅಕ್ಕಿಯನ್ನು ಮಿಲ್‌ ಮಾಡಿಸಿ ಜರಡಿ 
ಹಿಡಿದಾಗ ಸ್ಕಾಂಪಲ್‌ಗಾಗಿ ಅದನ್ನು ಸ್ವಲ್ಪ ತಂದಿದ್ದೆ. ಕಲ್ಲು, ಭತ್ತ ಇರತಕ್ಕಂಥ ಅಕ್ಕಿಯನ್ನು 


ಇ ವರು 


ಮನುಷ್ಯ ಉಪಯೋಗಿಸಿದರೆ ಅವನಿಗೆ ಬಹಳ ಕಷ್ಟವಾಗುತ್ತದೆ. ನೀವು ಲೆವಿಯಿಂದ 


ಸಂಸದೀಯ ಪಟು 71 


ತೆಗೆದುಕೊಂಡು ಬಂದ ಭತ್ತದಲ್ಲಿ ಅಕ್ಕಿಯನ್ನು ಮಾಡಿ ಒಂದು ಕೆ.ಜಿ.ಗೆ 1.65 ಅಥವಾ 
1.70 ಪೈಸೆ ಕೊಡಬಹುದು. ಆದರೆ, ಅದನ್ನು ಸರಿಯಾಗಿ ಉಪಯೋಗಿಸಲು ಹೋದರೆ 
ಅದಕ್ಕೆ ಖರ್ಚು ಜಾಸ್ತಿ ಬೀಳುತ್ತದೆ. ಅವನ್ನು ಒಪ್ಪಕೂಡ ಮಾಡಿ ಒದಗಿಸುತ್ತಿಲ್ಲ. ಈ 
ರೇಷನ್‌ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಒಪ್ಪ ಮಾಡಿದರೆ ಅದರಲ್ಲಿ ಮೂರನೆ 
ಒಂದು ಭಾಗ ಹೋಗುತ್ತದೆ. ಇದರಿಂದ ಏನು ಪ್ರಯೋಜನವಾಗುತ್ತಿಲ್ಲ. ನೀವು ಇಷ್ಟು 
ಕಡಿಮೆ ಬೆಲೆಗೆ ಅಕ್ಕಿಯನ್ನು ಕೊಡುತ್ತಿದ್ದರೂ ಕೂಡ ಕನ್‌ಸ್ಕೂಮರ್ಸ್‌ಗೆ ಬಹಳ 
ತೊಂದರೆಯಾಗುತಿದೆ ಎಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಮುಖ್ಯವಾಗಿ 
ನಾನು ಹೇಳತಕ್ಕಂಥಾದ್ದು ಏನೆಂದರೆ ಹೊರಗಡೆ ಐದು ಪೈಸೆ - ಹತ್ತು ಪೈಸೆ ಜಾಸ್ತಿ ಕೊಟ್ಟರೂ 
ಪರವಾಯಿಲ್ಲ, ಈ ಅಕ್ಕಿಯನ್ನು ಮಾತ್ರ ತಂದು ಒಪ್ರಮಾಡುವುದಕ್ಕಾಗುವುದಿಲ್ಲ. ಇದನ್ನು 
ತಾವ ಸ್ವಲ್ಪ ಯೋಚನೆ ಮಾಡಬೇಕು. ಉತ್ತಮವಾದ ಅಕ್ಕಿಯನ್ನು ಕೊಡುವುದಕ್ಕೆ ತಮಗೆ 
ಶಕ್ಕವಿದೆಯೇ ಎಂಬುದನ್ನು ನೋಡಿಕೊಳ್ಳಿ. ಮನುಷ್ಯನಿಗೆ ಅಕ್ಕಿ ಸಿಕ್ಕದೆ ಕಷ್ಟ ಬಂದಿರಬಹುದು. 
ಆದರೆ ದನಗಳು ತಿನ್ನುವಂತಹ ಬೂಸಾಕ್ಕೂ ಕೂಡ ಇವತ್ತು ಕಷ್ಟ ಬಂದಿದೆ. ಮೊದಲು 13 
ರೂಪಾಯಿಗೆ ಸಿಕ್ಕುತ್ತಿದ್ದ ಬೂಸಾ ಇವತ್ತಿನ ದಿವಸ 35-36 ರೂಪಾಯಿ ಆಗಿದೆ. ಜನಗಳು 
ತಿಮ್ನವ ಅಕ್ಕಿಗೆ ಬೆಲೆ ಏನೋ ಏರಿದೆ ಅಂದರೆ ದನಗಳಿಗೆ ಹಾಕತಕ್ಕ ಬೂಸಾ ಬೆಲೆ ಯದ್ವಾ 
ತದ್ದಾ ಏರಿದೆ. ತಃ ರೇಟನ್ನು ನೋಡಿದರೆ ಹಸುಗಳನ್ನು ಇಟ್ಟುಕೊಂಡು ಹಾಲು ಮಾರುವುದು 
ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ. ಹಸುಗಳನ್ನು ಇಟ್ಟುಕೊಂಡಿರುವವರನ್ನು ಯಾರನ್ನೂ 
ನೋಡಿದರೂ ಕೂಡ ಮಾವ ಹಸುಗಳನ್ನು ಮಾರಿಬಿಡುತ್ತೇವೆಂದು ಹೇಳುತ್ತಾರೆ. ಹಾಲು 
ಮಾರುವವರು ಹಾಲಿಗೆ ನೀರು ಸೇರಿಸಿ ಕೊಡುತ್ತಾರೆ. ಡೈರಿಯವರೂ ಕೂಡ ಹಾಲಿನ 
ಬೆಲೆಯನ್ನು ಏರಿಸಿದ್ದಾರೆ. 


ಶ್ರೀ ಎಸ್‌. ಹೆಮೀದ್‌ ಷಾ - ಬೂಸಾ ಬೆಲೆ ಜಾಸಿಯಾಗಿದೆ ಎಂದು ಹೇಳುತ್ತೀರಿ, 
ಬಂದು ಮೂಟೆಗೆ ಎಷ್ಟು ಜಾಸ್ತಿಯಾಗಿದೆ ಸ್ಥಾಮಿ? 


ಶ್ರೀ ಟ.ಆರ್‌. ಶಾಮಣ್ಣ - ಅದರಲ್ಲಿ ಬೇರೆ ಬೇರೆ ತೂಕದ ಮೂಟೆಗಳು ಇರುತ್ತವೆ. 
50 ಕೆ.ಜಿ. ಮೂಟೆ ಕೂಡ ಇದೆ. ಈ ಬೂಸಾ ಬೆಲೆ ವಿಪರೀತವಾಗಿ ಏರಿರುವುದರಿಂದ 
ಹಾಲು ಮಾರುವವರು ಹಾಲಿನ ವ್ಯಾಪಾರವನ್ನೇ ಬಿಡುವ ಹಂತಕ್ಕೆ ಬಂದಿದ್ದಾರೆ. ಹಾಲಿನ 
ಬೆಲೆಯ ಮೇಲೆ ಹೆಚ್ಚಿನ ಪರಿಣಾಮವಾಗುತ್ತಿರುವುದರಿಂದ ಅದನ್ನು ಕೂಡ ತಾವ ಯೋಚನೆ 
ಮಾಡಬೇಕು. ಅನೇಕ ಸಂದರ್ಭಗಳಲ್ಲಿ ಈ ಅಕ್ಕಿಯ ಬೆಲೆ ಏರುವುದಕ್ಕೆ ಕಾರಣ ಏನೆಂದರೆ 
ನಮ್ಮ ನೆರೆ ರಾಜ್ಯಗಳಿಗೆ ಈ ಅಕ್ಕಿ ಕಳ್ಳ ಸಾಗಣಿಕೆಯಲ್ಲಿ ಹೋಗುತ್ತಿರುವುದೇ ಆಗಿದೆ. 
ಉದಾಹರಣೆಗೆ ಒಂದು ಲಾರಿ ಅಕ್ಕಿಯನ್ನು ಬಾರ್ಡರ್‌ನಿಂದ ಆಚಿಗೆ ದಾಟಿಸಿದರೆ 2 
ಸಾವಿರ ರೂಪಾಯಿ ಕೊಡುತ್ತಾರೆ. ಅದರಲ್ಲಿ ಅರ್ಧ ಖರ್ಚಾದರೂ ಕೂಡ ಒಂದು ಲಾರಿಗೆ 
ಒಂದು ಸಾವಿರ ರೂಪಾಯಿ ಬರುತ್ತದೆ. ಅನೇಕರು ಹೆಚ್ಚಿನ ಲಾಭವನ್ನು ಪಡೆಯುವ 


72 ಟ. ಆರ್‌. ಶಾಮಣ 


ಉದ್ದೇಶದಿಂದ ಈ ಕಳ್ಳ ಸಾಗಾಣಿಕೆ ದಿನೇ ದಿನೇ ಣೆಚ್ಚುತ್ತಾ ಹೋಗುತಿದೆ. ಒಂದು ಕಡೆ 
ಕೇರಳ, ಇನ್ನೊಂದು ಕಡೆ ತಮಿಳುನಾಡು, ಮತ್ತೊಂದು ಕಡೆ ಮಹಾರಾಷ್ಟಕ್ಕೆ ದಿನೇ ದಿನೇ 
ಹೆಚ್ಚು ಹೆಚ್ಚು ಅಕ್ಕಿ ಹೋಗುತಿದೆ. ನಮಲ್ಲಿ 3 ರೂಪಾಯಿ ಚಿಲ್ಲರೆ ಇದ್ದರೆ ಮದ್ರಾಸ್‌ನಲ್ಲಿ 6 
ರೂಪಾಯಿ ಚಿಲ್ಲರೆ ಇರುತ್ತದೆ. ಒಳ್ಳೆಯ ಬೆಲೆ ಸಿಕ್ಕುತ್ತಿರುವುದರಿಂದ ಪೋಲಿಸರನ್ನು ಸರಿ 
ಮಾಡಿಕೊಂಡು ಕಳ್ಳ ಸಾಗಾಣಿಕೆ ಮಾಡುವದಕ್ಕೆ ಏರ್ಪಾಡು ಮಾಡುತಾರೆ. ಇದು ಏನಾಗಿದೆ 
ಎಂದರೆ “ಕುರಿ ಕಾಯುತ್ತಿಯಾ ತೋಳ ಎಂದರೆ ಸಂಬಳ ಇಲ್ಲದೆ ಕಾಯುತ್ತೇನೆ” ಎಂದು 
ಹೇಳಿದಂತೆ ಆ ರೀತಿಯ ಜನದಿದ್ದಾರೆ. ಅವರು ಚೆನ್ನಾಗಿ ಜಮೀನನ್ನು ಸಂಪಾದನೆ ಮಾಡುತ್ತಾರೆ. 
ಕೆಲಸವನ್ನು ಬಿಟ್ಟರು ಕೂಡ ಜೀವನ ಮಾಡುತ್ತೇವೆಂಬ ದೈರ್ಯ ಇರುತ್ತದೆ. ಅವರಿಗೆ 
ಸಂಬಳಕ್ಕಿಂತ ಹೆಚ್ಚಿಗೆ ಬೇರೆ ರೀತಿಯಲ್ಲಿ ವರಮಾನ ಬರುತ್ತಾ ಇರುವುದೆರಿಂದ ಅನೇಕ 
ರೀತಿಯಲ್ಲಿ ಈ ಬೆಲೆಗಳು ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣವಾಗಿದೆ. ಆದುದರಿಂದ ಬಾಕಿ 
ರಾಜ್ಯಗಳಿಗೆ ಹೋಗುತ್ತಿರುವ ಅಕ್ಕಿ ಕಳ್ಳ ಸಾಗಾಣಿಕೆಯನ್ನು ತಫ್ಲಿಸುವವರೆಗೂ ಈ ಬೆಲೆಗಳನ್ನು 
ಇಳಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ತಿಳಿಸುವುದಕ್ಕೆ ಇಷ್ಟ ಪಡುತ್ತೇನೆ. ಘೋಲಿಸ್‌ 
ಸಬ್‌ಇನ್ಸ್‌ಪೆಕ್ಟರ್‌ಗೆ ಇಷ್ಟು, ಕಾನ್‌ಸ್ಟೇಬಲ್‌ಗೆ ಇಷ್ಟು, ಸ್ಟೇಷನ್‌ಗೆ ಇಷ್ಟು ಎಂದು ಮಾಮೂಲು 
ಟಗಿದೆ. ಅದರ ಪ್ರಕಾರ ನಡೆಯುತ್ತಿದೆ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡುವುದಕ್ಕೆ 
ಸಾಧ್ಯವಿದೆ ಎಂದು ತಿಳಿದುಕೊಂಡಿದ್ದಾರೆ. ಮತ್ತೆ ಕೆಲಚ್ರಿ ಕಡೆಗಳಲ್ಲಿ ತೌಡು ಎಂದು ತೋರಿಸಿ 
ಚೀಲದ ಸುತ್ತಲೂ 2 ಲೇಯರ್‌ ತೌಡು ಹಾಕಿ ಒಳಗಡೆ ಅಕ್ಕಿಯನ್ನು ತುಂಬಿ ತೆಗೆದುಕೊಂಡು 
ಹೋಗತಕ್ಕಂತ ಸಂದರ್ಭಗಳು ಇವೆ. ಹೀಗೆ ನಾನು ರೀತಿಯಾದಂಥ ಉಪಾಯಗಳನ್ನು 
ಅನುಸರಿಸಿ ಪೋಲಿಸರು ಹಾಗು ಆಹಾರ ಇಲಾಖೆಯವರನ್ನೂ ಕೈಯೊಳಗೆ ಹಾಕಿಕೊಂಡು 
ಕಳ್ಳ ಸಾಗಾಣಿಕೆ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ. ಕಳ್ಳ ಸಾಗಾಣಿಕೆ ವ್ಯಾಪಾರವನ್ನು ಮಾಡುತ್ತಿದ್ದ 
ಕೆಲವರನ್ನು ಹಿಡಿದಿದ್ದೇವೆಂದು ಹೇಳುತ್ತೀರಿ, ಮುಖ್ಯಸ್ಸರನ್ನು ಹಿಡಿದಿದ್ದರೂ ಕೂಡ ಇನ್ನು ಕಳ್ಳ 
ಸಾಗಾಣಿಕೆ ಆಗುತ್ತಲೇ ಇದೆ. ಆದುದರಿಂದ ನಾನು ಹೇಳುವುದೇನೆಂದರೆ ನೀವು ಎಲ್ಲಿಯ 
ತನಕ ಇದರ ಬಗ್ಗೆ ತಕ್ಕ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಲಂಚಿ 
ರುಷುವತ್ತುಗಳನ್ನು ನಿಲ್ಲಿಸಿ ಕಳ್ಳ ವ್ಯಾಪಾರವನ್ನು ತಡೆಗಟ್ಟುವುದಿಲ್ಲಪೋ ಅಲ್ಲಿಯವರೆಗೆ ಈ 
ಏರುತ್ತಿರುವ ಬೆಲೆಗಳನ್ನು ಇಳಿಸುವುದಕ್ಕೆ ಸಾಧ್ಯವಲ್ಲ ಎಂದು ತಿಳಿದುಕೊಂಡಿದ್ದೇನೆ. 


ಬೆಂಗಳೂರಿನಲ್ಲಿ ರೇಷನ್‌ ಡಿಪೋಗಳಿವೆ, ಕೆಲವು ಡಿಪೋಗಳಿಗೆ ಮಾರ್ಕೆಟಿಂಗ್‌ 
ಫೆಡರೇಷನ್‌ ಮುಖಾಂತರ ಅಕ್ಕಿಯನ್ನು ಕೊಡುತ್ತಾರೆ. ಸಕ್ಕರೆ, ಮುಂತಾದವುಗಳನ್ನು ಹಳ್ಳಿಗಳಲ್ಲಿ 
ಸ್ಟೋರ್ಸ್‌ ಮುಖಾಂತರ ಕೊಡುತ್ತಾರೆ. ಸಕ್ಕರೆ ಅಕ್ಕಿ ಇವುಗಳನ್ನು ಕೊಳ್ಳಲು ಬೇಕಾದಷ್ಟು 
ದುಡ್ಡನ್ನು ಕೊಡಬೇಕಾಗುತ್ತದೆ. ಹೋಲ್‌ ಸೇಲರ್ಸ್‌ ಹತ್ತಿರ ಕೆಲವು ಸಂದರ್ಭಗಳಲ್ಲಿ ದುಡ್ಡು 
ಇರುವುದಿಲ್ಲ. ಅದಕ್ಕೊಸ್ಕರ ಅವರು ಅನೇಕ ಸಂದರ್ಭದಲ್ಲಿ ಲಿಫ್ಟ್‌ ಮಾಡುವುದಕ್ಕೆ ಪರ್ಮಿಷನ್‌ 
ಕೊಟ್ಟರೂ ದುಡ್ಲಿಲ್ಲದ ಕಾರಣ ಲಿಫ್ಟ್‌ ಮಾಡುವುದಕ್ಕಾಗುವುದಿಲ್ಲ. ಹಾಗೆಯೇ ರೇಷನ್‌ 


ಸಂಸದೀಯ ಪಟು 73 


ಡಿಪೋಗಳಲ್ಲಿ ದುಡ್ಡು ಇದ್ದಾಗ ಸಾಮಾನುಗಳು ಇರುವುದಿಲ್ಲ. ಸಾಮಾನುಗಳು ರೇಷನ್‌ 
ಡಿಪೋಗಳಿಗೆ ಬಂದಾಗ ದುಡ್ಡು ಇರುವುದಿಲ್ಲ. ಆದ್ದರಿಂದ ಅನೇಕ ರೇಷನ್‌ ಡಿಪೋಗಳಲ್ಲಿ 
ಒಂದು ಸಾರಿ ಸಕ್ಕರೇನೆ ಇರುವುದಿಲ್ಲ. ಮತ್ತೊಂದು ಕಡೆ ಅಕ್ಕಿನೇ ಇರುವುದಿಲ್ಲ ಎಂದು 
ಹೇಳುತ್ತಾರೆ. ಆದ್ದರಿಂದ ರೇಷನ್‌ ಡಿಪೋಗಳು ಸರಿಯಾದ ಕಾಲದಲ್ಲಿ ಸಾಮಾನುಗಳು 
ಸಿಗುವ ಹಾಗೆ ಮಾಡಬೇಕು. ಹೋಲ್‌ ಸೇಲರ್ಸ್‌ ಲಿಫ್ಟ್‌ ಮಾಡಬೇಕಾದರೆ ಅದಕ್ಕೆ ಸರಿಯಾದ 
ವ್ಯವಸ್ಥೆ ಮಾಡಬೇಕು. ಅಕ್ಕಿ, ಸಕ್ಕರೆ ಬಡವರಿಗೆ ಯಾವ ತೊಡಕು ಇಲ್ಲದ ಹಾಗೆ ರೇಷನ್‌ 
ಡಿಪೋಗಳಲ್ಲಿ ದೊರಕುವಂತೆ ರೇಷನ್‌ ಡಿಪೋಗಳಿಗೆ ರೇಷನ್‌ ಒದಗಿಸುವದಕ್ಕೆ ಸರಿಯಾದ 
ಕ್ರಮ ಹಾಕಿಕೊಂಡರೆ ಉತ್ತಮವೆನಿಸುತ್ತದೆಂದು ನಾನು ತಿಳಿದುಕೊಂಡಿದ್ದೇನೆ. ಇನ್ನು ಸಕ್ಕರೆ 
ಬಗ್ಗೆ ಹೇಳುವುದಾದರೆ ಬೆಂಗಳೂರು ನಗರದಲ್ಲಿ ಮಂಡಿಪೇಟಿಗೆ ಹೋಗಿ ಕೇಳಿದರೆ ಬಿಲ್‌ 
ಕೊಟ್ಟರೆ ಒಂದು ರೇಟ್‌ ಹಾಕುತ್ತಾರೆ. ಬಿಲ್‌ ಇಲ್ಲದೆ ತೆಗೆದುಕೊಂಡರೆ ಮತ್ತೊಂದು 
ರೇಟಿಗೆ ಕೊಡುತ್ತಾರೆ. ಬಿಲ್‌ ರೇಟ್‌ ಎಂದರೆ 3.75 ಪೈನೆ ಹೇಳುತ್ತಾರೆ. ಬಿಲ್ಲಿಲ್ಲದೇ 
ಕೊಡುವುದಾದರೆ 3.25 ಪೈಸೆಯಿಂದ 3.75 ಪೈಸೆ ಹೇಳುತ್ತಾರೆ. ಇದು ಏತಕ್ಕೆ ಎಂದರೆ 
ರೇಷನ್‌ ಡಿಪೋದಿಂದ ಬಂದ ಸಕ್ಕರೆ ಇದಕ್ಕೆ ಬಿಲ್‌ ಕೊಡುವುದಕ್ಕಾಗುವುದಿಲ್ಲ. ಬಿಲ್‌ 
ಬೇಕಾದರೆ ಬೇರೆ ಸಕ್ಕರೆ ಕೊಡುತ್ತೇವೆಂದು ಹೇಳುತ್ತಾರೆ. ಬೆಂಗಳೂರಿನಲ್ಲಿ 2 ಲಕ್ಷ, 3 ಲಕ್ಷ 
ಜನರಷ್ಟು ಸಂ ಏರಿಯಾದಲ್ಲಿ ಬಡವರೇ ಇದ್ದಾರೆ. ಅವರ ಮನೆಯಲ್ಲಿ ಅಷ್ಟಾಗಿ ಸಕ್ಕರೆಯನ್ನು 
ಉಪಯೋಗಿಸುವುದಿಲ್ಲ. ಸಕ್ಕರೆ ಹೀಗೆ ಉಪಯೋಗಿಸದೆ ಇರುವುದರಿಂದ ಹೆಚ್ಚಿನ ಸಕ್ಕರೆ 
ರೇಷನ್‌ ಡಿಪೋಗಳಲ್ಲಿ ಉಳಿತಾಯವಾಗುತ್ತದೆ. ತಮಿಳುನಾಡಿನಲ್ಲಿ ಇನ್‌ಕಂ ಪ್ರಕಾರ 
ಸಕ್ಕರೆಯನ್ನು ಕೊಡತಕ್ಕ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು 
ಸಲಹೆಮಾಡುವುದು ಇಷ್ಟೇ, ಗುಡಿಸಲುಗಳಲ್ಲಿ ವಾಸಮಾಡತಕ್ಕವರಿಗೆ ಎಷ್ಟು ಸಕ್ಕರೆಯನ್ನು 
ಉಪಯೋಗಿಸುತ್ತಾರೋ ಅಷ್ಟು ಸಕ್ಕರೆಯನ್ನು ಕೊಟ್ಟ, ಉಳಿದ ಸಕ್ಕರೆಯ ಬದಲಾಗಿ 
ಬೇರೆ ರೇಷನ್‌ ಅಂದರೆ ಅಕ್ಕಿಯನ್ನೋ, ಮೈಲೋ ಅಥವಾ ಜೋಳವನ್ನು ಕೊಟ್ಟರೆ ಅದರಿಂದ 
ಅವರಿಗೆ ಹೆಚ್ಚು ಉಪಯೋಗವಾಗುವುದಲ್ಲದೆ ರೇಷನ್‌ ಡಿಪೋಗಳಿಂದ ಕೊಂಡಂತ 
ಸಕ್ಕರೆಯನ್ನು ಹೋಟೆಲ್‌ಗಳಿಗೆ ಮತ್ತು ಕಾಕಾ ಅಂಗಡಿಗಳಿಗೆ ಮಾರಾಟ ಮಾಡುವುದು 
ಕೂಡ ಕಡಿಮೆಯಾಗುತ್ತದೆಂದು ಹೇಳುವುದಕ್ಕೆ ಇಚ್ಛೆಪಡುತ್ತೇನೆ. ಸಕ್ಕರೆ ಮೂರುವರ್ಷದ 
ಕಳಗೆ ಸುಮಾರು 1.75 ಪೈಸೆ ಇತ್ತು, ಅದು 2.00ರೂಪಾಯಿ ಆಯಿತು. 2.10 ಪೈಸೆವರೆಗೆ 
ಏರಿದೆ. ಹೀಗೆ ಏರುತ್ತಿರುವುದನ್ನು ನೋಡಿದರೆ ಇದು ಕೇಂದ್ರ ಸರ್ಕಾರದ ನೀತಿಯೋ 
ಏನೋ ಗೊತ್ತಾಗುವುದಿಲ್ಲ. ಯಾವ ರೀತಿ ವ್ಯವಹಾರ ನಡೆಯುತ್ತಿದೆಯೋ ನನಗೆ ಗೊತ್ತಿಲ್ಲ. 
ಸಕ್ಕರೆ ಬೆಲೆ ಏರಿಕೊಂಡೇ ಬರುತ್ತಿದೆ. ಇದು ಕೇಂದ್ರ ಸರ್ಕಾರದ ನೀತಿಯಾಗಿರುವುದರಿಂದ 
ಇದಕ್ಕೆ ರಾಜ್ಯ ಸರ್ಕಾರ ಹೊಣೆಯಲ್ಲ. ಆದುದರಿಂದ ಪುಡ್‌ ಮಿನಿಸ್ಟರ್ಸ್‌ ಕಾನ್‌ಫರೆನ್ಸ್‌ಗೆ 
ಹೋದಾಗ ಸಕ್ಕರೆ ಬೆಲೆ ಈ ರೀತಿ ಏರುತ್ತಿರುವುದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವುದು 
ಒಳ್ಳಯದು ಎಂದು ನಾನು ತಿಳಿದುಕೊಂಡಿದ್ದೇನೆ. ಇನ್ನೊಂದು ವಿಚಾರ ತಮ್ಮಮುಖಾಂತರ 


74 ಟ. ಆರ್‌. ಶಾಮಣ್ಣ 


"ಹೇಳಬಯಸುತ್ತೇನೆ. ಬೆಂಗಳೂರು ನಗರದ ಪ್ರಜಾಸಂಖ್ಯೆಯನ್ನು ಸೆನ್‌ಸಸ್‌ ಪ್ರಕಾರ 
ತೆಗೆದುಕೊಂಡರೆ 15 ಲಕ್ಷ ಚಿಲ್ಲರೆ ಬರುತ್ತದೆ. ಅದೇ ರೇಷನ್‌ ಕಾರ್ಡ್‌ನಲ್ಲಿರತಕ್ಕ 
ಪ್ರಜಾಸಂಖ್ಯೆಯನ್ನು ತೆಗೆದುಕೊಂಡರೆ ಕಡೆಪಕ್ಷ 22, 23 ಲಕ್ಷ ಚಲ್ಲರೆಯಷ್ಟು ಬರುತ್ತದೆ. 
ರೇಷನ್‌ ಕಾರ್ಡ್‌ನ್ನು ಪಡೆಯಲು ಎಂ.ಎಲ್‌.ಎ.ಗಳಿಂದ ಪುಡ್‌ ಸರ್ಟಿಫಿಕೇಟ್‌ 
ಬೇಕಾಗಿರುವುದರಿಂದ ಅವರು ನಮಲ್ರಿಗೆ ಬರುತ್ತಾರೆ, ನಾವ ಬರೆದುಕೊಡಬೇಕಾಗುತ್ತದೆ. 
ಇದರಿಂದ ಅನೇಕ ಬೋಗಸ್‌ ರೇಷನ್‌ ಕಾರ್ಡ್‌ಗಳು ಇರುವುದಕ್ಕೆ ಸಾಧ್ಯ. ಇದಕ್ಕೆ ಮಂತ್ರಿಗಳು 
ಒಬ್ಬರೆ ಕಾರಣರೆಂದು ಹೇಳುವುದಿಲ್ಲ, ಇದರಲ್ಲಿ ನಾವು ಸ್ವಲ್ಪ ಭಾಗಿಯಾಗಿದ್ದೇವೆ. ನಮ್ಮ 
ಸರ್ಟಿಫಿಕೇಟ್‌ ಮೇಲೆ ರೇಷನ್‌ ಕಾರ್ಡ್‌ಗಳನ್ನು ಕೊಡುತ್ತಾರೆ. ಆದ್ದರಿಂದ ಆಹಾರದ 
ಇಲಾಖೆಯವರು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅಕ್ರಮವಾಗಿ ರೇಷನ್‌ 
ಕಾರ್ಡ್‌ ಇಟ್ಟುಕೊಂಡಿರುವವರನ್ನು ತೆಗೆದುಹಾಕುವ ಪ್ರಯತ್ನ ಮಾಡಬೇಕು. ಹುರುಪಿನಿಂದ 
ಒಂದು ಸಲ ಇದ್ದಕ್ಕಿದ್ದ ಹಾಗೆ ಬೋಗಸ್‌ ಕಾರ್ಡ್‌ಗಳ ಪತ್ತೆ ಕಾರ್ಯ ನಡೆಯಿತು. ಅದು 
ಮತ್ತೆ ಇದ್ದಕ್ಕಿದ್ದ ಹಾಗೆ ನಿಂತುಹೋಯಿತು. ಈ ರೀತಿ ಕಂಡು ಹಿಡಿಯುವುದರಿಂದ ಸ್ವಲ್ಪ 
ಪರಿಸ್ಥಿತಿ ಅನುಕೂಲವಾಗಬಹುದೆಂದು ಹೇಳುತ್ತೇನೆ. 


ಇನ್ನು ಸೀಮೆಎಣ್ಣೆ ವಿಷಯ ತೆಗೆದುಕೊಂಡರೆ, ಕೆಲವು ಕಡೆ ಸಿಕ್ಕುತ್ತದೆ ಕೆಲವು ಕಡೆ 
ಸಿಗುವುದಿಲ್ಲ. ಸೀಮೆಎಣ್ಣೆ ವಿತರಣೆಯಲ್ಲಿ ಆಗಿಂದಾಗ್ಗೆ ತೊಡಕುಗಳು ಇದ್ದೆ ಇರುತ್ತದೆ. 
ಕಾರಣವೇನೆಂದರೆ ಸರಿಯಾದ ಸಪ್ಕೆ ಇಲ್ಲದ ಕಾರಣ ಅಥವಾ ಯಾವುದೇ ಕಾರಣದಿಂದ 
ಸೀಮೆಎಣ್ಣೆ ಬರದಿದ್ದರೆ ಡಬ್ಬಗಳನ್ನು ಹಿಡಿದುಕೊಂಡು ಗಂಟೆಗಟ್ಟಲೆ ಸೀಮೆಎಣ್ಣೆಗಾಗಿ 
ನಿಲ್ಲುವ ಪರಿಸ್ತಿತಿ ಇದೆ. ಇದ್ದಕ್ಕಿದ್ದ ಹಾಗೆ ಸಪ್ಲೈ ಪೊಜಿಷನ್‌ ವ್ಯತ್ಕಾಸವಾಗುವುದಕ್ಕೆ ಏನು 
ಕಾರಣ ಕಂಡು ಹಿಡಿದು ಸ್ವಲ್ಪ ಬಫರ್‌ ಸ್ಟಾಕ್‌ ಇಟ್ಟುಕೊಂಡು ಅಭಾವವನ್ನು ಪರಿಹರಿಸುವುದಕ್ಕೆ 
ಸಾಧ್ಯವಿದೆ. ಈ ಸಂದರ್ಬದಲ್ಲಿ ಒಂದನ್ನು ಯೋಚನೆ ಮಾಡಬೇಕು. ಅಭಾವ ಕಾಲದಲ್ಲೂ 
ಅನೇಕ ಮನೆಗಳಲ್ಲಿ ಸೀಮೆಎಣ್ಣೆ ಉಪಯೋಗಿಸುತ್ತಾರೆ. ಅವರು ಇದನ್ನು ಕಡಿಮೆ ಮಾಡಿ 
ಕಟ್ಟಿಗೆ ಉಪಯೋಗಿಸುವ ಕಡೆ ಲಕ್ಷ ಕೊಡಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲಿ ಸೀಮೆಎಣ್ಣೆ 
ಸಿಕ್ಕುವದಕ್ಕೆ ವರ್ಪಾಡುಮಾಡಬೇಕು. ಸೀಮೆಎಣ್ಣೆ ಬೆಲೆಯು ಏರುತ್ತಿರುವುದು ಕೂಡ ಕೇಂದ್ರ 
ಸರ್ಕಾರದ ನೀತಿಯೇ ಆಗಿದೆ. ಒಂದು ವರ್ಷದ ಹಿಂದೆ ಕೇವಲ 85 ಪೈಸೆ ಇದ್ದದ್ದು, ಈಗ 
ಇದ್ದಕ್ಕಿದ್ದಂತೆ ಒಂದು ರೂಪಾಯಿ ಚಲ್ಲರೆ ಆಗಿದೆ. ಇದಕ್ಕೆ ಕಾರಣವೇನೆಂದರೆ ಏಳೆಂಟು 
ತಿಂಗಳುಗಳಿಂದ ಪೆಟ್ರೊಲಿಯಂ ಸಪ್ಲೈ ಮಾಡತಕ್ಕವರು ರೇಟ್‌ ಹೆಚ್ಚಿಸಿದ ಕಾರಣ ಬೆಲೆ 
ಹೆಚ್ಚಾಗಿದೆ ಎಂದು ಹೇಳುತ್ತಾರೆ. ಸರ್ಕಾರದವರು ಇದ್ದಕ್ಕಿದ್ದ ಹಾಗೆ ಎಕಾನಮಿ ಮೆಷರ್‌ನಿಂದ 
ವರಮಾನ ಬರುತ್ತದೆಂದು ಪೆಟ್ರೊಲ್‌ ಮತ್ತು ಸೀಮೆಎಣ್ಣೆ ಬೆಲೆಯನ್ನು ಏರಿಸಿದ್ದಾರೆ. 
ಇದರಿಂದ ಜನ ನಿತ ಉಪಯೋಗಿಸತಕ್ಕೆಂಥ ಸೀಮೆಎಣ್ಣೆಯ ಮೇಲೆ ಹೆಚ್ಚಿನ ತೆರಿಗೆಯನ್ನು 
ಹಾಕುವದು ಒಳ್ಳಯದಲ್ಲವೆಂದು ಹೇಳುತ್ತೇನೆ. ಸೀಮೆಎಣ್ಣೆ ಮತ್ತು ಸಕ್ಕರೆ ಅಳತೆ ಮಾಡುತ್ತಿರುವ 
ರೀತಿಯಲ್ಲಿ ಜನಕ್ಕೆ ಮೋಸವಾಗುತಿದೆ ಎಂದು ಹೇಳುತ್ತಾರೆ. ಸೀಮೆಎಣ್ಣೆ ಅಳತೆ ಮಾಡುವವನು 


ಸಂಸದೀಯ ಪಟು 75 


ನೊರೆ ಸಹಿತ ಅಳತೆ ಮಾಡುತ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಅಳತೆ 
ಮಾಡಿದರೆ ಎಂಟು ಲೀಟರ್‌ ಒಂದು ಭಾಗ, ಹತ್ತು ಲೀಟರ್‌ಗೆ ಒಂದು ಬಾಗ 
ಕಡಿಮೆಯಾಗುತ್ತದೆಂಬ ದೂರುಗಳು ಸಹ ಬಂದಿದೆ. ಆದ್ದರಿಂದ ಸೀಮೆಎಣ್ಣೆಯ ಅಳತೆಯನ್ನು 
ಪರಿಶೀಲನೆ ಮಾಡಬೇಕು. ಮಾರಾಟಗಾರರನ್ನು ಕೇಳಿದರೆ ಮೂರು ಕಾರಣ ಕೊಡುತ್ತಾರೆ. 
ಇದರಲ್ಲಿ ಗಾಡಿ, ಎತ್ತು ಎಲ್ಲವನ್ನು ನೋಡಿಕೊಳ್ಳಬೇಕು ಎಂದು ತನ್ನ ಗೋಳನ್ನು 
ಹೇಳಿಕೊಳ್ಳುತ್ತಾನೆ. ಸಾಮಾನ್ಯ ಬಡಜನತೆ ಕೊಳ್ಳತಕ್ಕ ಒಂದು ಲೀಟರ್‌ ಎಣ್ಣೆಯಲ್ಲಿ ಸರಿಯಾದ 
ಅಳತೆ ಸೀಮೆಎಣ್ಣೆ ಸಿಕ್ಕದೆಹೋದ ಪಕ್ಷದಲ್ಲಿ ಅದು ಬಹಳ ಅನ್ಯಾಯವಾಗುತ್ತದೆಂದು 
ಹೇಳಬೇಕಾಗುತ್ತದೆ. ಆದ್ದರಿಂದ ಸಿವಿಲ್‌ ಸಪ್ಪೈೆಯವರು ಈ ವಿಷಯದಲ್ಲಿ ತನಿಖೆ ಮಾಡಿ 
ಸರಿಯಾದ ರೀತಿಯಲ್ಲಿ ಅಳತೆ ಕೊಡುವದಕ್ಕೆ ಏರ್ಪಾಡು ಮಾಡುತ್ತಾರೆಂದು ಈ ಸಂದರ್ಭದಲ್ಲಿ 
ಹೇಳುವುದಕ್ಕೆ ಇಚ್ಛೆ ಪಡುತ್ತೇನೆ. ಜನಗಳಿಗೆ ನಿತ್ಯ ಬಳಕೆಗೆ ಬೇಕಾದಂತ ಸೌದೆ, ಅಕ್ಕಿ, ಬಟ್ಟೆ 
ಮತ್ತಿತರೆ ಸಾಮಾನುಗಳ ಬೆಲೆ ದಿನದಿನಕ್ಕೆ ಏರುತ್ತಾ ಇರುವುದರಿಂದ ಜನ ಬಹಳ 
ಕಷ್ಟಪಡುತಿದ್ದಾರೆ. ಜನ ಬಹಳ ತತ್ತರಿಸಿ ಹೋಗಿದ್ದಾರೆ. ಉದಾಹರಣೆಗೆ ಹೇಳುತ್ತೇನೆ. 
ನಮ್ಮ ಮನೆಯಲ್ಲಿ ಎಂಟು ಜನರಿದ್ದೇವೆ. ಎಂಟು ಜನರಿರುವ ನಮ್ಮ ಮನೆಗೆ ತಿಂಗಳಿಗೆ 
ಹಾಲಿಗೇವೇ 240 ರೂಪಾಯಿಗಳನ್ನು ಕೊಡುತ್ತೇವೆ. 840 ರೂಪಾಯಿ ಸಂಪಾದನೆ ಮಾಡುವ 
ಮನುಷ್ಯ ಹೇಗೆ ತನ್ನ ಸಂಸಾರವನ್ನು ಮಾಡುತ್ತಾನೆ ಎನ್ನುವ ಪ್ರಶ್ನೆ ಬರುತ್ತದೆ. 240 ರೂಪಾಯಿ 
ಸಂಪಾದನೆ ಮಾಡತಕ್ಕ ಎಂಟುಜನ ಸಂಸಾರ ಇರತಕ್ಕ ಮನುಷ್ಯ ಮನೆಯ ಖರ್ಚಗೆ ಏನು 
ಕೊಡುತ್ತಾನೆ. ಮಕ್ಕಳಿಗೆ ಔಷಧಿ ಮತ್ತು ವಿದ್ಯಾಭ್ಯಾಸಕ್ಕೆ ಏನು ಖರ್ಚು ಮಾಡುತ್ತಾನೆ. ಇದನ್ನು 
ನೋಡಬೇಕು. ಹೆಸರಿಗೆ ಮಾತ್ರ ಡಿ.ಎ. ಮತ್ತು ಸಂಬಳ ಜಾಸ್ತಿ ಮಾಡಿದ್ದೇವೆಂದು ಹೇಳುತ್ತೀರಾ, 
ಮಧ್ಯಮ ವರ್ಗದವರು, ಬಡವರು ಕುಸಿದುಹೋಗಿದ್ದಾರೆ. ಬಹಳ ಕಷ್ಟಪಡುತ್ತಿದ್ದಾರೆ. ಅವರಿಗೆ 
ಹೇಗೆ ಜೀವನ ಮಾಡುವುದು ಎನ್ನುವದು ಸಮಸ್ಯೆಯಾಗಿ ಕಾಣುತಿದೆ. ಇದೆರ ಬಗ್ಗೆ ಸರ್ಕಾರ 
ಯೋಚನೆ ಮಾಡದೆಹೋದರೆ ಹಸಿದ ಮನುಷ್ಯ ಯಾವರೀತಿ ತಿರುಗಿಬೀಳುತ್ತಾನೆ, 
ಹೇಳುವುದಕ್ಕಾಗುವುದಿಲ್ಲ. ಇದರ ಬಗ್ಗೆ ಸರ್ಕಾರದವರು ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು. 
ಎಲ್ಲಿಯವರೆಗೆ ಮನುಷ್ಯ ಹಸಿದಿರುತ್ತಾನೆ ಅಲ್ಲಿಯವರೆಗೂ ದೇಶ ಖಂಡಿತವಾಗಿಯೂ 
ಉದ್ದಾರವಾಗುವುದಿಲ್ಲ. ಜನಗಳು ಪ್ರಗತಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. 
ಸರ್ಕಾರದವರು ಏನೇ ಕಾರ್ಯಕ್ರಮ ತೆಗೆದುಕೊಂಡರೂ ಜನಗಳು ಹೊಟ್ಟೆಗೆ ಸರಿಯಾಗಿ 
ಊಟ ಮಾಡಿ, ಸರಿಯಾದ ಬಟ್ಟೆಯನ್ನು ಹಾಕಿಕೊಂಡು ಗುಡಿಸಲಿನಲ್ಲಿಯಾದರೂ ಸುಖವಾಗಿ 
ವಾಸ ಮಾಡುವಂತೆ ಆಗಬೇಕು. ಹೊಟ್ಟೆ ಬಟ್ಟೆ ಮತ್ತು ಇರುವುದಕ್ಕೆ ಸ್ಥಳ ಇವು ಮೂರು 
ವಿಚಾರಗಳ ಬಗ್ಗೆ ಸರ್ಕಾರ ಗಮನ ಕೊಡದೆ ಹೋದರೆ, ಬಡವರನ್ನು ಉದ್ದಾಧ ಮಾಡಿ 
ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೇವೆನ್ನುವುದು ಬರೀ ಹೇಳಿಕೆಯಾಗುತ್ತದೆ. ಹೆಚ್ಚಿನ 
ಜವಾಬ್ದಾರಿಯನ್ನು ಹೊತ್ತಂಥ ಸರ್ಕಾರ ಆಹಾರದ ನೀತಿಯನ್ನು ಸರಿಯಾದ ರೀತಿಯಲ್ಲಿ 
ಯೋಚನೆ ಮಾಡಿ ಸೂಕ್ತ ಕಾರ್ಯಕ್ರಮ ತೆಗೆದುಕೊಳ್ಳದೆ ಹೋದರೆ ಜನ ಶಪಿಸತಕ್ಕ ಸಂದರ್ಭ 
ಬರುತ್ತದೆಂದು ಹೇಳುತ್ತೇನೆ. 


76 ಟ. ಆರ್‌. ಶಾಮಣ್ಣ 


ರಾಜ್ಯದಲ್ಲಿ ಅಭಾವವಿರತಕ್ಕ ಜಿಲ್ಲೆಗಳಿವೆ. ಅಲ್ಲಿಯೂ ಕೊಡ ಲೆವಿಯನ್ನು ವಸೂಲು 
ಮಾಡುತ್ತಿದ್ದಾರೆ ಎಂದು ಕೇಳಿದ್ದೇವೆ. ಇದು ಸರಿಯಲ್ಲ. ರೈತನಿಂದ 10 ಪರ್ಸೆಂಟ್‌ 
ತೆಗೆದುಕೊಂಡು, ಸಾಗಾಣಿಕೆ ಮಾಡುವವರಿಂದ 37 ಪರ್ಸೆಂಟ್‌, ಒಟ್ಟು 47 ಪರ್ಸೆಂಟ್‌ 
ತೆಗೆದುಕೊಂಡು ಅದರ ಹೊರೆಯನ್ನು ಜನತೆಯ ಮೇಲೆ ಹಾಕುವುದರ ಔಚಿತ್ಯವೇನು 
ಎಂದು ಯೋಚನೆ ಮಾಡಬೇಕು. ಓಪನ್‌ ಮಾರ್ಕೆಟ್‌ ರೇಟಿಗೂ ರೇಷನ್‌ನಲ್ಲಿ ಕೊಡುವ 
ರೇಟಿಗೂ ಬಹಳ ವ್ಯತ್ಕಾಸವಿದ್ದ ಪಕ್ಷದಲ್ಲಿ ಅನೇಕ ಅಕ್ರಮಗಳು ನಡೆಯುವುದಕ್ಕೆ 
ಅವಕಾಶವಾಗುತ್ತದೆ. ಓಪನ್‌ ಮಾರ್ಕಿಟ್ಟಿನಲ್ಲಿ ಎರಡೂವರೆ ರೂಪಾಯಿ ಪ್ರಕಾರ ಅಕ್ಕಿ ಸಿಕ್ಕುಶಿದ್ದು 
ರೇಷನ್‌ನಲ್ಲಿ ಎರಡು ರೂಪಾಯಿ ಅಥವಾ ಒಂದೂ ಮುಕ್ಕಾಲು ರೂಪಾಯಿಗೆ ಕೊಡುತ್ತಿದ್ದರೆ 
ಅವಾಗ ಹೆಚ್ಚು ಕಾಣಿಸುವುದಿಲ್ಲ. ರೇಷನ್‌ನಲ್ಲಿ ಒಂದೂಮುಕ್ಕಾಲು ರೂಪಾಯಿಗೆ ಕೊಡುತಿದ್ದು 
ಒಪನ್‌ ಮಾರ್ಕೆಟ್ಟಿನಲ್ಲಿ ಮೂರೂವರೆ ಮೂರು ಮುಕ್ಕಾಲು ರೂಪಾಯಿ ಇದ್ದರೆ ಜನ 
ಹಿಂದೆ ಮುಂದೆ ನೋಡಬೇಕಾಗುತ್ತದೆ. ಅಕ್ಕಿಯ ಗುಣಮಟ್ಟದ ಬಗ್ಗೆಯೂ ಸ್ವಲ್ಪ ಪರಿಶೀಲನೆ 
ಮಾಡಬೇಕು. ಇದಕ್ಕೆ ಪರಿಣತರನ್ನು ಮತ್ತು ಅನುಭವವಿರತಕ್ಕೆ ವರ್ತಕರನ್ನು ಕರೆಸಿ ಯಾವ 
ರೀತಿ ಸಮಸ್ಯೆಯನ್ನು ಬಗೆಹರಿಸಿದರೆ ರೈತನಿಗೆ ಹೆಚ್ಚು ತೊಂದರೆಯಾಗದ ಹಾಗೆ ಮತ್ತು 
ಬಳಕೆದಾರನಿಗೆ ಉಪಕಾರ ಮಾಡುವುದಕ್ಕಾಗುತ್ತದೆ ಎಂದು ಯೋಚನೆ ಮಾಡಬೇಕು. 


ಕಂಟ್ರೋಲ್ಡ್‌ ಬಟ್ಟೆ ಸಾಧಾರಣವಾಗಿ ಕೆಲವು ಸೊಸೈೆಟಿಗಳಿಗೆ ಕೊಡುತ್ತಾರೆ. ಆ ಬಟ್ಟೆ 
ಯಾರಿಗೆ ಸಿಕ್ಕಬೇಕೋ ಅವರಿಗೆ ಸಿಕ್ಕುತಿಲ್ಲ. ಬಟ್ಟೆ ಬಂದ ತಕ್ಷಣ ಎಲ್ಲದಕ್ಕೂ ಬಿಲ್‌ಗಳನ್ನು 
ಹಾಕಿ ವಿಲೇವಾರಿ ಮಾಡಿಬಿಡುತ್ತಾರೆ. ಅದನ್ನು ಬೇರೆ ಕಡೆ ಹೆಚ್ಚು ಬೆಲೆಗೆ ಮಾರತಕ್ಕ 
ಅವಕಾಶವಿದೆ ಎನ್ನುವುದನ್ನು ಹೇಳುತ್ತೇನೆ. ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರದವರು 
ತೆರಿಗೆಗಳನ್ನು ಹಾಕುವಾಗ ಅವರ ಕಣ್ಣು ಫೈನ್‌ ಬಟ್ಟೆಯ ಮೇಲೆ ಬೀಳುತ್ತದೆ ಮತ್ತು ಅದರ 
ಮೇಲೆಯೇ ಹಾಕಿಕೊಂಡು ಹೋಗುತ್ತಿದ್ದರು. ಈ ಒರಟು ಬಟ್ಟೆಯ ಮೇಲೆ ಸಹ 30 
ಪರ್ಸೆಂಟ್‌ ಟ್ಯಾಕ್ಸ್‌ ಹಾಕಿದ್ದಾರೆ. ಸರ್ಕರ ತನಗೆ ದುಡ್ಡು ಬೇಕಾದಾಗ ತೆರಿಗೆಯನ್ನು ಹಾಕುತ್ತದೆ. 
ಸಾಮಾನ್ಯವಾಗಿ ಜನಗಳಿಂದ ಉಪಯೋಗಿಸತಕ್ಕ ಬಟ್ಟೆ ಮತ್ತು ಆಹಾರ ಪದಾರ್ಥಗಳ 
ಮೇಲೆ ಸ್ವೇಚ್ಛೆಯಾಗಿ ತೆರಿಗೆಯನ್ನು ಹಾಕುವುದು ಸರಿಯಲ್ಲ. ಎಲ್ಲಿಯವರೆಗೆ ಬೆಲೆಗಳು 
ಇಳಿಯುವುದಿಲ್ಲ ಅಲ್ಲಿಯವರೆಗೆ ತೆರಿಗೆಗಳನ್ನು ಇವ್ರಗಳ ಮೇಲೆ ಹೇರಬಾರದು ಎಂದು 
ಹೇಳುತ್ತೇನೆ. ಸಾಧಾರಣವಾಗಿ ಈ ಸರ್ಕಾರದ ನೀತಿ ಏನು ಎಂದರೆ ಬೆಲೆಗಳ ಖರಿಕೆಗೆ 
ಒಂದು ಕಡೆ ವಿರೋಧಪಕ್ಷದವರ ಕಡೆ ಮತ್ತೊಂದು ಕಡೆ ವ್ಯಾಪಾರಸ್ಥರ ಕಡೆ ತೋರಿಸಿ 
ಯಾರ ಮೇಲೋ ಗೂಬೆಯನ್ನು ಕೂರಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಸರ್ಕಾರ ಆಗಿಂದಾಗ್ಗೆ 
ತೆರಿಗೆಗಳನ್ನು ಹೆಚ್ಚು ಮಾಡಿ ಜನರಿಂದ ವಸೂಲು ಮಾಡಿದರೆ ಹೆಚ್ಚಿನ ಅನ್ಯಾಯವಾಗುತ್ತದೆ 
ಒಂದು ಕಡೆ ಸಾಗಾಣಿಕೆಯ ವೆಚ್ಚ ಜಾಸ್ತಿಯಾಗಿ ಮತ್ತೊಂದು ಕಡೆ ತೆರಿಗೆಗಳನ್ನು ಹೆಚ್ಚು 
ಮಾಡುತ್ತಿರುವುದರಿಂದ ಬೆಲೆಗಳು ಹೆಚ್ಚು ಏರುವುದಕ್ಕಿ ಅವಕಾಶವಾಗಿದೆ. ಈ ವಿಚಾರವನ್ನು 
ಹಗುರವಾಗಿ ತೆಗೆದುಕೊಳ್ಳದೆ, ಇರತಕ್ಕ ನಾನಾ ಸಮಸ್ಯೆಗಳನ್ನು ಯೋಚನೆ ಮಾಡಿ ಸರಿಯಾದ 


ಸಂಸದೀಯ ಪಟು 77 


ಕಾರ್ಯಕ್ರಮ ತೆಗೆದುಕೊಳ್ಳದೆ ಹೋದರೆ ಖಂಡಿತವಾಗಿ ಜನಗಳು ಬಹಳ ನೊಂದುಕೊಳ್ಳುತ್ತಾರೆ. 
ಕಷ್ಟಪಡುತ್ತಾರೆಂದು ಹೇಳುತ್ತೇನೆ. 


ಬೇಬಿ ಪುಹ್ಸ್‌ ಅಭಾವ ಬಹಳವಿದೆ. ತಾಯಂದಿರಿಗೆ ಹಾಲು ಇರುವುದಿಲ್ಲ. ಬೀದಿಯಲ್ಲಿ 
ಮಾಡುವ ಹಾಲನ್ನು ಕೊಂಡುಕೊಳ್ಳೋಣವೆಂದರೆ ನೀರು ಸೇರಿಸಿರುತ್ತಾರೆಂದು ಅದನ್ನು 
ಕೊಂಡುಕೊಳ್ಳುವುದಕ್ಕಾಗುವುದಿಲ್ಲ. ಬೇಬಿ ಫುಡ್‌ ಸಿಕ್ಕುವುದೇ ಕಷ್ಟವಾಗಿದೆ. ಇದರ ಬಗ್ಗೆ 
ಮಾನ್ಯ ಮಂತ್ರಿಗಳು ತಮ್ಮಗಮನವನ್ನು ಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಔಷಧಿಗಳು ಕೆಲವು ರೋಗಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದರೂ ಸಿಸ್ಕುತ್ತಿಲ್ಲ ಎನ್ನುವ 
ದೂರುಗಳಿವೆ. ಔಷಧಿಗಳು ಬೇರೆ ಬೇರೆ ಹೆಸರಿನಲ್ಲಿ ಸಿಕ್ಕುತ್ತಿದೆ. ಅತಿ ಮುಖ್ಯವಾಗಿ ಕೆಲವು 
ರೋಗಗಳಿಗೆ ಬೇಕಾದ ಔಷಧಿ ದುಡ್ಡು ಕೊಟ್ಟರೆ ಸಿಕ್ಕುತ್ತದೆ. ಇಲ್ಲದೆ ಇದ್ದರೆ ಇಲ್ಲ ಎನ್ನುವ 
ಕೂಗಿದೆ. ಆ ಕಡೆ ಗಮನ ಕೊಡಬೇಕು. 

ಡಾಲ್ಲ ಬೇಕಾದಷ್ಟು ಸಿಕ್ಕುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಆದಕ್ಕೆ ಕ್ಷಾಮ ಬಂದಿದೆ. ಕೆಲವು 
ಸೊಸೈೆಟಿಗಳಿಗೆ ಬಂದರೂ ಯಾರಿಗೆ ಸಿಕ್ಕುತದೆಯೋ ಗೊತ್ತಿಲ್ಲ. ಡಾಲ್ಲ ಸಿಕ್ಕದೆ ಅನೇಕರು 
ಬೇರೆ ಕುಕಿಂಗ್‌ ಮೀಡಿಯ ತೆಗೆದುಕೊಳ್ಳುತ್ತಾರೆ. ಅದರಲ್ಲಿ ಕೊಬ್ಬು ಸೇರಿರುತ್ತದೆಂದು 
ಹೇಳುತ್ತಾರೆ. ಜನತಾ ಬಜಾರಿನ ಮುಖಾಂತರ ಸ್ವಲ್ಪ ಹಾಲ್ಲ ಮಾರಾಟ ಮಾಡುತಿದ್ದಾರೆ. 
ಎಲ್ಲರಿಗೂ ಜನತಾ ಬಜಾರಿಗೆ ಹೋಗುವುದಕ್ಕಾಗುವುದಿಲ್ಲ. ಫುಡ್‌ ಆಡ್ತೈಸರಿ ಕಮಿಟಿ 
ಎಂದಾದರೂ ಮಾಡಿ ಈ ಎಲ್ಲ ಸಮಸ್ಯೆಗಳನ್ನೂ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡುವ 
ಪ್ರಯತ್ನ ಮಾಡಬೇಕು ಹಾಗೆ ಮಾಡುವಾಗ ಬಳಕೆದಾರನಿಗೆ ಹೆಚ್ಚು ಹೊರೆ ಬೀಳದಂತೆ 
ಉತ್ಪತ್ತಿ ಮಾಡುವವನಿಗೆ ನಷ್ಟವಾಗದಂತೆ ಒಂದು ನೀತಿಯನ್ನು ಅನುಸರಿಸಿ ಆಹಾರ 
ಸಮಸ್ಥೆಯನ್ನು ಬಗೆಹರಿಸಬೇಕು ಇಲ್ಲದೆ ಹೋದರೆ ಈ ಆಡಳಿತವನ್ನು ವಹಿಸಿಕೊಂಡಿರುವವರು 
ತಮ್ಮಕಾರ್ಯವನ್ನು ಸರಿಯಾಗಿ ನಚೆಸಿದ್ದಾರೆಂದು ಹೇಳುವುದಕ್ಕಾಗುವುದಿಲ್ಲ, 


ಸಂಸದೀಯ ಪಟು 79 


ಶೈಕ್ಷಣಿಕ ಗುಣಮಟ್ಟ ಕುರಿತು * 


ಈ ನಮ್ಮರಾಜ್ಯ ಸರ್ಕಾರದವರು ವಿದ್ಯಾಭ್ಯಾಸಕ್ಕಾಗಿ ಸುಮಾರು 67 ಕೋಟಿ ರೂಪಾಯಿ 
ಖರ್ಚು ಮಾಡುತ್ತಿದ್ದಾರೆ. ಬೇರೆ ಯಾವುದಕ್ಕೂ ಇಷ್ಟು ಹೆಚ್ಚು ಹಣ ಖರ್ಚು ಮಾಡುತ್ತಾ 
ಇಲ್ಲ. ಇವತ್ತು ಇದರಿಂದ ಸರ್ಕಾರದವರು ಸರಿಯಾದಂತಹ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ 
ಒದಗಿಸಿದರೆ ಇದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವುದೂ ಇಲ್ಲ. ವಿದ್ಯಾಭ್ಯಾಸದ ಮೂಲರಕೆ 
ಒಂದು ರಾಷ್ಟ್ರದ ಆಸ್ತಿಯನ್ನು ವೃದ್ಧಿಪಡಿಸುವ ಬಗ್ಗೆ ರಾಜ್ಯ ಸರ್ಕಾರದವರು ಸಾಕಷ್ಟು 
ಕಾತುರರಾಗಿದ್ದಾರೆಂದು ನಾನು ತಿಳಿದುಕೊಂಡಿದ್ದೇನೆ. ಆದರೆ ನಾನಾ ಕಾರಣಗಳಿಂದ ನಾವು 
ಖರ್ಚು ಮಾಡುತ್ತಿರತಕ್ಕಂತಹ ಹಣ ಸರಿಯಾದ ರೀತಿಯಲ್ಲಿ ಖರ್ಚಾಗದೆ ವ್ಯಯವಾಗುತ್ತದೆ. 
ಅದೇ ರೀತಿ ವಿದ್ಯಾಭ್ಯಾಸಮಟ್ಟ ಮತ್ತು ಅದರಿಂದ ಆಗತಕ್ಕ ಪ್ರಯೋಜನ ಸಾಕಷ್ಟು ಆಗದೆ 
ಕಡಿಮೆಯಾಗುತ್ತಾ ಇರುವುದು ಶೋಚನೀಯವಾದ ವಿಚಾರ. ಆದ್ದರಿಂದ ರಾಷ್ಟ್ರ ಆಸ್ತಿಯ 
ಬದಲಾಗಿ ನಾವ ನ್ಯಾಷನಲ್‌ ವೇಸ್ಟ್‌ ಮಾಡುತ್ತಿದ್ದೇವೆಂದರೆ ತಪ್ಪಾಗಲಾರದು. ಈಗ ನಮ್ಮ 
ರಾಜ್ಯದಲ್ಲಿ ಹೆಚ್ಚು ಹಣವನ್ನು ಟೆಕ್ಸಿಕಲ್‌ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುತ್ತಿದ್ದೇವೆ. ಆದರೆ 
ಹೆಚ್ಚು ಟೆಕ್ನಿಕಲ್‌ ಎಜುಕೇಷನ್‌ ತೆಗೆದುಕೊಂಡವರು ನಿರುಜ್ಯೋಗಿಗಳಾಗಿದ್ದಾರೆ. ಈಗ 
ಮೆಡಿಕಲ್‌ ಎಜುಕೇಷನ್‌ ಬಗ್ಗೆ ಸಹ ಉತ್ತಮವಾದ ಬದಲಾವಣೆ ಮಾಡಬೇಕೆಂದು ಮಾನ್ಯ 
ಮಂತ್ರಿಯವರು ಹೇಳುತ್ತಿದ್ದಾರೆ. ಅದು ಆಗುವುದು ಬಹಳ ಮುಖ್ಯ. ಎಲ್ಲಕ್ಕಿಂತಲೂ ಹೆಚ್ಚಾಗಿ 
ನಮ್ಮಪೈೆಮರಿ ಎಜುಕೇಷನ್‌ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಲ್ಲ. ನಾನು ಟೈೆಪ್‌ರೈೆಟಿಂಗ್‌ 
ಮತ್ತು ಶಾರ್ಟ್‌ಹ್ಯಾಂಡ್‌ ಹೇಳಿಕೊಡತಕ್ಕಂತಹ ಮೇಷ್ಟು ಆಗಿರುವದರಿಂದ ಇವತ್ತು ಒಬ್ಬೊಬ್ಬ 
ವಿದ್ಯಾರ್ಥಿ ಎಷ್ಟು ತಪ್ಪು ಮಾಡುತ್ತಿದ್ದಾರೆ ಎಂದು ಕಂಡುಹಿಡಿಯಬಹುದು. ಹಿಂದೆ ಟೈಪ್‌ 
ಮಾಡಿದ್ದರಲ್ಲಿ ಎಷ್ಟು ತಪ್ಪು ಇದೆ ಎಂದು ಕಂಡುಹಿಡಿಯಬೇಕಾಗಿತ್ತು. ಆದರೆ ಈಗ ಟೈಪ್‌ 
ಮಾಡಿದ್ದರಲ್ಲಿ ಎಷ್ಟು ಸರಿಯಾದ ಪದಗಳು ಇವೆ ಎಂದು ಹುಡುಕಬೇಕಾಗಿದೆ. ಆದ್ದರಿಂದ 
ಪ್ರತಿಯೊಂದು ಮಟ್ಟದಲ್ಲಿ ಕೂಡ ವಿದ್ಯಾಭ್ಯಾಸದ ಮಟ್ಟ ಸರಿಯಾದ ರೀತಿಯಲ್ಲಿ ಹೋಗುತ್ತಾ 
ಇಲ್ಲ. ಇದಕ್ಕೆ ಕಾರಣವೇನೆಂದರೆ ನಮ್ಮ ದೇಶದಲ್ಲಿ ಪ್ರಯೋಗಗಳೇ ಹೆಚ್ಚಾಗಿವೆ. ಆದರೆ 
ಅದರ ಪ್ರತಿಫಲ ಸರಿಯಾಗಿ ದೊರೆಯುತ್ತಾ ಇಲ್ಲ. ನಮಲ್ಲಿ ಒಂದು ಸಲ ಮಛ್ಛಿಪರ್ಪಸ್‌ 
ಸ್ಕೀಂ ಮಾಡಿದರು; ಒಂದು ಸಲ ಪಿ.ಯು.ಸಿ. ಎರಡು ವರ್ಷ ಮಾಡಿದರು. ನಮಲ್ಲಿ 
ಒಂದು ಕ್ರಮವಾದ ಪದ್ಧತಿಯನ್ನು ಅನುಸರಿಸಿ ಒಂದು ಸರಿಯಾದ ನೀತಿ 
ಹಾಕಿಕೊಳ್ಳದಿರುವುದರಿಂದ, ಸರಿಯಾದ ವಿದ್ಯೆ ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು 
ಅನುಕೂಲವಾಗುತ್ತಾ ಇಲ್ಲ. 


೫ ವಿಧಾನ ಸಚಿ ನಡವಳಿಕೆ ದಿನಾಂಕ 31ನೇ ಮೇ, 1973 


ಸಂಸದೀಯ ಪಟು £1 
ಶಿಕ್ಷಣ ಇಲಾಖಾ ಬೇಡಿಕೆ ಮೇಲಿನ ಚರ್ಚೆ * 


ಈ ದಿನ ನಮ್ಮ ಮುಂದಿಟ್ಟಿರುವ 1 ಕೋಟಿ 16 ಲಕ್ಷ ರೂ. ಬೇಡಿಕೆಯ ಮತ್ತು ಇತರ 
ಬೇಡಿಕೆಗಳು ಅತಿ ಮುಖ್ಯವಾದ ಬೇಡಿಕೆಗಳು ಎಂದು ಹೇಳಿ ಅದರ ಮೇಲಿ 
ವಿವರಿಸಬೇಕಾಗಿದ್ದು ಇಲ್ಲ. ಈ ವರ್ಷ ಸರ್ಕಾರ ಈ ವಿದ್ಯಾಖಾತೆಯ ಬಗ್ಗೆ ಖರ್ಚು 
ಮಾಡತೆಕ್ಕೆಂಥಾದ್ದು ಏನಿದೆ 1 ಕೋಟಿ 10 ಲಕ್ಷ ರೂ. ಜೊತೆಗೆ ಕಡೆಯ ಪ್ರಮಾಣದಲ್ಲಿ 
ಸುಮಾರು 1 ಕೋಟಿ ರೂ. ಆದರೂ ಕೂಡ ಖಾಸಗೀ ಶಾಲೆಗಳು ವಿದ್ಯಾರ್ಥಿಗಳ 
ತಂಬೆತಾಯಿಗಳಿಂದ ನಾನಾ ರೂಪದಲ್ಲಿ ವಸೂಲು ಮಾಡುತ್ತಿದ್ದಾರೆ. ಅಂದರೆ ಒಟ್ಟಿನಲ್ಲಿ 
ಸಾರ್ವಜನಿಕ ಹಣ ಸುಮಾರು 2 ಕೋಟಿ ರೂಪಾಯಿಗಳು ಖರ್ಚಾಗುತ್ತಾ ಇರತಕ್ಕಂಥ 
ವಿದ್ಯಾ ಇಲಾಖೆಯ ಆಡಳಿತ ಆದಷ್ಟು ಸಮರ್ಪಕವಾಗಿ ಆಗಬೇಕು. ಇದರ ಬಗ್ಗೆ 
ಅತಿಮುಖ್ಯವಾಗಿ ಹೇಳಬೇಕಾದ ಪಕ್ಷದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ವಿದ್ಯಾಭ್ಯಾಸದ ಬಗ್ಗೆ 
ಅನೇತ ಟೀಕೆಗಳು ನೆಡೆಯುತ್ತಾ ಇದೆ. ನಮ್ಮ ಮುಂದೆ ಇರತಕ್ಕಂಥ ವಿಚಾರಗಳ ಪೈಕಿ ಈ 
ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಸಬೇಕೆಂಬುದು ಒಂದು; 
ಎರಡನೆಯದಾಗಿ ಈ ನಿದ್ಯಾಭ್ಯಾಸದಿಂದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥಾದ್ದು 
ಎಂಬುದರ ಬಗ್ಗೆ ಮತ್ತು ಜಾಬ್‌ ಒರಿಯೆಂಟೆಡ್‌ ಎಜುಕೇಷನ್‌ ಅದರ ಬಗ್ಗೆ ಒಂದು 
ತೀರ್ಮಾನ ಹಾಗೊ ಮೂರನೆಯದಾಗಿ ಈ ಒಂದು ಕ್ಲಿಷ್ಟ ಪರಿಸ್ತಿತಿಯಲ್ಲಿ ಖಾಸಗೀ ಶಾಲೆಗಳಲ್ಲಿ 
ಇರತಕ್ಕಂಥ ಅವ್ಯವಹಾರಗಳನ್ನು ಯಾವ ರೀತಿ ಸರಿಪಡಿಸಬೇಕು ಎಂಬುದಾಗಿ ಈ ಮೂರು 
ಮುಖ್ಯವಾದ ಅಂಶಗಳು ನನಗೆ ಈಗಿನ ಒಂದು ವಾತಾವರಣದಲ್ಲಿ ಎದ್ದು ಕಾಣುತಿದೆ. 
ಮೊದಲನೆಯದಾಗಿ ವಿದ್ಯಾಭ್ಯಾಸದ ಗುಣಮಟ್ಟ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಇದಕ್ಕೆ 
ಹಣ ಹೆಚ್ಚು ಖರ್ಚಾಗುತ್ತಿದ್ದರೂ ಸಿಹ, ಓದತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ದಿನೆದಿನೇ ' 
ಬೆಳೆಯುತಿದ್ದರೂ ಸಹ ಈ ಒಂದು ವಿದ್ಯಾಭ್ಯಾಸದ ಮೌಲ್ಯ ಏನಿದೆ ಅದು ಸಾಕಾದಷ್ಟು 
ಅಧೋಗತಿಗೆ ಹೋಗುತ್ತಿದೆ. ಈ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಇರತಕ್ಕಂಥ ಶಿಕ್ಷಣ ಶಾಲೆಗಳು 
ಮತ್ತು ಸರ್ಟಿಫಿಕೇಟ್‌ ಮತ್ತು ಡಿಗ್ರಿಗಳನ್ನು ಕೊಡುತ್ತಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಬಗ್ಗೆ 
ದೂರುಗಳನ್ನು ಹೇಳಬೇಕಾದಂತ ಪರಿಸ್ಥಿತಿ ಈ ಸಂದರ್ಭದಲ್ಲಿಇದೆ. ಅಷ್ಟು ಹೆಚ್ಚಿನ ರೀತಿಯಲ್ಲಿ 
ಹಣ ಖರ್ಚಾಗುತ್ತಾ ಇರುವಾಗ ಸಾಧ್ಯವಿದ್ದಷ್ಟೂ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ 
ಕೊಡಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಇದರಲ್ಲಿ ಸಾರ್ವಜನಿಕರ 
ಸಹಾಯಬೇಕು ಮತ್ತು ಅಧಿಕಾರಿಗಳ ಒಂದು ದಿಟ್ಟತನದ ನಿಲುವು ಅಗತ್ಯವಾಗಿಬೇಕಾಗಿದೆ. 
ನಮಲ್ಲಿ ಅನೇಕರು ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಆಡಳಿತ ಇರಬೇಕೆಂಬ ವಾದವನ್ನು 
ಹೇಳುತ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿದ್ಯಾಭ್ಯಾಸದಲ್ಲಿ ಎಲ್ಲಿಯವರೆಗೆ ಶ್ರದ್ಧಾಭಕ್ತಿಯಿಂದ 
ನಿಷ್ಠೆಯಿಂದ, ಸಂಬಳವೇ ತನ್ನ ಜೀವನದ ಗುರಿಯೆಂದು ಇಟ್ಟುಕೊಳ್ಳದೇ ಸಾಧ್ಯವಾದಷ್ಟು 


* ವಿಧಾನ ಸಬೆ ನಡವಳಿಕೆ ದಿನಾಂಕ 17ನೇ ಮಾರ್ಚ್‌, 1976 


82 ಟಿ. ಆರ್‌. ಶಾಮಣ್ಣ 


ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸತಕ್ಕಂಥಾದ್ದೇ ನನ್ನ ತಪಸ್ಸು ಎನ್ನಶಕ್ಕಂಥ ಮನೋಭಾವ 
ಎಲ್ಲಿಯವರೆಗೆ ಅಧ್ಯಾಪಕರಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಖಂಡಿತವಾಗಿಯೂ ಕೂಡ 
ಈ ವಿದ್ಯಾಭ್ಯಾಸ ಮಟ್ಟ ಪ್ರಗತಿಯಾಗುವುದಕ್ಕೆ ಕಷ್ಟವಾಗುತ್ತದೆ ಎನ್ನತಕ್ಕಂಥ ಮಾತನ್ನು ಈ 
ಸಂದರ್ಭದಲ್ಲಿ ಹೇಳುತ್ತೇನೆ. 


ಇದರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಉಪಾಧ್ಯಾಯರ ಮೇಲೆ ಹಾಕಚೇಕಾದಂತೆ ನಾಮ 
ಒಬ್ಬ ಉಪಾಧ್ಯಾಯನಾಗಿದ್ದರಿಂದ ಹಾಗೆ ಹೇಳುವದಕ್ಕೆ ಬಯಸುತ್ತೇನೆ. ಈ ಒಂದು ಕ್ಷೇತ್ರದಲ್ಲಿ 
ನಾನು 40 ವರ್ಷಗಳ ಕಾಲ ಉಪಾಧ್ಯಾಯವಾಗಿ ಕೆಲಸ ಮಾಡಿದ್ದೇನೆ. ಉಪಾಧ್ಯಾಯರು 
ಯಾವಾಗ ನಿಷ್ನೆಯಿಂದ ಕರ್ಮಶ್ರದ್ದೆಯಿಂದ ಹುಡುಗರಿಗೆ ಪಾಠ ಹೇಳುವುದಕ್ಕೆ ಶುರು 
ಮಾಡುತ್ತಾರೆಯೋ ಆಗ ಖಂಡಿತವಾಗಿಯೂ ಆವರು ವಿದ್ಯಾರ್ಥಿಗಳ ವಿಶ್ವಾಸವನ್ನು 
ಗಳಿಸುವುದರ ಜೊತೆಗೆ ಅವರ ಜೀವನದಲ್ಲಿ ಒಂದು ಜೊಡ್ಡ ಮಹತ್ಕಾರ್ಯವನ್ನು ಸಾಧಿಸಿದ 
ಹಾಗೆ ಆಗುತ್ತದೆ. ಇದನ್ನು ನನ್ನ ಅನುಭವದಿಂದ ಹೇಳುತ್ತಿದ್ದೇನೆ. ಮತ್ತೆ ಪ್ರೈವೇಟ್‌ ಕಾಲೇಜುಗಳು, 
ಖಾಸಗೀ ವಿದ್ಯಾಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಹೇಳಬೇಕಾದರೆ ಈ ನರ್ಕಾರಿ 
ಶಾಲೆಗಳು ಸರಿಯಾದ ರೀತಿಯಲ್ಲಿ ನಡೆದಿದ್ದರೆ ಖಾಸಗೀ ಶಾಲೆಗಳು ಇಷ್ಟು ಪ್ರಭಾವವನ್ನು 
ಬೆಳೆಸುವುದಕ್ಕೆ ಹೋಗುತ್ತಾ ಇರಲಿಲ್ಲ ಖಾಸಗೀ ಶಾಲೆಗಳಿಗೆ ಉತ್ತಮರಾದ ವಿದ್ಯಾರ್ಥಿಗಳು 
ಹೋಗಿ ಪ್ರೈವೇಟ್‌ ಇನ್‌ಸ್ಪಿಟ್ಯೂಷನ್‌ನವರು ನಡೆಸತಕ್ಕಂಥಹಾದ್ದು, ಒಳ್ಳೆಯ 
ಪರಿಸ್ಲಿಶಿಯಲ್ಲಿರತಕ್ಕಂಥವರೆಲ್ಲರೂ ಖಾಸಗೀ ಶಾಲೆಗಳಿಗೆ ಹೋದಮೇಲೆ ಇನ್ನು ಉಳಿದಿರತಕ್ಕಂಥ 
ಶಾಲೆಗಳನ್ನು ಯಾವ ರೀತಿ ಉತ್ತಮಪಡಿಸಬೇಕು ಎಂಬ ಸಬೂಬನ್ನು ಹೇಳುತ್ತಿದ್ದಾರೆ. 
ಇದರ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಸರ್ಕಾರ ಇದರ ಬಗ್ಗೆ ಗಮನಕೊಟ್ಟರೆ ಇದು 
ಸುಲಭವಾಗಿ ಸಾಧ್ಯವಾಗುತ್ತದೆ. ಈ ಶಾಲೆಗಳಲ್ಲಿ 100 ಪರ್ಸೆಂಟ್‌ ರಿಸಲ್ಫ್‌ ಬರದಿದ್ದರೂ 
ಆವರೇಜ್‌ ರಿಸಲ್ಫ್‌ ಆದರೂ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ಮಾಡಿದ ಪಕ್ಷದಲ್ಲಿ 
ಹಿಂದುಳಿದಿರತಕ್ಕ ಶಾಲೆಗಳು ಉತ್ತಮವಾಗುತವೆ. ಇನ್ನು ಸರ್ಕಾರಿ ಸ್ಕೂಲುಗಳು, 
ಕಾರ್ಪೊರೇಷನ್‌, ಸ್ಥಳೀಯ ಸಂಸ್ಥೆಗಳು ನಡೆಸತಕ್ಕುಥ ಸ್ಕೂಲುಗಳನ್ನು ಸಾಧ್ಯವಾದಷ್ಟೂ 
ಅವರಿಗೆ ಇಂಗ್ಲಿಷಲ್ಲಿ "ವಿಪ್‌' ಎಂದು ಏನು ಹೇಳುತ್ತಾರೆ ಅದನ್ನು ಕೊಟ್ಟು ಸರಿಪಡಿಸಿದರೆ 
ಮಾತ್ರ ಸರಿಹೋಗುತ್ತದೆ ಎಂದು ನನಗನ್ನಿಸುತ್ತದೆ. 


ಈ ಖಾಸಗೀ ಶಾಲೆಗಳ ಬಗ್ಗೆ ಹೇಳಬೇಕಾದರೆ ಇವುಗಳಲ್ಲಿ ಕೆಲವು ಉತ್ತಮವಾದ 
ಶಾಲೆಗಳು ಇವೆ. ನಾನು ಹಿಂದೆ ಶಾಲೆಗಳನ್ನು ನಡೆಸಿರುವುದರ ಜೊತೆಗೆ ಈಗ ಒಂದಲ್ಲ 
ಹತ್ತಾರು ಶಾಲೆಗಳ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ ಇದ್ದೇನೆ ಆದ್ದರಿಂದ ಇವೆರಡನ್ನೂ 
ವಿಂಗಡಿಸಬೇಕಾದ ಅವಶ್ಯಕತೆ ಇದೆ. ಮೊದಲನೆಯಬಾಗಿ ಈ ವ್ಯಾಪಾರೀ ಮನೋಭಾವ 
ಇರತಕ್ಕಂಥ ಯಾವ ಶಾಲೆಗಳು ಇವೆಯೋ ಅವುಗಳನ್ನು ಸರ್ಕಾರದವರು ಈ ಕಾಂಟ್ರಾಕ್ಸ್‌ 
ಕ್ಯಾರೇಜಸ್‌ಗಳನ್ನು ಏಕದಮ್‌ ಹೇಗೆ ತೆಗೆದುಕೊಂಡುಬಿಟ್ಟಿರೋ ಆ ರೀತಿ ಅವುಗಳಿಗೆ 
ಷಾಕ್‌ ಟ್ರೀಟ್‌ಮೆಂಟ್‌ ಕೊಟ್ಟು ಏನಾದರೂ ವ್ಯವಸ್ಥೆ ಮಾಡುವುದಕ್ಕೆ ಸಾಧ್ಯವಿದೆಯೇ 


ಸಂಸದೀಯ ಪಟು 83 


ಎಂಬುದನ್ನು ನೋಡಬೇಕಾಗಿದೆ. ಈ ಖಾಸಗೀ ಶಾಲೆಗಳನ್ನು ತೆಗೆದು ಹಾಕಿ ಎಂದು 
ಹೇಳುವವನು ನಾನಲ್ಲ. ಕೆಲವು ಖಾಸಗೀ ಶಾಲೆಗಳು ಉತ್ತಮವಾಗಿ ಕೆಲಸ ಮಾಡುತ್ತಿವೆ. 
ಈ ಖಾಸಗೀ ಶಾಲೆಗಳಲ್ಲಿ ಯಾವ ಶಾಲೆ ಹುಡುಗರಿಂದ ಹಣವನ್ನು ವಸೂಲು ಮಾಡಿ, 
ಹುಡುಗರ ಉನ್ನತಿಗಾಗಿ ಆ ಹಣವನ್ನು ಖರ್ಚು ಮಾಡುತ್ತದೆಯೋ ಅಂತಹ ಶಾಲೆಗಳಿಗೆ 
ಮಾತ್ರ ಸರ್ಕರದ ಪ್ರತಿನಿಧಿಯನ್ನು ಮ್ಯಾನೇಜಿಂಗ್‌ ಕಮಿಟಿಯಲ್ಲಿ ಹಾಕಿ ಅಂತಹ ಶಾಲೆಗಳನ್ನು 
ವಡೆಸಿಕೊಂಡು ಹೋಗಬೇಕು ಮತ್ತು ಹುಡುಗರಿಂದ ತೆಗೆದುಕೊಂಡಂತ ಹಣವನ್ನು ಶಾಲೆಯ 
ಅಭಿವೃದ್ದಿಗೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭಿವೃದ್ಧಿಗೆ ಉಪಯೋಗಿಸುವಂತೆ ಮಾಡಿದರೆ 
ಆಂತಹ ಶಾಲೆಗಳಿಗೆ ಸಾಕಷ್ಟು ಹಣ ಸಹಾಯವನ್ನು ಕೊಡಬೇಕು ಮತ್ತು ಕಮರ್ಷಿಯಲ್ಕೆಸ್ಟ್‌ 
ಇವ್‌ಸ್ಟಿಟ್ಯೂಟಿಗೆ ಮುಟ್ಟುಗೊಲು ಹಾಕದೇ ಇದ್ದ ಪಕ್ಷದಲ್ಲಿ ಅವರ ಹಾವಳಿಯನ್ನು 
ತಡೆಯುವುದಕ್ಕೆ ಆಗುವುದಿಲ್ಲ. ನಾನು ಹೆಚ್ಚು ಹೇಳುವುದಕ್ಕೆ ಹೋಗುವುದಿಲ್ಲ. ಒಂದೇ 
ಒಂದು ಸಣ್ಣ ಉದಾಹರಣೆ ಹೇಳುತ್ತೇನೆ. ಅನೇಕ ಸಾರಿ ಇದರ ಬಗ್ಗೆ ಹೇಳಿದ್ದೇನೆ. 
ಜಯನಗರದಲ್ಲಿ ಸುದರ್ಶನ ವಿದ್ಯಾಮಂಡಲಿ ಇದೆ. ಅದನ್ನು ನಡೆಸುತ್ತಾ ಇರತಕ್ಕಂಥವರು 
ಜ್ಞಾನಮಂದಿರ ಟ್ರಸ್ಟ್‌ ಎಂಬುವರು. ಆ ಜ್ಞಾನಮಂದಿರ ಟ್ರಸ್ತಿನಲ್ಲಿ ಗಂಡ, ಹೆಂಡತಿ, ಮಗ 
ಮತ್ತು ತಮ್ಮ ಟ್ರಸ್ಟೀಸ್‌, ಆ ನಾಲ್ಕು ಜನ ಟ್ರಸ್ಟೀಸ್‌ ಸೇರಿ ಶಾಲೆ ನಡೆಸುತ್ತಿದ್ದಾರೆ. ಆ 
ಶಾಲೆಯಲ್ಲಿ ವರ್ಷಕ್ಕೆ 260 ರೂಪಾಯಿ ಫೀಸ್‌ ವಸೂಲು ಮಾಡುತ್ತಾರೆ. ತಂದೆತಾಯಿಗಳು 
ಫೀಸ್‌ ಕೊಡಲಿಲ್ಲ ಎಂದು ಲಾಯರ್‌ ನೋಟೀಸ್‌ ಕೊಟ್ಟು ಫೀಸ್‌ ವಸೂಲ್‌ ಮಾಡುತ್ತಿದ್ದಾರೆ. 
ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ತರಗತಿಗಳನ್ನು ನಡೆಸುತಿದ್ದೇವೆ ಎಂದು ಹೇಳಿ 30 
ಸಾವಿರ ರೂಪಾಯಿ ಗ್ರಾಂಟನ್ನು ಡ್ರಾ ಮಾಡಿದ್ದಾರೆ. ಅಲ್ಲಿ ಕನ್ನಡ ಮಾಧ್ಯಮ ತರಗತಿಗಳನ್ನು 
ನಡೆಸುತ್ತಿಲ್ಲ ಎಂಬ ಆರೋಪ ಕೂಡ ಸರ್ಕಾರದ ಮುಂದಿದೆ. ಇದರ ಬಗ್ಗೆ ಸರ್ಕಾರ 
ಸರಿಪಡಿಸುವದಕ್ಕೆ ಸಾಕಾದಷ್ಟು ಪ್ರಯತ್ನ ಪಡುತ್ತಿದೆ. ಆದರೂ ಕೂಡ ಸರಿಪಡಿಸುವದರಲ್ಲಿ 
ಸರ್ಕಾರ ವಿಫಲವಾಗಿದೆ. ಇಂಥ ಸಂಸ್ಥೆಗಳು ಹೆಚ್ಚಾಗಿ ಬೆಳೆಯುತ್ತಿದ್ದರೆ ತುಂಬಾ 
ತೊಂದರೆಯಾಗುತ್ತದೆ. ಅಂತಹ ಉದಾಹರಣೆಗಳು ನೂರಾರು ಇವೆ. ಅಂತಹ ಶಾಲೆಗಳು 
ನಡೆಯುವುದನ್ನು ತಪ್ಪಿಸುವುದರ ಬಗ್ಗೆ ಏನು ಮಾಡಬೇಕೋ ಆ ಬಗ್ಗೆ ಯೋಜನೆ 
ಮಾಡಬೇಕಾದುದದ್ದು ಮುಖ್ಯ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಮೊದಲನೆದಾಗಿ 
ನನ್ನ ಮುಖ್ಯವಾದ ಸಲಹೆ ಏನೆಂದರೆ ತಾವು ಪ್ರಾಥಮಿಕ ವಿದ್ಯಾಬ್ಯಾಸಕ್ಕೆ ಅತಿ ಹೆಚ್ಚಿನ 
ಗಮನವನ್ನು ಕೊಡಬೇಕು. ಒಂದು ಕಟ್ಟಡಕ್ಕೆ ತಳಹದಿ ಯಾವರೀತಿ ಮುಖ್ಯವೋ ಅದೇ 
ರೀತಿ ವಿದ್ಯಾಭ್ಯಾಸದಲ್ಲಿ ಪ್ರೆಮರಿ ವಿದ್ಯಾಭ್ಯಾಸ ಅತಿ ಮುಖ್ಯವಾದುದು : ಸುಮಾರು 47 
ಕೋಟಿ ರೂಪಾಯಿಗಳನ್ನು ಪ್ರೈಮರಿ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುತ್ತಿದ್ದೀರಿ ಮತ್ತು ರಾಜ್ಯದಲ್ಲಿ 
- ಸುಮಾರು 33 ಸಾವಿರ ಸ್ಕೂಲುಗಳಿವೆ. ಸುಮಾರು 33 ಲಕ್ಷ ವಿದ್ಯಾರ್ಥಿಗಳು ಪ್ರೈಮರಿ 
ಶಾಲೆಯಲ್ಲಿ ಓದುತ್ತಿದ್ದಾರೆ. ಈ ಶಾಲೆಗಳಲ್ಲಿರುವ ಉಪಾಧ್ಯಾಯರ ಪೈಕಿ ಎಷ್ಟು ಜನ 
ಉಪಾಧ್ಯಾಯರ ಕೈಯಲ್ಲಿ ಸರಿಯಾಗಿ ತಪ್ಪಿಲ್ಲದೆ 10 ಪದ ಬರೆಸುತ್ತೀರಿ ಎಂಬುದನ್ನು 


7 eu ಬ J) 
ಎಂಬ ಬಗ್ಗೆ ತಾವು ಯೋಚನೆ ಮಾಡಬೇಕಾದುದು ಅತೀ ಮುಖ್ಯವಾದುದು. 
ಈ ಪ್ರೈಮರಿ ವಿದ್ಯಾಭ್ಯಾಸದ ಬಗ್ಗೆ ಸಾಕಾದಷ್ಟು ಆಸಕ್ತಿ ವಹಿಸಿ ಉತ್ತಮವಾದ 
[& 
ಉಪಾಧ್ಯಾಯರನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ಏರ್ಪಾಡು ಮಾಡಬೇಕು. ಕಮಿಟೆಡ್‌ 
ಜಡಸ್‌ ಎಂದು ಹೇಳುವುದು ಬೇಡ. ಕಮಿಚೆಡ್‌ ಟೀಚರ್‌ ತೆಗೆದುಕೊಳುವಬಕ್ಕೆ ಏರ್ಪಾಡು 
ಜ ಸ ಬೆ 3 


ಮಾಡಬೇಕು. ನಾನು ಇಷತ್ತು ಜಾತಿ ಬಗ್ಗ ಮಾತಾಡುವುದಿಲ್ಲ. ಅನೇಕರು ಉತ್ತಮರು 


ಇದ್ದಾರೆ. ಮಾನ್ಯ ಕಿ.ವಿ. ಪುಟ್ಟಪ್ಪನವರ ವಿದ್ಯೆ ಬಗ್ಗೆಯಾಗಲಿ ಕೋಣಂದೂರು ಲಿಂಗಪುನವರ 
ವಿದೆ ಬಗೆಯಾಗಲೀ, ತಮ್ಮವಿಬ್ವೆ ಬಗೆಯಾಗಲೀ, ವಿವಾದರೂ ಹೇಳುವುದಕ್ಕೆ ಆಗುತ್ತದಡಿಯೇ ? 


ಕೆಲವೊಂದು ಇಲಾಖೆ ಬಿಟ್ಟರೆ ಪ್ರತಿಯೊಂದು ಇಲಾಖೆಯಲ್ಲಿಯೂ ಉತ್ತಮಬಾದ 
ಅಧಿಕಾರಿಗಳನ್ನು ಹಾಕಿದ್ದೀರಿ ಅದಕ್ಕೆ ನಾಮ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. 
ಸುಮಾರು 30-40 ವರ್ಷಗಳಿಂದ ಸರ್ಕಾರದ ಇಲಾಖೆ ಅಕಾರಿಗಳ ಯು ಮಾಮು ಸಂಪರ್ಕ 
ಇಟ್ಟುಕೊಂಡಿದ್ದೇವೆ. ಉತ್ತಮವಾದ ಅಧಿಕಾರಿಗಳು ವಿದ್ಯಾ ಇಲಾಖೆಯಲ್ಲಿಯೂ ಇದ್ದಾರೆ. 
ಉಪಾಧ್ಯಾಯರನ್ನು ಚುನಾವಣೆ ಮಾಡುವಾಗ ಸಾಧ್ಯವಾದಷ್ಟು ಕೂಡ ಪ್ರದ್ದಾಭಕ್ತಿಯಿಂದ 
ಮಕ್ಕಳಿಗೆ ಉತ್ತಮವಾಗಿ ಪಾಠ ಹೇಳಿಕೊಡುವುದೇ ಜೀವನದ ಮುಖ್ಯ ಗುರಿ ಎಂಬ 
ಧ್ಯೇಯವನ್ನಿಟ್ಟುಕೊಂಡಿರುವವರನ್ನು ಚುನಾವಣೆ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. 
ಹಾಗೆ ಮಾಡಿ ಮುಂದಿನ ಪೀಳಿಗೆಯನ್ನು ಸುಸಂಸ್ಕೃತರನ್ನಾಗಿ ತಯಾರು ಮಾಡಬೇಕು. 
ಇಲ್ಲದೆ ಇದ್ದಪಕ್ಷದಲ್ಲಿ ಖಂಡಿತವಾಗಿ ತಾವು ಖರ್ಚು ಮಾಡತಕ್ಕೆ ಹಣ ನೀರಿನಲ್ಲಿ ಹೋಮ 
ಮಾಡಿದಂತಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳುವದಕ್ಕೆ ಇಷ್ಟಪಡುತ್ತೇನೆ. ಆದ್ದರಿಂದ 
ಪ್ರೈಮರಿ ಶಾಲೆ ಬಗ್ಗೆ ಸಾಕಾದಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ ತೆಗೆದುಕೊಳ್ಳಬೇಕು. 
ಉತ್ತಮವಾದ ಉಪಾಧ್ಯಾಯದಿದ್ದದರೆ ಅಂತಹವರ ಬಗ್ಗೆ ಯಾರೂ ಏನೂ 
ಮಾತನಾಡುವುದಕ್ಕಾಗುವುದಿಲ್ಲ. ಶ್ರೀಮಾನ್‌ ಬಿ.ಎಂ. ಶ್ರೀಕಂಠಯ್ಯನವರಾಗಲೀ, ಶ್ರೀಮಾನ್‌ 
ಟಿ.ಎಸ್‌. ವೆಂಕ್ಣಯ್ಯನವರಾಗಲೀ, ಕುವೆಂಪು ಅವರಾಗಲೀ ಅಂಥವರ ಬಗ್ಗೆ ಯಾರೂ 
ಚಕಾರ ಎತ್ತುವುದಿಲ್ಲ. 


ಶ್ರೀ ಎಂ. ಮಲ್ಲಿಕಾರ್ಜುನಸ್ವಾಮಿ - ಕಮಿಟೆಡ್‌ ಟೀಃಿರ್ಸ್‌ ಎಂದು ಒರೆಹಚ್ಚುವುದು ಹೇಗೆ? 


ಶ್ರೀ ಟ.ಆರ್‌. ಶಾಮಣ್ಣ - ಉಪಾಧ್ಯಾಯರಿಗೆ ಒಂದು ಬರವಣಿಗೆಯ ಟೆಸ್ಟ್‌ 
ಮಾಡಿ ಅವರ ಕೈಯ್ಯಲ್ಲಿ ಕ್ಲಾನ್‌ ಹ್ಯಾಂಡ್ಸ್‌ ಮಾಡಿಸಿ ಪಾಠ ಹೇಗೆ ಹೇಳಿಕೊಡುತ್ತಾರೆ ಎಂಬುದನ್ನು 
ನೋಡಿ ಅವರಿಗೆ ಅರ್ಹತೆ ಇದೆಯೇ ಎಂಬುದನ್ನು ನೋಡಿ ನೇಮಕ ಮಾಡಬೇಕಾದುದು 


ಸಂಸದೀಯ ಪಟು 85 


ಅವಶ್ಯಕವಾದುದು. ಇದೆಲ್ಲಾ ಸ್ವಲ್ಪ ಕಷ್ಟದ ಕೆಲಸವಾಗಬಹುದು. ನೀವು ಪೆ ಮುರಿ 


ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡದಿದ್ದವೆ, ತಳಪಾಯ ಸರಿಯಾಗಿಲ್ಲದಿದ್ದರ 
ಕಟ್ಟಡ ಯಾವ ರೀತಿ ಬಿದ್ದು ಹೋಗುತ್ತದೋ ಹಾಗಾಗುತ್ತದೆ. ಸ್ವಲ್ಪ ನಿಧುನವಾದರೂ ಕೂಡ 
ಉತ್ತಮವಾದ ಉಪಾಧ್ಯಾಯರನ್ನು ನೇಮಕ ಮಾಡಿ. ಈಗ ಪ್ರೆಮರಿ ಶಾಲೆಯ 
ಉಪಾಧ್ಯಾಯರಿಗೆ ಬಹಳ ಕಡಿಮೆ ಸಂಬಳ ಬರುತ್ತಿದೆ. ಅವರಿಗೆ ಬೇಕಾಗಿರುವ ಇನ್ನೂ 
ಹೆಚ್ಚಿನ ಸಂಬಳೆ ಕೊಟ್ಟಿರೂ ಚಿಂತೆಯಿಲ್ಲ, ಉತ್ತಮವಾದ ಪ್ರೈಮರಿ ಉಪಾಧ್ಯಾಯರನ್ನು 
ತಯಾರು ಮಾಡುವುದಕ್ಕೆ ಏರ್ಪಾಡು ಮಾಡಬೇಕು. ಈ ಬಗ್ಗೆ ಪರಿಣತರ ಜೊತೆ 


ಕುಳಿತುಕೊಂಡು ಚರ್ಚೆ ಮಾಡಬೇಕು. ಈ ಪ್ರೈಮರಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಆಸಕ್ತಿ 
ಶಿ ೧ Kr 


ಶ್ರೀ ಟಿ.ಆರ್‌”. ಶಾಮಣ್ಣ - ವಾನು ಅಕೌಂಟೆನ್ಸಿ ಮೇಷ್ಟು. ಪಾಠ ಹೇಳಿಕೊಡುತ್ತೇನೆ, 
ಅಕೌಂಟೆನ್ಸಿ ಪಾಸಾದವರಿಗೆ ಒಂದು ಲೆಡ್ಗರ್‌ ಬರೆಯುವುದಕ್ಕೆ ಬರುವುದಿಲ್ಲ ಪೋಸ್ತಿಂಗ್ಸ್‌ 
ಮಾಡುವದಕ್ಕೆ ಬರುವದಿಲ್ಲ. ಬರೀ ಪರೀಕ್ಷೆ ಪಾನ್‌ ಮೂಡಿದದೆ ನಾಕಾಗುಪುದಿಲ್ಲ. ಅರ್ಹತೆ 
ಬೇಕು. ಅರ್ಹತೆ ನೋಡಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಈ ಬಗ್ಗೆ ಸ್ವಲ್ಪ ಯೋಚನೆ 
ಮಾಡಿ. 


ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತೇನೆ. ನಿದ್ಯಾಸ್ವಾನ 
ಪದ್ಗಶಿಯಲ್ಲಿ ಪದೇಪದೇ ಬದಲಾವಣೆ ಆಗದಿದ್ದರೆ ಉತ್ತಮ. ನಾನು ಹಳೇಕಾಲ್ಲ. ನಷ್ಟು. 
ಆಗ ಮಕ್ಕಳಿಗೆ ಬಾಲಯಬೋದೆ, ನೀತಿಭೋದೆ, ಉಕ್ತಲೇಖನ, ಗುಣಕಾರ, ಭಾಗಾಕಾರ, 
ಮಗ್ಗಿ ಎಲ್ಲಾ ಇತ್ತು. ಈಗ ಅವೆಲ್ಲಾ ಸರ್ವಬಾಶವಾಗಿ ಹೋಯಿತು. ದಯವಿಟ್ಟು ಹಿಂದಿನ 
ಕಾಲದ ಪದ್ಧತಿಯನ್ನು ಜಾರಿಗೆ ತರುವದಕ್ಕೆ ಏನಾದರೂ ಸಾಧ್ಯತೆ ಇದೆಯೆ ಈಗ ಏಂಬುದೆನ್ನು 
ನೋಡಿ. ಅನೇಕ ಉಪಾಧ್ಯಾಯರುಗಳು ಲೀವ್‌ ಚೀಟಿಗಳನ್ನು ಕಳಿಪಿರುತ್ತಾರೆ. ದಯವಿಟ್ಟು 
ಕೆಲವನ್ನು ತೆಗೆದುಕೊಂಡು ನೋಡಿ, ಅದರಲ್ಲಿ ನಾಲ್ಕು ಸೆಂಟನ್ಸ್‌ ಸರಿಯಾಗಿದೆಯೇ ಎಂಬುದನ್ನು 
ನೋಡಿ. ನಾನು 38 ವರ್ಷದ ಕೆಳಗೆ ವಾಣಿಜ್ಯ ವಿದ್ಯಾಶಾಲೆಯನ್ನು ತೆರೆದಾಗ ವಿದ್ಯಾರ್ಥಿಗಳು 
ಟೈಪ್‌ ಮಾಡಿದ ಮೇಲೆ ಎಷ್ಟು ತಪ್ಪಿದೆ ಎಂಬುದನ್ನು ಹುಡುಕಬೇಕಾಗಿತ್ತು. ಈಗ ಎಷ್ಟು 
ಸರಿಯಾದ ಪದಗಳಿವೆ ಎಂಬುದನ್ನು ಹುಡುಕೆಬೇಕಾಗಿದೆ. ಆದ್ದರಿಂದ ತಾವು ದಯವಿಟ್ಟು 
ಈ ಪ್ರೆಮರಿ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೆಚ್ಚನ ಗಮನ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. 
ನೀವು ಕನ್ನಡ ಮೀಡಿಯಂ ಮಾಡುತ್ತೇವೆ ಎಂದು ಹೇಳುತ್ತಿದ್ದೀರಿ. ನಮ್ಮ ಮಕ್ಕಳು ಕನ್ನಡ 
ಕೆಲಿಯುವುದಿಲ್ಲ, ಅತ್ತ ಇಂಗ್ಲಿಷೂ ಬರುವುದಿಲ್ಲ. ಹೀಗಾಗಿ ವಿದ್ಯೆ ಸರಿಯಾಗಿ ಬರುವುದಿಲ್ಲ. 


316% 7 


86 ಟ. ಆರ್‌. ಶಾಮಣ್ಣ 


ಫ್ರೀ ಯೂನಿವರ್ಸಿಟಿ ಎಜುಕೇಷನ್‌ ಬಗ್ಗೆ ಹೇಳುವುದಾದರೆ, ಇದಕ್ಕೆ 203 ಲಕ್ಷ 
ರೂಪಾಯಿ ಖರ್ಚುಮಾಡುತ್ತಿದ್ದಾರೆ. ಎಲ್ಲ ಜೂನಿಯರ್‌ ಕಾಲೇಜುಗಳಲ್ಲಿಯೂ 
ಏಕರೂಪವಾದ ಪಠ್ಕಕ್ರಮ ಇರುವುದು ಉತ್ತಮ ಎಂದು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ 
ಇಷ್ಟಪಡುತ್ತೇನೆ. ಪಠ್ಯಪುಸ್ತಕಗಳನ್ನು ಬರೆಸುವಾಗ ಸಾಧ್ಯವಾದಷ್ಟು ಉತ್ತಮವಾದ ಪುಸ್ತಕಗಳನ್ನು 
ಬರೆಸಬೇಕು. ಪ್ರೆಮರಿ ಮತ್ತು ಸೆಹಿಡರಿ ಲೆವಲ್‌ನಲ್ಲಿ ಒಳ್ಳೆಯ ಪಠ್ಯ ಪಸ್ತಕಗಳನ್ನು ಬರೆಸಿದ್ದೀರಿ. 
ಆದರೆ ಪ್ರೀ ಯೂನಿವರ್ಸಿಟಿಯ ಲೆವಲ್‌ನಲ್ಲಿ ಉತ್ತಮವಾದ ಪಠ್ಮಪಸ್ತಕಗಳನ್ನು ಬರೆಸುವ 
ಬಗ್ಗೆ ಹೆಚ್ಚಿನ ಗಮನ ಕೊಡದೆ ವಿದ್ಯಾಭ್ಯಾಸ ಪ್ರಗತಿಯಾಗುತ್ತಿಲ್ಲ. ಒಂದು ಕಾಲದಲ್ಲಿ ಸರ್ಕಾರ 
ಸಬ್ಬಿಡೈಸ್ಟ್‌ ಪೇಪರನ್ನು ತೆಗೆದುಕೊಂಡಿತ್ತು. ಈಗ ಅದನ್ನು ಏನು ಮಾಡುತ್ತಾರೆಂದರೆ 1 
ರೂಪಾಯಿ ಇರುವುದನ್ನು 2-10 ಎಂದು ರಬ್ಬರ್‌ ಸೀಲ್‌ ಹಾಕಿ ಮಾರುತಾರೆ. ಸಬ್ಲಿಡೈಸ್ಟ್‌ 
ಎಕ್ಸ್‌ರ್‌ಸ್ಟಜ್‌ ಬುಕ್‌ಗಳನ್ನು ಮಾರುತ್ತಾರೆ, ಇದರಿಂದಾಗಿ ಎಷ್ಟು ಲಕ್ಷ ರೂಪಾಯಿಗಳ 
ಪುಸ್ತಕ ಮಾರಾಟವಾಗದೆ ಹಾಗೆ ಉಳಿದಿದೆ ಎಂಬುದನ್ನು ವಿಚಾರಮಾಡಿ, ಪೇಪರ್‌'ಗಳಲ್ಲಿ 
ಮತ್ತು ಎಕ್ಸ್‌ರೆಸ್ಕೆಜ್‌ ಪುಸ್ತಕಗಳಲ್ಲಿ ಇಂಕು ಹಿಡಿಯುತ್ತದೆ. ಅದನ್ನು ಯಾರೂ ತೆಗೆದುಕೊಳ್ಳುತ್ತಿಲ್ಲ. 
ಈ ರೀತಿಯಾಗಿ ಎಷ್ಟು ಉಳಿದಿದೆ ಎಂಬುದನ್ನು ಸೇಲ್ಸ್‌ ಇಂಟರ್‌ವ್ಯಾಷನಲ್‌ನಲ್ಲಿ ವಿಚಾರಣೆ 
ಮಾಡಿ, ಅಲ್ಲಿ ಹಣವನ್ನು ಸಹ ದುರುಪಯೋಗ ಮಾಡುತ್ತಾರೆ. ಇದರಿಂದ ಬಹಳ 
ತೊಂದರೆಯಾಗುತ್ತಿದೆ. ಇಂದು ಷೆಡ್ಕೂಲ್ಡ್‌ ಕ್ಯಾಸ್ಟ್‌ ಷೆಡ್ಯೂಲ್ಡ್‌ ಟ್ವೈಬ್ಸ್‌ನವರ ವಿದ್ಯಾಭ್ಯಾಸಕ್ಕಾಗಿ 
ಬೇಕಾದಷ್ಟು ಹಣ ಸಹಾಯ ಮಾಡುತಿದ್ದಾರೆ ಮತ್ತು ಆ ಬಗ್ಗೆ ಅಧ್ಯಕ್ಷರು ಹೆಚ್ಚು ಶ್ರದ್ದೆ 
ಮಹಿಸತಕ್ಕವರು. ಆದರೆ ಫಲಿತಾಂಶದ ಅಂಕಿಅಂಶಗಳನ್ನು ನೋಡಿದರೆ, ಫ್ರೀಯೂನಿವರ್ಸಿಟಿ 
ಲೆವಲ್‌ನಲ್ಲಿ ಶೇಕಡ 9ರಷ್ಟು, ಹೈಯರ್‌ ಎಜುಕೇಷನ್‌ ಲೆವಲ್‌ನಲ್ಲಿ ಸುಮಾರು ಶೇಕಡ 
6ರಷ್ಟು ಮತ್ತು ಎಸ್‌ಎಸ್‌ಎಲ್‌ಸಿಯಲ್ಲಿ ಸುಮಾರು ಶೇಕಡ 15ರಿಂದ 20ರಷ್ಟು 
ತೇರ್ಗೆಡೆಯಾಗುತ್ತಿದ್ದಾರೆ. ಏತಕ್ಕೆ ಷೆಡ್ಕೂಲ್ಡ್‌ ಕ್ಯಾಸ್ಟ್‌ನವರಿಗೆ ಎಷ್ಟು ಹಣ ಖರ್ಚುಮಾಡಿದರೂ 
ಕೂಡ ಉತ್ತಮವಾದ ಫಲಿತಾಂಶ ಬರುತ್ತಿಲ್ಲ ಎಂದು ಯೋಚನೆ ಮಾಡಬೇಕಿದು ಹೇಳುತ್ತೇನೆ. 
ಹರಿಜನ, ಗಿರಿಜನ, ಬಡವರು ಮತ್ತು ವೀಕರ್‌ ಸೆಕ್ಷನ್‌ಗಳು ಉದ್ದಾರವಾಗಬೇಕಾದರೆ 
ಸರಿಯಾದಂತಹ ವಿದ್ಯಾವಂತರು ಆಗಲೇಬೇಕು. ಮಾನ್ಯ ವಿದ್ಯಾಮಂತ್ರಿಗಳು ಸರ್ಕಾರಕ್ಕೆ 
ಇಷ್ಟೊಂದು ಹಣ ಖರ್ಚಾದರೂ ಏಿಕೆ ವಿದ್ಯಾಭ್ಯಾಸ ಸರಿಯಾಗಿ ನಡೆಯುತ್ತಿಲ್ಲ, ಸಾಕಷ್ಟು 
ಪ್ರಮಾಣದಲ್ಲಿ ಉತ್ತಮವಾದ ವಿದ್ಯಾವಂತರು ಏಕೆ ಮುಂದೆ ಬರುತ್ತಿಲ್ಲ, ಈ ವಿದ್ಯಾಭ್ಯಾಸ 
ಕೆಮದಲ್ಲಿ ಏನು ಲೋಪ ಇದೆ ಎಂಬುದನ್ನು ನೋಡಿ ಸರಿಪಡಿಸಬೇಕೆಂದು ಹೇಳಬಯಸುತ್ತೇನೆ. 


ಇವತ್ತಿನ ದಿವಸ ಸಾಕಷ್ಟು ಪ್ರದ್ದೆವಹಿಸಿ ಯೂನಿವರ್ಸಿಟಿಯ ಬಿಲ್ಲನ್ನು ತೆಗೆದುಕೊಂಡು 
ಬಂದಿದ್ದಾರೆ ಅದನ್ನು ಕಾರ್ಯಗತ ಮಾಡುವುದಕ್ಕೆ ಒಳ್ಳೆಯ ಸದಾವಕಾಶ ದೊರೆತಿದೆ. 
ಕಾಮನ್‌ ಯೂನಿರಿಟಿ ಬಂದ ತಕ್ಷಣ ಗುಡ್‌ ಪ್ರನಸಡೆಂಟ್‌ ಆಗುವಂತೆ, ಗುಡ್‌ ಡಿಸಿಖ್ಲೀನ್‌, 
ಗುಡ್‌ ರಿಸರ್ಚ್‌ ವರ್ಕ್‌ ನಡೆಯುವಂತೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡರೆ ವಿದ್ಯಾಭ್ಮಾಸ 
ಚೆನ್ನಾಗಿ ನಡೆಯುವುದು. ಶಿಸ್ತಿನ ಬಗ್ಗೆ ರೀಸರ್ಚ್‌ ಬಗ್ಗೆ ಸಾಕಷ್ಟು ಉತ್ತಮವಾದ 


ಸಂಸದೀಯ ಪಟು $7 


ಯೋಜನೆಗಳನ್ನು ಹಾಕಿಕೊಳ್ಳಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಪ್ರಾರಂಭದಲ್ಲಿ 
ಚಿನ್ನಾಗಿ ನಡೆಯಲಿ ಎಂದು ತಮಗೆ ಹೇಳುತ್ತೇನೆ. ಒಂದು ವಿಚಾರದಲ್ಲಿ ತಮನ್ನು ಅಭಿನಂದನೆ 
ಮಾಡಬೇಕಾಗಿದೆ ಅದೇನೆಂದರೆ, ಡಾ. ನರಸಿಂಹಯ್ಯನವರು ತಮ್ಮನ್ನು ಕೇಳಲಿಲ್ಲ ಬೇರೆ 
ಯಾರನ್ನೂ ಕೇಳಲಿಲ್ಲ. ಹೀಗೆ ಯಾರನ್ನೂ ಕೀಳದೆ ಅಧಿಕಾರ ಸ್ಥಾನಕ್ಕೆ ಬಂದಿರುವುದು ನನಗೆ 
ಗೊತಿದೆ ಈ ಬಗ್ಗೆ ನಾಮು ಅವರನ್ನು ಕೇಳಿದ್ದಕ್ಕೆ ಆ ಅಧಿಕಾರವನ್ನು ಕೊಟ್ಟರೆ ಕೊಡಲಿ, 
ಇಲ್ಲದಿದ್ದರೆ ಬೇರೆ ಕಡೆ ಮಾಡೋಣ ಎಂದು ಹೇಳಿದರು. ಅವರು 1935ರಲ್ಲಿ ಹೊಸೂರಿನಿಂದ 
ಗೌರಿಬಿದನೂರಿಗೆ ಗಂಟು ಹೊತ್ತುಕೊಂಡು ಬಂದಂತಹ ಮನುಷ್ಯ. ನಾನು ಅವರಿಗೆ ವಿದ್ಯಾಭ್ಯಾಸ 
ಮಾಡುವುದಕ್ಕೆ ಸಹಾಯ ಮಾಡಿದೆ. ಅವರು 1935ರಿಂದ ನನಗೆ ಚೆನ್ನಾಗಿ ಗೊತ್ತು. ಇಂದು 
ಅವರಂತಹ ಮಾದರಿ ವಿದ್ಯಾಪರೀಣಿತರು 1000ಕ್ಕೆ 100 ಜನರಾದರು ಆದರೆ ವಿದ್ಯಾಭ್ಯಾಸ 
ಕೊಟ್ಟಿದ್ದಕ್ಕೊ ಸಾರ್ಥಕವಾಗುತ್ತದೆ. ಮುಖ್ಯವಾಗಿ ಡೆಡಿಕೇಟೆಡ್‌ ಟೀಚರ್ಸ್‌ ಬೇಕೆಂಬುದನ್ನು 
ಮಾನು ಹೇಳಬಯಸುತ್ತೇನೆ. 


ಕಾಮರ್ಸ್‌ ಎಜುಕೇಷನ್‌ ಬಗ್ಗೆ ಹೇಳುವುದಾದರೆ, ಕಾಮರ್ಸ್‌ ಇನ್‌ಸ್ಟಿಟ್ಕೂಷನ್‌'ಗಳಿಗೆ 
ಕನ್ನಡ ಟೈಪ್‌ ರೈಟರ್‌ಗಳನ್ನು ಸರ್ಕಾರ ಯಾವ ಬೆಲೆಗೆ ಕೊಂಡುಕೊಳ್ಳುತ್ತದೋ ಅದೇ ಬೆಲೆಗೆ 
ಕೊಡಿಸಿ ಕೊಡಿ ಎಂದು ಕೇಳಿಕೊಳ್ಳುತ್ತೇನೆ. ಎರಡನೆಯದಾಗಿ ಕನ್ನಡ ಟೈಪ್‌ರೈಟಿಂಗ್‌ 
ಕಲಿತಿರುವವರಿಗೆ ಮೌಕರಿ ಸಿಗುವ ಹಾಗೆ ಮಾಡಬೇಕು. ಎಸ್‌.ಎಸ್‌.ಎಲ್‌.ಸಿ., 
ಪಿ.ಯು.ಸಿ.ಗಳಲ್ಲಿ ಇರುವ ಹಾಗೆ ಕಾಮನ್‌ ಕರೆಕ್ಷನ್‌ ಆಗುವಂತೆ ಏರ್ಪಾಡು ಮಾಡಬೇಕು 
ಏಕೆಂದರೆ ಈಗ ಮಾಡುತ್ತಿರುವ ಕರೆಕ್ರನ್‌ಗಳಲ್ಲಿ ಅನೇಕ ಲೋಪಜೋಷಗಳಾಗುತ್ತಿವೆ 
ಯೂನಿಫಾರ್ಮಿಟಿ ಇರುವುದಿಲ್ಲ. ಆದಕಾರಣ ದಯವಿಟ್ಟು ಕಾಮನ್‌ ಕರೆಕ್ಷನ್‌ ಆಗುವಂತೆ 
ಏರ್ಪಾಡು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೊಸದಾಗಿ ಕಾಮರ್ಸ್‌ 
ಇನವ್‌ಸ್ಟಿಟ್ಕೂಷನ್‌ಗಳಿಗೆ ರೆಕಗ್ಗಿಷನ್‌ ಕೊಡುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಯೋಚನೆ 
ಮಾಡಿ ಸರಿಯಾದ ರೀತಿಯಲ್ಲಿ ಕೊಡಿ. ಏಕೆಂದರೆ ಇತ್ತೀಚೆಗೆ ಲೆಕ್ಕವಿಲ್ಲದಷ್ಟು 
ಇನವ್‌ಸ್ಪಿಟ್ಕೂಷನ್‌'ಗಳು ಬೆಳೆಯುತ್ತಿವೆ. 


ಟೆಕ್ಷಿಕಲ್‌ ಎಜುಕೇಷನ್‌ ಚೆನ್ನಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಒಳ್ಳೆಯ ಡೈರೆಕ್ಟರ್‌ 
ಇದ್ದಾರೆ. ಟೆಕಿಕಲ್‌ ಎಜುಕೇಷನ್‌ ಪಡೆದಂತಹವರು ಗಾರೆಯಲ್ಲಿ ಇಟ್ಟಿಗೆ ಕಟ್ಟುವ ಕೆಲಸವನ್ನು 
ಪ್ರಾಕ್ಟಿಕಲ್‌ ಆಗಿ ಮಾಡಿ ಮಾರ್ಕ್ಸ್‌ ತೆಗೆದುಕೊಂಡಿರುತ್ತಾರೆಂದು ಹೇಳುತ್ತಾರೆ. ಹೀಗೆ 
ಇಂಜಿನಿಯರ್‌ ಆಗಿ ಅವರಿಗೆ ಕರಣೆ ಹಿಡಿಯುವುದಕ್ಕೆ ಬರದೆ ಹೋದರೆ ಅವನು ಎಂತಹ 
ಇಂಜಿನಿಯರ್‌ ಎಂದು ಯೋಚನೆ ಮಾಡಬೇಕಾಗುತ್ತದೆ. ಆದಕಾರಣ ಟೆಕ್ನಿಕಲ್‌ 
ಎಜುಕೇಷನ್‌ನಲ್ಲಿ ಪ್ರಾಕ್ಷಿಕಲ್ಸ್‌ಗೆ ಹೆಚ್ಚಿನ ಗಮನಕೊಡಬೇಕೆಂದು ಹೇಳಬಯಸುತ್ತೇನೆ. ಟಾಚಾ 
ಇನ್‌ಸ್ಟಿಟ್ಯೂಟ್‌ (ಇ ಇ. ಆಫ್‌ ಸೈನ್ಸ್‌) ಬಗ್ಗೆ ತಮಗೆ ನೇರವಾದ ಸಂಬಂಧ ಇಲ್ಲದೆ 
ಇದ್ದರೂ ಕೂಡ ಕೆಲವು ವಿಚಾರಗಳನ್ನು ಹೇಳಲಿಚ್ಛಿಸುತ್ತೇನೆ. ಅಲ್ಲಿರತಕ್ಕ ಡೈರಕ್ಷರಿಗೆ ಹತ್ತಾರು 


88 ಟಿ. ಆರ್‌. ಶಾಮಣ್ಣ 


ಕೆಲಸಗಳಿರುತ್ತವೆ. ದೇವರನ್ದಾದರೂ ನೋಡಬಹುದು ಅವರನ್ನು ನೋಡುವುದಕ್ಕಾಗುವುದಿಲ್ಲ. 
ಅಲ್ಲಿ ಬೇಕಾದಷ್ಟು ಹಣ ದುರುಪಯೋಗವಾಗುತ್ತದೆ. ಆ ಸಂಸ್ಥೆಯ ಬಗ್ಗೆ ವಿಚಾರಣೆ 
ಮಾಡುವುದಕ್ಕೆ ಒಂದು ದೊಡ್ಡ ಪಟ್ಟಿಯನ್ನು ಕಳುಹಿಸಿದ್ದಾರೆ. ಅದನ್ನು ತಮಗೆ 
ಕಳುಹಿಸಿಕೊಡುತ್ತೇನೆ. ಅಲ್ಲಿ ಒಂದು ಕಮಿಟಿಯನ್ನು ಏರ್ಪಾಡು ಮಾಡಿ ಆ ಕಮಿಟಿಗೆ ಎಲ್ಲ 
ಆಡಳಿತವನ್ನು ವಹಿಸಿಕೊಟ್ಟಿದ್ದಾರೆ. ಆ ಕಮಿಟಿಯ ಛೇರನ್ಸ್‌ರವರು ಆಂಧ್ರದವರು, ರಿಜಿಸ್ಟಾರ್‌ 
ಆಂಧ್ರದವೆರು ಜನ ಇದನ್ನು ನೋಡಿ ಬಯ್ಯುತ್ತಿದ್ದಾದೆ. ಆದುದರಿಂದ ಇದರ ಬಗ್ಗೆ ತಾವು 
ಅಧಿಕಾರ ಮಂಡೆಲಿಯವರೊಡನಾಗಲಿ ಕೇಂದ್ರ ಸರ್ಕಾರದವರೊಡನಾಗಲಿ ಮಾತನಾಡಿ 
ಅಲ್ಲಿನ ಲೋಪದೋಷಗಳನ್ನು ತಿದ್ದಿ ಸರಿಪಡಿಸಬೇಕೆಂದು ಈ ವಿಚಾರನ್ನು ತಮ್ಮಗಮನಕ್ಕೆ 
ತರುತ್ತಿದ್ದೇನೆ. ವಿದ್ಯಾಭ್ಯಾಸ ಇಲಾಖೆಯು ತಮ್ಮ ಕಾಲದಲ್ಲಿ ಒಳ್ಳೆಯ ಅಧಿಕಾರಿಗಳಿರತಕ್ಕ 
ಕಾಲದಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆಯಲಿ ಉತ್ತಮವಾದ ಪ್ರಜೆಗಳಾಗಲು ಉತ್ತಮ 
ವಿದ್ಯಾಭ್ಯಾಸ ಅಗತ್ಯವಾಗಿ ಆಗಬೇಕು. ಎಲ್ಲಾ ವಿಚುರಗಳಿಗಿಂತ ಮುಖ್ಯವಾದ ವಿಚಾರವೆಂದರೆ 
ವದ್ಯಾಬ್ಕಾಸ ಇದರ ಬಗ್ಗೆ ಸಾರ್ಪಜನಿಕರು ತಂಬೆಶಾಯಿಗಳು, ವಿದ್ಯಾರ್ಥಿಗಳು ಅಧಿಕಾರಿಗಳು 
ಮಂತ್ರಿಗಳು ಎಲ್ಲರೂ ಕೂಡ ಹೆಚ್ಚಿನ ಆಸಕ್ತಿವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಸಂಸದೀಯ ಪಟು 89 
ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಮಾಧ್ಯಮ * 


ಮಾನ್ಯ ಸಭಾಧ್ಯಕ್ಷಿಯವರೇ, ನಾನು ತಮ್ಮ ಅಪ್ಪಣೆ ಪಡೆದು ಈ ಕೆಳಕಂಡ 
ನಿರ್ಣಯವನ್ನು ಮಂಡಿಸುತ್ತೇನೆ. 


“ಲಾಜ್ಯದಲ್ಲಿನ ಎಲ್ಲಾ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಕನ್ನಡ ಮಾಧ್ಯಮವನ್ನು ಜಾರಿಗೊಳಿಸಿ 
ಹಾಗೂ ಆಡಳಿತದ ಎಲ್ಲಾ ಮಟ್ಟದಲ್ಲೂ ಕನ್ನಡವನ್ನು ಕಟ್ಟುನಿಟ್ಟಾಗಿ ಹಾಗೂ ಪರಿಣಾಮಕಾರಿಯಾಗಿ 
ಬಳಸಬೇಕೆಂದು ಸರ್ಕಾರದವರಿಗೆ ಈ ಸಬೆಯವರು ಶಿಫಾರಸು ಮಾಡುತ್ತಾರೆ.” 


ಅಧ್ಯಕ್ಷರು - ನಿರ್ಣಯವನ್ನು ಮಂಡಿಸಲಾಗಿದೆ. ಈ ರಾಜ್ಯದಲ್ಲಿನ ಎಲ್ಲಾ ಶಾಲಾ ಹಾಗೂ 


ಪಿ [oe] 


ಕಾಲೇಜುಗಳಲ್ಲಿ ಕನ್ನಡ ಮಾಧ್ಯಮವನ್ನು ಜಾರಿಗೊಳಿಸಿ ಹಾಗೂ ಆಡಳಿತದ ಎಲ್ಲಾ ಮಟ್ಟದಲ್ಲೂ 
ಕನ್ನಡವನ್ನು ಕಟ್ಟು ನಿಟ್ಟಾಗಿ ಹಾಗೂ ಪರಿಣಾಮಕಾರಿಯಾಗಿ ಬಳಸಬೇಕೆಂದು ಸರ್ಮಾರದವರಿಗೆ ಈ 
ಸಭೆಯವರು ಶಿಫಾರಸು ಮಾಡುತ್ತಾರೆ.” 


ಟ.ಆರ್‌. ಶಾಮಣ್ಣ - ಸನಾವ್ಯ ಸಬಾದ್ಯಕ್ಷಿಣಿಯವರೇ, ನಮಗೆ ಸ್ವಾತಂತ್ರ , ಬರುವುದಕ್ಕೆ 
ಮುಂಚಿ ಗಾಂಧೀಜಿಯವರ ಒಂದು ಆಶೀರ್ವಾದದಿಂದ ಮತ್ತು ಆಗಿನ ಕಾಂಗೆಸ್ಸಿನ 
ಆದೇಶದಂತೆ ಈ ನಮ್ಮರಾಷ್ಟದಲ್ಲಿ ಈ ಭಾಷಾವಾರು ಪ್ರಾಂತಗಳು ನಿರ್ಮಾಣವಾಗಬೇಕು 
ಎಂಬ ತತ್ವವನ್ನು ಒಪ್ಪಿಕೊಳ್ಳುವ ಹಾಗೆ ಇತ್ತು. 1947ರಲ್ಲಿ ಸ್ಟಾತಂತ್ರ , ಬಂದ ಮೇಲೂ 
ಕೂಡ ತಕ್ಷಣವೇ ಈ ರಾಜ್ಯ ವಿಂಗಡಣೆಯನ್ನು ಭಾಷಾವಾರು ವಿಂಗಡಣೆಯನ್ನು ಮಾಡಬೇಕು 
ಎಂದು ಕೊಠಾರಿ ಕಮಿಷನ್‌ ಮಾಡಿ, ಭಾಷಾವಾರು ಪ್ರಾಂತಗಳನ್ನು ಮಾಡಿ ಆಯಿತು. 
ಅದರ ಪರಿಣಾಮವಾಗಿ ಸುಮಾರು 19 ವರ್ಷದ ಕೆಳಗಡೆ ನಮ್ಮ ಅನೇಕ ವರ್ಷಗಳ 
ಬಯಕೆಯಾದಂತೆ ವಿಶಾಲ ಕರ್ನಾಟಕ ಸೃಷ್ಟಿಗೆ ಬಂತು. ಇಷ್ಟೆಲ್ಲಾ ಆದರೂ ಕೂಡ ಇದುವರೆಗೆ 
ಯಾವ ವಿಧವಾದ ಪರಿಣಾಮಕಾರಿಯಾದಂತಹೆ ಒಂದು ಕಾರ್ಯಕ್ರಮ ತೆಗೆದುಕೊಳ್ಳದೇ, 
ಹೆಸರಿಗೆ ಮಾತ್ರ ಕನ್ನಡ ಮಾಧ್ಯಮ ಎನ್ನತಕ್ಕದ್ದು ಇದ್ದು 100ಕ್ಕೆ 90 ಭಾಗದಷ್ಟು ಇಂಗ್ಲೀಷ್‌ನಲ್ಲಿ 
ವ್ಯವಹಾರ ನಡೆಯುತ್ತಿರುವುದು. 19 ವರ್ಷವಾದರೂ ಕೂಡ ಶೋಚನೀಯ ವಿಚಾರ 
ಎನ್ನುವದನ್ನು ಗಮನದಲ್ಲಿಟ್ಟುಕೊಂಡು ಮಾನು ಈ ನಿರ್ಣಯವನ್ನು ತರಬೇಕಾದ ಅವಶ್ಯಕತೆ 
ಬಂತು. ಈಗ 1962ರಲ್ಲಿ ಸರ್ಕಾರ ಒಂದು ಆಜ್ಞೆಯನ್ನು ಕಳುಹಿಸಿ ತಾಲೋಕು ಮಟ್ಟದಲ್ಲಿ 
ಈ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಬೇಕು ಎನ್ನುವ ಒಂದು ಆದೇಶವನ್ನು ಆಗಲೇ 
ಕೊಟ್ಟಿದ್ದು ಆ ಆದೇಶ ಆದೇಶವಾಗಿಯೇ ಉಳಿದಿದೆಯೇ ಹೊರತು, ಪೂರ್ಣವಾಗಿ ಅದರಿಂದ 
ಹೆಚ್ಚಿಗೆ ಪರಿಣಾಮಕಾರಿಯಾದಂತ ಫಲ ದೊರಕದೆ ಇರುವುದು ಬಹಳ ಶೋಚನೀಯವಾದ 
ವಿಚಾರ. ಈಗ ಸರ್ಕಾರದವರು ಅನೇಕ ಹೊಸ ಹೊಸ ಧ್ಯೇಯಗಳನ್ನು ಅನುಸರಿಸುತ್ತಿದ್ದಾರೆ; 
ಭೂಸುಧಾರಣಾ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುತ್ತಿದೆ. ಇದರ ಜೊತೆಗೆ ವಿದ್ಯುಚ್ಛಕ್ತಿ 


* ವಿಧಾನ ಸಭೆ ನಡವಳಿಕೆ ದಿನಾಂಕ 13ನೇ ಏಪ್ರಿಲ್‌, 1976 


90 | ಟಿ. ಆರ್‌. ಶಾಮಣ್ಣ 


ದರ, ನೀರಿನ ದರ ಮುಂತಾದ ವಿಚಾರಗಳು ಹಳ್ಳಿಗಾಡಿನ ಜನರು ತಿಳಿದುಕೊಳ್ಳಬೇಕಾದ್ದು 
ಅವಶ್ಯಕವಿರುವ ಕಾಲದಲ್ಲಿ ಸರ್ಕಾರದ ಆಡಳಿತ ವ್ಯವಹಾರವನ್ನು ಇಂಗ್ಲೀಷಿನಲ್ಲೇ ನಡೆಸುತ್ತಿದ್ದರೆ 
ಏನು ಪ್ರಯೋಜನ? ಗ್ರಾಮೀಣ ಜನರ ಅಭಿವೃದ್ದಿಗಾಗಿ ನಾವು ಯೋಜನೆ ಹಾಕಿಕೊಂಡಿದ್ದೇವೆ. 
ಅವುಗಳನ್ನು ಕಾರ್ಯಗತ ಮಾಡುತ್ತೇವೆ ಎಂದು ಸರ್ಕಾರದವರು ಹೇಳುವಾಗ, ಆ ಗ್ರಾಮೀಣ 
ಜನರ ಆಡು ಭಾಷೆಗೆ ಹೆಚ್ಚಿನ ಮಹತ್ವ ಕೊಡದೆ, ಇಂಗ್ಲೀಷ್‌ನಲ್ಲಿಯೇ ಇವುಗಳ ವ್ಯವಹಾರಗಳನ್ನು 
ನಡೆಸುತ್ತಿರುವ ಪರಿಸ್ತಿತಿಯನ್ನು ನಾವ ಕಾಣುತ್ತಿದ್ದೇವೆ. 


ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯು ಆಡಳಿತ ಭಾಷೆಯಾಗದೇ ಇರುವುದಕ್ಕೆ ನಮ್ಮ 
ಸರ್ಕಾರದ ಅಧಿಕಾರಿಗಳಿಗೆ ಕನ್ನಡ ಭಾಷೆಯ ಮೇಲೆ ಯಾವ ವಿಧವಾದ ಪ್ರೇಮ ಮತ್ತು 
ನಿಷ್ಠೆ ಇಲ್ಲದಿರುವುದೇ ಮೂಲ ಕಾರಣವಾಗಿದೆ ಎಂದು ಹೇಳುತ್ತೇವೆ. ಕನ್ನಡವು ಆಡಳಿತ 
ಭಾಷೆಯಾದರೆ, ನಮ್ಮ ಪ್ರತಿಷ್ಠೆ ಉಳಿಯುವುದಿಲ್ಲ ಎನ್ನುವ ಮನೋಭಾವ ನಮ್ಮಸರ್ಕಾರದ 
ಅಧಿಕಾರಿಗಳಿಗೆ ಇದ್ದಂತೆ ಕಾಣುತ್ತದೆ. ಎಲ್ಲಿಯವರೆಗೆ, ನಮ್ಮ ರಾಜ್ಯದಲ್ಲಿ ಕನ್ನಡ 
ಭಾಷೆಯಾಗಬೇಕು ಎನ್ನುವ ಕಡ್ಡಾಯ ಅಭಿಪ್ರಾಯ ನಮ್ಮ ಸರ್ಕಾರದ ಅಧಿಕಾರಿಗಳಿಗೆ 
ಬರುವುದಿಲ್ಲ ಅಲ್ಲಿಯವರೆಗೆ ಸರ್ಕಾರದವರು ವರ್ಷ ವರ್ಷ ಕನ್ನಡವನ್ನು ಆಡಳಿತ 
ಭಾಷೆಯನ್ನಾಗಿ ಮಾಡಬೇಕು; ಮತ್ತು ಶಿಕ್ಷಣ ಮಾಧ್ಯಮವನ್ನಾಗಿ ಮಾಡಬೇಕೆಂದು ಸುಮಾರು 
12.15 ಲಕ್ಷ ರೂಪಾಯಿಗಳನ್ನು ಏನು ಖರ್ಚು ಮಾಡುತ್ತಿದ್ದಾರೆ, ಅದು ಏನೂ 
ಪ್ರಯೋಜನವಾಗುವುದಿಲ್ಲ. ನೆರೆರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಉತ್ತರದ 
ಅನೇಕ ರಾಜ್ಯಗಳಲ್ಲಿ ಆಡಳಿತ ವ್ಯವಹಾರಗಳನ್ನು ಸ್ಥಳೀಯ ಭಾಷೆಯ ಮುಖಾಂತರ 
ನಡೆಸುತ್ತಿರುವಾಗ, ನಮ್ಮಕರ್ನಾಟಕ ರಾಜ್ಯ ಈ ವಿಚಾರದಲ್ಲಿ ಏತಕ್ಕೆ ಹಿಂದೆ ಉಳಿದಿದೆ 
ಎಂದು ನಾವು, ನಮನ್ನೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿಬೆ. ಹೀಗೆ ನಾವು ಸರ್ಕಾರದವರನ್ನು 
ಪ್ರಶ್ನೆ ಮಾಡಿದಾಗ, “ನಾವು ಈ ಕುರಿತು ಅನೇಕ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡಿದ್ದೇವೆ”. 
ಎನ್ನುವ ಮಾಮೂಲು ಉತ್ತರವನ್ನೇ ನಮಗೆ ಕೊಡುತ್ತಾರೆ. ಆಡಳಿತ ಶಬ್ದಕೋಶ ತಯಾರು 
ಮಾಡಲಾಗಿದೆ. ನಿತ್ಯ ವ್ಯವಹಾರಕ್ಕೆ ಅನುಕೂಲವಾಗುವ ಉದ್ದೇಶದಿಂದ ಕರ್ನಾಟಕ ಸೇವಾ 
ನಿಯಮಾವಳಿಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವ ಕಾರ್ಯ ಮುಗಿಯುತ್ತಾ ಬಂದಿದೆ. 
ಸೂಚಕ ಪತ್ರ ಮುಂತಾದವುಗಳನ್ನು ಭಾಷಾಂತರ ಮಾಡುವುದಕ್ಕೆ ಈಗಾಗಲೇ ಕಾರ್ಯಕ್ರಮ 
ತೆಗೆದುಕೊಳ್ಳಲಾಗಿದೆ. ಸಚಿವಾಲಯದ ಮುಖ್ಯಾಧಿಕಾರಿಗಳು ಮತ್ತಿತರ ಅಧಿಕಾರಿಗಳು 
ಸರ್ಕಾರದ ಆದೇಶಗಳನ್ನು ಕನ್ನಡದಲ್ಲಿಯೇ ಕಳುಹಿಸುವಂತೆ ಮಾಡಲು ಯೋಚನೆ 
ಮಾಡುತ್ತಿದ್ದೇವೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡದಲ್ಲಿ ಪತ್ರ ವ್ಯವಹಾರ ನಡೆಸುವುದಕ್ಕೆ 
ಏರ್ಪಾಡು ಮಾಡಲಾಗಿದೆ. ಅಷ್ಟೇ ಅಲ್ಲದೆ, ಈ ನಿಟ್ಟಿನಲ್ಲಿ ಕರ್ನಾಟಕ ವಿಶ್ವವಿದ್ಮಾನಿಲಯಗಳೂ 
ಕೂಡ ಅನೇಕ ಪ್ರಕಟಣೆಗಳನ್ನು ಮಾಡುತ್ತಿದ್ದಾರೆ ಎಂದು ಹತ್ತಾರು ಕಾರಣಗಳನ್ನು 
ಕೊಡುತ್ತಿದ್ದಾರೆಯೇ ಹೊರತು, ವಾಸ್ತವವಾಗಿ ನೋಡಿದರೆ, ನಮಲ್ಲಿ ಪರಿಣಾಮಕಾರಿಯಾಗಿ 


ಸಂಸದೀಯ ಪಟು 9] 


ಕನ್ನಡ ಆಡಳಿತ ಭಾಷೆಯನ್ನಾಗಿ ಮಾಡಲು ಕಾರ್ಯಕ್ರಮಗಳು ಜರುಗುತ್ತಿಲ್ಲ ಎನ್ನುವುನನ್ನು 
ಸ್ಪಷ್ಟವಾಗಿ ಹೇಳಬೇಕಾಗಿದೆ. 


1963ನೇ ಇಸವಿಯಲ್ಲಿ ನಾನು ನಗರಸಭೆಗೆ ಕಾರ್ಪೊರೇಟರ್‌ ಆಗಿ ಆಯ್ಕೆಯಾದಾಗ, 
ನಗರಸಭೆಯ ವ್ಯವಹಾರವೆಲ್ಲಾ ಪೂರ್ಣಖಮಾಗಿ ಕನ್ನಡದಲ್ಲೇ ಆಗಬೇಕೆಂದು ಅವತ್ತಿನ ದಿವಸವೇ 
ನಾವು ತೀರ್ಮಾನ ಮಾಡಿ ಕನ್ನಡ ಬೆರಳಚ್ಚು ಯಂತ್ರಗಳನ್ನು ತರಿಸಿ ಅವುಗಳಿಗೆ ಕನ್ನಡ 
ಬೆರಳಚ್ಚುಗಾರರನ್ನೂ ಮತ್ತು ವರದಿಗಾರರನ್ನೂ ನೇಮಿಸಲಾಯಿತು. ನಗರಸಭೆಯಲ್ಲಿ 
ಎಲ್ಲಿಯವರೆಗೆ ಚುನಾಯಿತ ಪ್ರತಿನಿಧಿಗಳು ಇದ್ದರೋ ಅಲ್ಲಿಯವರೆಗೆ ಅಲ್ಪಸ್ವಲ್ಪ ಕನ್ನಡದಲ್ಲಿ 
ವ್ಯವಹಾರ ನಡೆಯುತ್ತಿತ್ತು. ಈಗ ಅಲ್ಲಿ ಆಡಳಿತಾಧಿಕಾರಿಯವರು ಅಧಿಕಾರಕ್ಕೆ ಬಂದಮೇಲೆ 
ಒಂದು ಕನ್ನಡ ಬೆರಳಚ್ಚು ಯಂತ್ರಗಳೂ ಕೆಲಸ ಮಾಡುತ್ತಿಲ್ಲ. ಕನ್ನಚ ಬೆರಳಚ್ಚು ಯಂತ್ರಗಳ 
ಮೇಲೆ ಧೂಳು ತುಂಬಿದ್ದು ಅದನ್ನು ಸೀಟದೆ ಇರತಕ್ಕ ಪರಿಸ್ಥಿತಿಯನ್ನು ವಾಪ್ರ ಇವತ್ತಿನ ದಿ್ನ 
ನೆಗರಸಭೆಯಲ್ಲಿ ನೋಡುತ್ತಿದ್ದೇವೆ. ಆಡಳಿತ ನಡೆಸತಕ್ಕವರು ಕನ್ನಡದಲ್ಲಿ ವ್ಯವಹಾರ ನಡೆಸುವ 
ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಿಲ್ಲ ಎಂಬುದು ಇವರಿಂದ ವೇದ್ಯವಾಗುತ್ತದೆ. ಇದರ 
ಜೊತೆಗೆ, ಸರ್ಕಾರದ ಅಧಿಕಾರಿಗಳಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಮತ್ತು ಮಮತೆ 
ಇಲ್ಲದಿರುವುದೇ ಅವರು ಕನ್ನಡ ಬಾಷೆಯನ್ನು ಅಸಡ್ಡೆಯಾಗಿ ಕಾಣುವುದಕ್ಕೂ ಮತ್ತು ಆಡಳಿತ 
ಭಾಷೆಯನ್ನಾಗಿ ಮಾಡದೇ ಇರುವುದಕ್ಕೆ ಮುಖ್ಯ ಕುರಣ ಎಂದು ವಾನು ಸ್ವಷ್ಟವಾಗಿ ಹೇಳುತ್ತೇನೆ. 
ಆದುದರಿಂದ ಸರ್ಕಾರದ ಹಿರಿಯ ಅಧಿಕಾರಿಗಳು ತಮ್ಮ ಎಷ್ಟು ಮಕ್ಕಳನ್ನು ಕಾನ್ವೆಂಟ್‌'ೆ 
ಕಳುಹಿಸುತ್ತಿದ್ದಾರೆ? ಎಷ್ಟು ಜನ ಮಕ್ಕಳಿಗೆ ಇಂಗ್ಲಿಷ್‌ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸುತ್ತಿದ್ದಾರೆ 
ಮತ್ತು ಎಷ್ಟು ಜನ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸುತ್ತಿದ್ದಾರೆ ಎಂಬ ಅಂಕಿ 
- ಅಂಶಗಳನ್ನು ತರಿಸಿಕೊಳ್ಳಬೇಕಾಗಿದೆ. ತಮ್ಮಮಕ್ಕಳು ಇಂಗ್ಲೀಷ್‌ನಲ್ಲಿ ವಿದ್ಯಾಭ್ಯಾಸ ಮಾಡಿದರೆ 
ಮಾತ್ರ, ಮುಂದೆ ಅವರು ದೊಡ್ಡ ವಿದ್ಯಾವಂತರಾಗುತ್ತಾರೆ. ಅವರ ಮುಂದಿನ ಭವಿಷ್ಯ 
ಉಜ್ಜಲವಾಗುತ್ತದೆ ಎನ್ನುವ ಮನೋಭಾವ ಅವರಿಗಿರುವ ಹಾಗೆ ಕಾಣುತ್ತಿದೆ. ಆದುದರಿಂದ, 
ಅಧಿಕಾರಿಗಳಿಂದ ಈ ಬಗ್ಗೆ ಒಂದು ಅಂಕಿ-ಅಂಶವನ್ನು ತರಿಸಿದರೆ, ಆಗ ಅವರಿಗೆ ಕನ್ನಡದ 
ಮೇಲೆ ಎಷ್ಟರಮಟ್ಟಿಗೆ ಅಭಿಮಾನವಿದೆ. ಪ್ರೇಮವಿದೆ ಎನ್ನುವದು ಗೊತಾಗುತ್ತದೆ. ಸರ್ಕಾರದ 
ಅಧಿಕಾರಿಗಳ ಮನೋಭಾವ ಬದಲಾಗದ ಹೊರತು ನಾವು ಎಷ್ಟು ಖರ್ಚು ಮಾಡಿದರೂ 
ಪ್ರಯೋಜನವಿಲ್ಯ; ಮತ್ತು ನಾವ ಎಷ್ಟು ಧೇಯಗಳನ್ನಿಟ್ಟುಕೊಂಡು ಅವುಗಳನ್ನು ಯಶಸ್ವಿಯಾಗಿ 
ಜಾರಿಗೊಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದುದರಿಂದ, ಸರ್ಕಾರದವರು, ಆದಾಗಿದೆ, 
ಇದಾಗಿದೆ ಎಂದು ಹೇಳುವುದರ ಬದಲು ಏನಾಗಬೇಕಾಗಿದೆ ಈಗ ಎಲ್ಲಿಯವರೆಗೆ 
ಸಾಧನೆಯಾಗಿದೆ. ಸಾಧನೆಯಾಗಿರುವುದರಿಂದ ನಮಗೆ ಪ್ರಯೋಜನಪೇನಾಗಿದೆ ಎನ್ನುವುದರ 
ಕಡೆಗೆ ಗಮನ ಹರಿಸಿದ ಪಕ್ಷದಲ್ಲಿ ನಮ್ಮದಾರಿ ಆಗ ಸುಗಮವಾಗುತ್ತದೆ. ನಮ್ಮ ರಾಜ್ಯ 
ಮೊದಲು ಏಕೀಕರಣವಾಯಿತು; ಆನಂತರ “ಕರ್ನಾಟಕ” ಎಂಬ ಹೆಸರನ್ನೂ ಪಡೆಯಿತು. 


92 ಟಿ. ಆರ್‌. ಶಾಮಣ್ಣ 


ಇಷ್ಟೆಲ್ಲಾ ಆದರೂ ಕೂಡ ನಮ್ಮಸರ್ಕುರದ ಅನೇಕ ವ್ಯವಹಾರಗಳು ಕನ್ನಡದಲ್ಲೇ ನಡೆಯುವುದರ 
ಬದಲು ಇಂಗ್ಲಿಷಿನಲ್ಲಿ ನಡೆಯುತಿರುವುದು ನಿಜವಾಗಲೂ ಕೂಡ ಬಹಳ ವ್ಯಥೆಯನ್ನುಂಟು 
ಮಾಡುವ ವಿಷಯ ಎಂದು ಹೇಳಬೇಕಾಗಿದೆ. ಸರ್ಕಾರದವರು ಅನೇಕ ಸಂದರ್ಭಗಳಲ್ಲಿ 
ಕನ್ನಡ ಬೆರಳಚ್ಚು ಯಂತ್ರಗಳ ಅಭಾವ ಎನ್ನುವ ಸಬೂಬು ಹೇಳುತ್ತಾರೆ. ಬೆರಳಚ್ಚು ಯಂತ್ರಗಳು 
ಬಂದಾಗ ಬೆರಳಚ್ಚುಗಾರರು ಇಲ್ಲ ಎನ್ನುವ ಸಬೂಬು ಹೇಳುತ್ತಾರೆ - ಹೀಗೆ ಇನ್ನು ಯಾವ 
ಯಾವುದೋ ಸಬೂಬುಗಳನ್ನು ಹೇಳುತ್ತಿದ್ದಾರೆ. ಕನ್ನಡ ಬೆರಳಚ್ಚು ಯಂತ್ರಗಳು ಸಿಕ್ಕದೆ 
ಹೋದರೆ, ಅವುಗಳನ್ನು ತರಿಸುವುದಕ್ಕೆ ಏನು ತೊಂದರೆ ಇದೆ? ಅದೂ ಕಷ್ಟವಾದರೆ, 
ಸರ್ಕಾರದವರು ಎಷ್ಟೋ ಕಾರ್ಬಾನೆಗಳನ್ನು ಸ್ಥಾಪನೆ ಮಾಡುತ್ತಾರೆ. ಹಾಗೆಯೇ ಕನ್ನಡ 
ಬೆರಳಚ್ಚಿನ ಯಂತ್ರದ ಕಾರ್ಯಾನಿಯನ್ನೂ ನಮ್ಮಸರ್ಕಾರದವರೇ ಸ್ಥಾಪನೆ ಮಾಡಬಹುದಾಗಿದೆ. 
ಕನ್ನಡ ಬೆರಳಚ್ಚು ಯಂತ್ರಕ್ಕೂ ಮತ್ತು ತೆಲಗು ಬೆರಳಚ್ಚು ಯಂತ್ರಕ್ಕೂ ಅಷ್ಟೇನೂ 
ವ್ಯತ್ಯಾಸವಿಲ್ಲದಿರುವುದರಿಂದ ತೆಲುಗಿನ ಚಿರಳಚ್ಚು ಯಂತ್ರಗಳನ್ನೂ ಈ ಕಾರಾನೆಯಲ್ಲಿ 
ತಯಾರಿಸುವುದಕ್ಕೆ ಸಾಧ್ಯತೆ ಇದೆ. ಏನಾದರೂ ತೊಡಕುಗಳು ಬಂದರೆ, ಆ ತೊಡಕುಗಳನ್ನು 
ಬಗೆಹರಿಸುವ ನಿಟ್ಟಿನಲ್ಲಿ ಜಾಗೃತರಾಗಿ ಯೋಚನೆ ಮಾಡಬೇಕೆ ಹೊರತು, ಸುಮನ್ರಿ ವರ್ಷಂಪ್ರತಿ 
ತೆರಿಗೆಯಿಂದ ಬಂದ ಹಣವನ್ನು ಖರ್ಚು ಮಾಡುತ್ತಾ ಹೋದರೆ, ಅದರಿಂದ ಏನೂ 
ಪ್ರಯೋಜನವಾಗುವದಿಲ್ಲ ಎಂದು ಹೇಳಬೇಕಾಗಿದೆ. 


ಇನ್ನು ನ್ಯಾಯಾಲಯಗಳಲ್ಲಿ ವ್ಯವಹಾರಗಳು ಕನ್ನಡದಲ್ಲಿ ನಡೆಯದೆ ಹೋದರೆ ಬಹಳ 
ಕಷ್ಟವಾಗುತ್ತದೆ. ನ್ಯಾಯಾಲಯದಲ್ಲಿ ಲಾಯರ್‌ ವಾದ ಮಾಡುವಾಗ ಲಾಯರ್‌ ಕಡೆಯ 
ಕಕ್ಷದಾರನು ತನ್ನ ಲಾಯರ್‌ ಮಾಡುತ್ತಿರುವ ವಾದ ಸರಿಯಾದ ವಾದವೇ ಮತ್ತು ಅದರಲ್ಲಿರುವ 
ಲೋಪದೋಷಗಳನ್ನು ತಿಳಿದು ತನ್ನ ಕೇಸಿನಲ್ಲಿ ಹುರುಳಿಲ್ಲ ಎಂದು ಆತನಿಗೆ ಗೊತ್ತಾದ 
ಮೇಲೆ ಆತೆ ಮುಂದಿನ ಮ್ಯಾಯಾಲಯಕ್ಕೆ ಅಪೀಲ್‌ ಮಾಡುವುದಕ್ಕೆ ಹೋಗುವುದಿಲ್ಲ. ಲಾಯರ್‌ 
ಏನೋ ಇಂಗ್ಲೀಷಿನಲ್ಲಿ ದೊಡ್ಡದಾಗಿ ಹೇಳಿಬಿಡುತ್ತಾನೆ. ನ್ಯಾಯಾಧೀಶರು ಸರಿಯಾಗಿ ತೀರ್ಪನ್ನು 
ಕೊಡಲಿಲ್ಲ ಎನ್ನುವ ಅಭಿಪ್ರಾಯ ಕಕ್ಷಿದಾರನಲ್ಲಿ ಬಂದು ಅವನು ಉಚ್ಚಿ ನ್ಯಾಯಾಲಯಕ್ಕೆ 
ಅಪೀಲು ಹೋಗುವ ಪ್ರಮೇಯವಿರುತ್ತದೆ. ಆದುದರಿಂದ ನ್ಯಾಯಾಲಯಗಳ ವ್ಯವಹಾರಗಳೂ 
ಕೂಡ ಕನ್ನಡದಲ್ಲಿ ಆಗುವುದಕ್ಕೆ ತಕ್ಕೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದರಿಂದ 
ಕಕ್ಷಿದಾರರಿಗೆ ತಮ್ಮಪ್ರಕರಣದಲ್ಲಿ ಏನು ವಾದ ನಡೆಯಿತು ಮತ್ತು ಏನು ತೀರ್ಪ ಕೊಟ್ಟರು 
ಎನ್ನುವುದನ್ನು ತಿಳಿಯುವುದಕ್ಕೆ ಅವಕಾಶವಾಗುತ್ತದೆ ಎಂದು ಹೇಳಬಯಸುತ್ತೇನೆ. 


ಮಾನ್ಯ ಮಂತ್ರಿಗಳು ಇಲ್ಲಿಯವರೆಗೂ ಕನ್ನಡವನ್ನು ಅಡಳಿತ ಭಾಷೆಯನ್ನಾಗಿ ಮಾಡಬೇಕು 
ಎಂದು ನಾವ ಪ್ರಸಾಪ ಮಾಡಿದ ಸಂದರ್ಭದಲ್ಲಿ ನೀಡಿರುವ ಉತ್ತರಗಳ ಪಟ್ಟಿಯನ್ನು ಇಲ್ಲಿ 
ನಾನಿಟ್ಟುಕೊಂಡಿದ್ದೇನೆ. ಇವತ್ತು, ಮಾನ್ಯ ಮಂತ್ರಿಗಳು ಉತ್ತರ ಕೊಡುವಾಗ, ಅವುಗಳನ್ನು 
ಪುನಃ ಹೇಳುವುದರಿಂದ ನಾನು ಈಗ ಅವುಗಳನ್ನು ಓದುವ ಅಗತ್ಯವಿಲ್ಲವೆಂದು ಭಾವಿಸುತ್ತೇನೆ. 


ಪಂಸರೀಯ ಪಟು 93 


ನಾವ ಅಂಥಾದ್ದು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇಂಥಾದ್ದು ಮಾಡುವುಬಕ್ಕೆ ಪ್ರಯತ್ನ 
ಮಾಡಿದ್ದೇವೆ ಎಂದು ಹೇಳುವುದರ ಬದಲು, ಇಲ್ಲಿಯವರೆಗೂ ನಾವು ಮಾಡಿಬ ಪ್ರಯತ್ನಗಳ 
ಪರಿಣಾಮವೇವಾಯಿತು; ನಾವ ಗುರಿ ಮುಟ್ಟುವುದಕ್ಕೆ ಸಾಧ್ಯವಾಯಿತೆ ಎನ್ನುವುದರ ಬಗ್ಗೆ 
ವಾವು ವಿಚಾರ ಮಾಡಟಚೇಕಾಗಿದೆ. 


ಇದರ ಜೊತೆಗೆ ಕನ್ನಡ ಆಡಳಿತ ಭಾಷೆಯಾಗುವದು ಎಷ್ಟು ಮುಖ್ಯವೋ ಅದಕ್ಕಿಂತ 
ಬಹಳ ಮುಖ್ಯವಾದುದು ಕನ್ನಡ ಮಾದ್ಯಮಕ್ಕೆ ತಳಹದಿಯನ್ನು ವಿಬ್ಯಾಶಾಲೆಗಳಲ್ಲಿ ಹಾಕುವುದು 
ಅಷ್ಟೇ ಮುಖ್ಯವಾದುದು ಎಂದು ನಾನು ಸ್ಪಷ್ಟಮಗಿ ಹೇಳುತ್ತೇನೆ. ಇಂಗ್ಲೀಷಿನಲ್ಲಿ ವಿದ್ಯಾಭ್ಯಾಸ 
ಮಾಡಿಸುವುದು ಎಂದರೆ ನಮ್ಮ ತಂದೆತಾಯಿಗಳಿಗೆ ಹುಚ್ಚು; ನಮ್ಮಮಕ್ಕೆಳಿಗೂ ಒಂದು 
ರೀತಿಯ ಬ್ರಮೆ; ಇಂಗ್ಲೀಷಿನಲ್ಲಿ ವಿದ್ಯಾಬ್ಯಾಸ ಮಾಡುವುದರಿಂದ ದೊಡ್ಡ ಇಂಜಿನಿಯರ್‌ 
ಆಗುತ್ತೇವೆ; ದೊಡ್ಡ ಡಾಕ್ಷರ್‌ಗಳು ಆಗುತ್ತೇವೆ; ಇಂಗ್ಲೀಷ್‌ ಭಾಷೆಯಿಂದ ಎಷ್ಟೇ 
ತೊಂದರೆಯಾಗಲೀ, ಎಷ್ಟೇ ಕಷ್ಟವಾಗಲೀ ಅದನ್ನೇ ಬಯಸುತ್ತಾರೆ; ಅವರ ಭ್ರಮೆಯನ್ನು 
ಹೋಗಲಾಡಿಸುವುದಕ್ಕೆ ಬ್ರಹವೇ ಬರಬೇಕೇನೋ ನನಗಂತೂ ಅರ್ಥವಾಗುವುದಿಲ್ಲ. ಬೇರೆ 
ರಾಜ್ಯಗಳಲ್ಲಿ ಅನೇಕರು ಆ ರಾಜ್ಯದ ಭಾಷೆಯನ್ನು ಮಾಧ್ಯಮವನ್ನಾಗಿ ತೆಗೆದುಕೊಂಡು; 
ಉತ್ತಮವಾದ ಅಂಕಗಳನ್ನು ಪಡೆದು ಐ.ಎ.ಎಸ್‌. ಮೊದಲಾದ ರಾಷ್ಟ್ರಮಟ್ಟದ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಲಾಗಿರತಕ್ಕಂಥ ನಿದರ್ಶನ ಇದೆ; ಡಾಕ್ಷರುಗಳು ಆಗಿರತಕ್ಕಂಥ ನಿದರ್ಶನ ಇವೆ. 
ಪ್ರಾರಂಭದಲ್ಲಿ ಅನೇಕ ತೊಡಕುಗಳು ಬರಬಹುದು; ಕೆಲವು ಪದಗಳ ಬಳಕೆಯಲ್ಲಿ 
ಕಷ್ಟವಾಗಬಹುದು; ಆದರೆ ಜನಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಭಾಷೆಯನ್ನು ಬಳಸಬೇಕು; 
ಉದಾಹರಣೆಗೆ ಧೈಲು ಎಂದು ಇದೆ; ಇಂಥಾದ್ದನ್ನು ದ್ವೆಲು ಎಂದೇ ಉಪಯೋಗಿಸುವುದಕ್ಕೆ 
ಏನು ಕಷ್ಟವಾಗುವುದಿಲ್ಲ. ಬೇರೆ ಭಾಷೆಯಲ್ಲಿಯೇ ಆಗಲೀ, ಉರ್ದು, ಇಂಗ್ಲಿಷ್‌, ಹಿಂದಿಯಲ್ಲ 
ಕೆಲವು ಪದಗಳನ್ನು ಉಪಯೋಗಿಸಿಕೊಂಡು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ 
ಬಳಸಿಕೊಂಡು ಹೋಗಬಹುದು; ಜನಸಾಮಾನ್ಯರಿಗೆ ತಿಳಿಯುವ ರೀತಿಯಲ್ಲಿ ಕನ್ನಡ 
ಭಾಷೆಯನ್ನು ಬಳಸುವುದಕ್ಕೆ ಪ್ರಯತ್ನ ಮಾಡಬೇಕೆಂದು ಸ್ಪಷ್ಟವಾಗಿ ಹೇಳುತ್ತೇನೆ. ಒಂದು 
ಮಾತನ್ನು ಹೇಳುತ್ತೇನೆ. ನನಗೆ ವಯಸ್ಸಾಗಿರುವುದರಿಂದ ತಪ್ಪನ್ನು ಒಪ್ರಿಕೊಂಡರೆ 
ತಪ್ಪಾಗುವುದಿಲ್ಲ. ನನಿಗೆ ಕನ್ನಡ ಭಾಷೆಯು ಬರವಣಿಗೆಯನ್ನು ಸರಿಯಾಗಿ ಬರೆಯುವುದಕ್ಕೆ 
ಬರುವುದಿಲ್ಲ. ಹಿಂದಿವೆ ಕಾಲದಲ್ಲಿ ಶಾಲೆಗಳಲ್ಲಿ ಮಕ್ಕೊಗೆ ಬರವಣಿಗೆ ಉಕ್ತಲೇಖನ 
ಬರೆಸುತ್ತಿದ್ದರು; ಸರಿಯಾದ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಬರೆಸುವುದಕ್ಕೆ; ಹಾಗೂ 
ಅಭ್ಯಾಸ ಮಾಡತಕ್ಕಂದಾದಕ್ಕೆ ಸಾಕಾದಷ್ಟು ಉತ್ತೇಜನ ಕೊಡಬೇಕಾದುದು ಅವಶ್ಯಕತೆ ಇದೆ. 
ಪ್ರಾಥಮಿಕ ಶಾಲೆಯ ಮಟ್ಟದಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕನ್ನಡ ಭಾಷೆಯನ್ನು 
ಅಭ್ಯಾಸ ಮಾಡತಕ್ಕಂಥದ್ದಕ್ಕೆ ವಿದ್ಯಾ ಇಲಾಖೆಯವರು ಸಾಕಷ್ಟು ತಳಹದಿ ಹಾಕುವುದಕ್ಕೆ ಶ್ರಮ 
ಪಡಬೇಕು. ಸಾಕಷ್ಟು ಪರಿಣತೆಯಿಂದ ಕನ್ನಡ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಕ್ರಮ 


94 ಆಟ. ಅರ್‌. ಶಾಮಣ್ಣ 


[3 


ತೆಗೆದುಕೊಳ್ಳಬೇಕಾಗುತ್ತದೆ. ಬರೀ ವಿದ್ಯಾಭ್ಯಾಸ ಕೊಡುತ್ತೇವೆಂದು ಕನ್ನಡದಲ್ಲಿ ಹೇಳಿಬಿಟ್ಟರೆ 
ಆಗುವುದಿಲ್ಲ. ಇದರ ಕಡೆ ಸರ್ಕಾರ ತಮ್ಮ ಗಮನವನ್ನು ಹರಿಸಬೇಕಾಗುತ್ತದೆಂದು ಈ 
ಸಂದರ್ಭದಲ್ಲಿ ಹೇಳುತ್ತೇನೆ. ಕನ್ನಡ ಭಾಷೆ ಮಾಧ್ಯಮವಾಗುವುದರಿಂದ ವಿದ್ಯಾರ್ಥಿಗೆ ವಿಷಯ 
ಅರ್ಥವಾಗುವುದಲ್ಲದೆ ಸಾಕಾದಷ್ಟು ಕಾಲ ಉಳಿಯುತ್ತದೆ; ಇಂಗ್ಲೀಷಿನಲ್ಲಿ ಆದರೆ ಪಾಠಗಳನ್ನು 
ಉರು ಹೊಡೆಯಬೇಕಾಗುತ್ತಬೆ. ಕನ್ನಡೆದಲ್ಲಿ ಪಾಠದ ವಿಷಯ ಏನು ಎಂದು ಅರ್ಥ 
ಮಾಡಿಕೊಂಡು ಬರೆಯುತ್ತಾನೆ. ಅಲ್ಲದೆ ಖರ್ಚು ಸಾಕಷ್ಟು ಕಡಿಮೆಯಾಗುವುದಲ್ಲಬೆ; 
ಉಪಾಧ್ಯಾಯರು ಹೇಳಿದ ಪಾಠವನ್ನು ಸುಲಭವಾಗಿ ಗಹಿಸುವುದಕ್ಕೆ ಸಾಧ್ಯವಾಗುತ್ತದೆ. 
ಅಲ್ಲದೇ ಇಂಗ್ಲೀಷ್‌ ಮಾಧ್ಯಮದ ತರಗತಿಗಳಲ್ಲಿ ಫೀಜು ತಿಂಗಳಿಗೆ 40-50 ರೂ. ಬರುತದೆ; 
ಕನ್ನಡ ಮಾಧ್ಯಮದಲ್ಲಿ ಫೀಜು ಇರುವುದಿಲ್ಲ; ಖರ್ಚು ಕಡಿಮೆಯಾಗುತ್ತದೆ. ಆದಪ್ರು ಬೇಗ 
ನಾಖ್ರ ಕನ್ನಡೆ ಭುಷಗೆ ಜೇಷ್ಠತೆ ಕೂಡಬೇ ಹೋದರೆ; ಕನ್ನಡಕ್ಕೆ ದ್ರೋಹ ಮಾಡಿದಂತಾಗುತ್ತದೆ; 
ಅಲ್ಲದೆ ನಾವು ಕನ್ನಡ ಮಕ್ಕಳು ಅನ್ನಿಸಿಕೊಳ್ಳುವುದಕ್ಕೆ ಅರ್ಹತೆ ಇರುವುದಿಲ್ಲ ಎನ್ನತಕ್ಕ ಮಾತನ್ನು 
ಈ ಸಂದರ್ಭದಲ್ಲಿ ಹೇಳುತ್ತೇನೆ. 


ಇನ್ನು ಬಾಷೆಯ ಬಗ್ಗೆ ಹೆಚ್ಚು ಹೇಳದೆ ನಾವು ಹೊಸದಾಗಿ ಮಸೂದೆಗಳನ್ನು ಮತ್ತು 
ಕಾಯಿದೆಗಳನ್ನು ಹಾಗೂ ನಿಯಮಾವಳಿಗಳನ್ನು ಏನು ತರುತ್ತೇವೆ ಅವು ಎಲ್ಲವೂ 
ಇಂಗ್ಲೀಷಿನಲ್ಲಿಯೇ ಬರುತ್ತಿವೆ; ಇನ್ನು ಮೇಲೆ ಪ್ರತಿಯೊಂದು ಮಸೂದೆಗಳು ಇನ್ನಿತರ 
ಸರ್ಕಾರಿ ಕಾರ್ಯಕೆಲಾಷಗಳು ಕನ್ನಡದಲ್ಲಿಯೂ ತರ್ಜುಮ ಮಾಡಿಸಿದರೆ ಅದರ ತತ್ವ ನಮಗೆ 
ಅರ್ಥಮಗುತ್ತದೆ. ಯಾಷಜೋ ಕುಲದಲ್ಲಿದ್ದುದ್ದನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. 
ಮುಂಬೆ ಬರತಕ್ಕಂಥ ಮಸೂದೆಗಳು: ನಿಯಾಮಾವಳಿಗಳು ಎಲ್ಲವನ್ನು ಪೂರ್ತಿಯಾಗಿ ಕನ್ನಡದಲ್ಲಿ 
ಅಚ್ಚು ಹಾಕಿಸಿ ಸಭೆಯ ಮುಂದೆ ಇಟ್ಟರೆ ಸ್ವಲ್ಪ ಹೆಚ್ಚಿನ ಅನುಕೂಲವಾಗುತ್ತದೆಂಬ ಸಲಹೆಯನ್ನು 
ಕೊಡುತ್ತೇನೆ. ಎರಡನೆಯದಾಗಿ ಸರ್ಕಾರಿ ಆದೇಶ ಮತ್ತಿತರ ಆಜ್ಞೆಗಳನ್ನು ಮೇಲುಗಡೆಯಿಂದ 
ಕಳುಹಿಸುವಾಗಲೇ ಕನ್ನಡದಲ್ಲಿ ಕಳುಹಿಸಿದರೆ: ಕೆಳಗಿವವರು ಕನ್ನಡದಲ್ಲಿಯೇ ಜವಾಬು 
ಬರೆಯುವುದಕ್ಕೆ ಅನುಕೂಲವಾಗುತ್ತದೆ. ಆದುದರಿಂದ ಸರ್ಕಾರಿ ಆಜ್ಞೆಗಳನ್ನು ಕನ್ನಡದಲ್ಲಿಯೇ 
ಕಳುಹಿಸುವುದಕ್ಕೆ ವರ್ಪಾಡುಮಾಡಬೇಕೆಂದು ಹೇಳುತ್ತೇನೆ. ಸರ್ಕಾರಿ ಅಧಿಕಾರಿಗಳಿಗೆ ನೀವು 
ಕನ್ನಡದಲ್ಲಿ ವ್ಯವಹಾರ ನಡೆಸದೇ ಹೋದ ಪಕ್ಷದಲ್ಲಿ ನಿಮಗೆ ಇಂಥ ದಂಡಬನ್ನು ಇಂಥ 
ಪ್ರಮೋಷನ್‌ನನ್ನು ನಿಲ್ಲಿಸುತ್ತೇವಿನ್ನುವ ಎಚ್ಚರಿಕೆಯನ್ನು ಕೊಡಬೇಕೆಂದು ಹೇಳುತ್ತೇನೆ. ಅಲ್ಲದೇ 
ಕೋರ್ಟುಗಳಲ್ಲಿ ಕನ್ನಡ ಭಾಷೆಯಲ್ಲಿಯೇ ವ್ಯವಹಾರ ಮಾಡಬೇಕಾಗುತ್ತದೆ; ಇದರ ಜೊತೆಗೆ; 
ಆರು ತಿಂಗಳಿಗೊಂದು ಸಾರಿ, ಮೂರು ತಿಂಗಳಿಗೊಂದು ಸಾರಿ, ಕನ್ನಡದ ಕೆಲಸ ಎಷ್ಟರ 
ಮಟ್ಟಿಗೆ ನಡೆದಿದೆ ಎಂಬುದನ್ನು ಪರಿಶೀಲನೆ ಮಾಡಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ 
ಅಧಿಕಾರಿ ವರ್ಗದಲ್ಲಿ ಒಂದು ರೀತಿಯ ಎಚ್ಚರಿಕೆ ಇರುತ್ತದೆ. ಬೆರಳಚ್ಚು ಯಂತ್ರದ ಬಗ್ಗೆ 
ಇರತಕ್ಕ ತೊಡಕುಗಳನ್ನು ನಿವಾರಿಸುವುದಲ್ಲದೇ ಕನ್ನಡ ಭಾಷೆಯ ಪ್ರಚಾರಕ್ಕೆ ಸಾಕಷ್ಟು ಗಮನ 


ಸಂಸದೀಯ ಪಟು 95 


ತೆಗೆದುಕೊಳ್ಳಬೇಕು. ಕನ್ನಡ ಭಾಷೆಯ ಪಠ್ಯ ಪುಸ್ತಕಗಳು ಸಾಧ್ಯವಾದಷ್ಟು ಉತ್ತಮ ದರ್ಜೆಯ 
ಪಠ್ಯಪುಸ್ಥಕಗಳಾಗಿರಬೇಕು; ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು 
ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುತ್ತೇವೆನ್ನುವ ತೀರ್ಮಾನ 
ತೆಗೆದುಕೊಂಡರೆ; ಮಕ್ಕಳು ಹೆಚ್ಚು ಹೆಚ್ಚು ಕನ್ನಡ ಮಾಧ್ಯಮವನ್ನು ತೆಗೆದುಕೊಳ್ಳುವುದಕ್ಕೆ 
ಅನುಕೂಲವಾಗುತ್ತದೆ. ಕನ್ನಡದಲ್ಲಿ ಪಾಸಾಗಿರುವ ವಿದ್ಯಾರ್ಥಿಗಳಿಗೆ ಕೆಲಸಕೊಡುವಾಗ ಹೆಚ್ಚಿನ 
ಅವಕಾಶ ಕೊಡುವುದರಿಂದಲೂ ಅನುಕೂಲವಾಗುತ್ತದೆ. ಕನ್ನಡದ ಟೈಪಿಂಗ್‌ ಕಲಿಸಿಕೊಡುವ 
ವಾಣಿಜ್ಯ ಶಾಲೆಗಳಿಗೆ ಅವಕಾಶ ಇದೆ; ಮಾಣಿಜ್ಯ ಶಾಲೆಗಳಿಗೆ ಸರ್ಕಾರ ಯಾವ ಬೆಲೆ ತೆತ್ತು 
ಟೈಪ್‌ ರೈಟರ್‌'ಗಳನ್ನು ಕೊಳ್ಳುತ್ತದೋ ಅದೇ ಬೆಲೆಗೆ ವಾಣಿಜ್ಯ ಶಾಲೆಗಳಿಗೂ ಸಿಗುವಂತೆ 
ಏರ್ಪಾಡು ಮಾಡಬೇಕು. ಈ ದಿಸೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಾದಷ್ಟು ಕೆಲಸ 
ಮಾಡುತ್ತಿದೆ; ಪರಿಷತ್ತಿನ ಅಧ್ಯಕ್ಷರು ಕೂಡ ಕನ್ನಡ ವಿಶ್ವ ಸಮ್ಮೇಳನವನ್ನು ಮಾಡಬೇಕೆಂದು 
ಕಾರ್ಯಕ್ರಮ ತೆಗೆದುಕೊಂಡಿದ್ದಾರೆ; ತಮಿಳುನಾಡು ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ 
ಮಾಡಿದ್ದಾರೆ; ಈ ಸಮ್ಮೇಳನಕ್ಕೆ ಸಾಕಾದಷ್ಟು ಸಹಾಯವನ್ನು ಒದಗಿಸಿಕೊಡಬೇಕೆಂದು 
ಹೇಳುತ್ತೇನೆ. ಕನ್ನಡ ಮಾಧ್ಯಮದ ಬಗ್ಗೆ ಕೇ್ಪಿನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು 
ಒತಾಯಪೂರ್ವಕೆವಾಗಿ ಹೇಳುತ್ತೇನೆ. 


ಸಂಸದೀಯ ಪಟು 07 


ವಾಣಿಜ್ಯ ಶಿಕ್ಷಣಕ್ಕೆ ಉತ್ತೇಜನ ಕುರಿತು * 


p 
% ಒಟ್ಟು 350 ಕಮರ್ಷಿಯಲ್‌ ಇನ್‌ಸ್ಟಿಜ್ಯೂಟ್‌ಗಳು ಇವೆ. 
ಇದರಲ್ಲಿ ಕನ್ನಡ ಶೀಘ್ರಲಿಪಿ ಮತ್ತು ಕನ್ನಡ ಟೈೆಮ್‌ರೈಟಿಂಗ್‌ ಕಬಿಯತಕ್ಕ ವಿದ್ಯಾರ್ಥಿಗಳಿಗೆ 
20 ವಿದ್ಯಾರ್ಥಿ ಮೇತನಗಳನ್ನು ಸರ್ಕಾರದವರು ಮಂಜೂರು ಮಾಡಿದ್ದಾರೆ. ಕನ್ನಡ 
ಟೈಪ್‌ರೈಟಿಂಗ್‌ ಮತ್ತು ಕನ್ನಡ ಶೀಘ್ರಲಿಪಿಯನ್ನು ಕಲಿಯತಕ್ಕವರಿಗೆ ಟ್ಯೂಷನ್‌ ಫೀಜನ್ನು 
ಕಡಿಮೆ ಮಾಡಿ ಎಂದು ಹೇಳಿದ್ದಾರೆ. ಆದರೆ ಸರ್ಕಾರದವರು ಕಮರ್ಷಿಯಲ್‌ 
ಇನ್‌ಸ್ಟಿಟ್ಯೂಟ್‌ ಗಳಿಗೆ ಯಾವ ವಿಭವಾದ ಗ್ರಾಂಟನ್ನೂ ಕೊಡುವುದಿಲ್ಲ. ಹೀಗಿರುವಾಗ 
ಇನ್‌ಸ್ಟಿಟ್ಯೂಟ್‌ ವವರು ಫಿರಿಜನ್ನು ಕೆಡಿಮೆ ಮಾಡಿ ಅವರಿಗೆ ಟ್ಯೂಷನ್‌ ಕೊಡುವುದಕ್ಕೆ ಹೇಗೆ 
ಸಾಧ್ಯವಾಗುತ್ತದೆ? ಆದ್ದರಿಂದ ಈ ಕಮರ್ಷಿಯಲ್‌ ಇನ್‌ಸ್ಪಿಟ್ಯೂಟ್‌ಗಳಿಗೆ ಮತ್ತು ಕನ್ನಡ 
ಷಾರ್ಟ್‌ಹ್ಯಾಂಡನ್ನು ಏದ್ಯಾಧಿ ಗಳಿಗೆ ಕಲಿಸುವುದಕ್ಕೆ ಹೆಚ್ಚಿನ ಅವಕಾಶ ಮಾಡಿಕೊಡುತ್ತೀರಾ? 

ಶ್ರೀ ಎ.ಆರ್‌. ಬಬರಿನಾರಾಯಣ ಅಯ್ಯಂಗಾರ್‌ - ಈಗ ಟ್ಯೂಷನ್‌ ಫೀಜನ್ನು ಕಡಿಮೆ 
ಕನ್ನಡ ಷಾರ್ಟ್‌ಹ್ಯಾಂಡ್‌ ಕಲಿಯಲಿ 
ಸ ಷ್‌ ಪಾರ್ಟ್‌ಹ್ಕಾಂಡಿಗೆ ಜೂವಿಯರ್‌ಗೆ 
ಫೀಜು 5 ರೂಪಾಯಿ ಮಾಡಿದೆ, ಸೀನಿಯರ್‌ಗೆ 6 ರೂಪಾಯಿ ಮಾಡಿದೆ. ಕನ್ನಡ ಷಾರ್ಟ್‌ಹ್ಯಾಂಡ್‌ 
ಮತ್ತು ಕನ್ನಡ ಟೈೆಪ್‌ರೈೆಟಿಂಗಿಗೆ ಜೂನಿಯರ್‌ಗೆ 4 ರೂಪಾಯಿಗಳು ಮತ್ತು ಸೀನಿಯರ್‌ಗೆ 5 ರೂಪಾಯಿ 
ಇದೆ. ಇಷ್ಟು ಮಾತ್ರ ಕಡಿಮೆ ಮಾಡಿದೆ. ಜಾಸ್ತಿ ಜನ ಕಲಿಯಲಿ ಎನ್ನುವ ದೃಷ್ಟಿಯಿಂದ ಈ ರೀತಿ 

ಶ್ರೀ ಟ.ಆರ್‌. ಶಾಮಣ್ಣ - ಕಮರ್ಷಿಯಲ್‌ ಇವ್‌ಸ್ಪಿಟ್ಕ್ಯೂಟ್‌ಗಳಿಗೆ ಟ್ಯಾಕ್ಸ್‌ ಹಾಕಿ 
ಕನ್ನಡ ಶೀಘ್ರಲಿಪಿ ಮತ್ತು ಕನ್ನಡ ಟೈಪ್‌ ರೈಟಿಂಗ್‌ ಅನ್ನು ಕಡಿಮೆ ಫೀಜಿನಲ್ಲಿ ವಿದ್ಯಾರ್ಥಿಗಳಿಗೆ 
ಹೇಳಿಕೊಡಿ ಎಂದು ತಾವು ಹೇಳುತಿದ್ದೀರಿ, ತಾವು ಆ ಇನ್‌ ಸ್ಟಿಟ್ಯೂಟ್‌ಗಳಿಗೆ ಯಾವ 
ಉತ್ತೇಜನ ಮತ್ತು ಗ್ರಾಂಟನ್ನು ಕೊಡುತ್ತಿಲ್ಲ. ಆದ್ದರಿಂದ ತಾವು ದಯವಿಟ್ಟು ಈ ಕಮರ್ಷಿಯಲ್‌ 
ಇನವ್‌ಸ್ಟಿಟ್ಕೂಟ್‌ಗಳಿಗೆ ಉತ್ತೇಜನ ಕೊಟ್ಟು ಗ್ರಾಂಟ್‌ ಕೊಟ್ಟು ಅವರು ಹೆಚ್ಚು ಜನ 
ವಿದ್ಯಾರ್ಥಿಗಳಿಗೆ ಕನ್ನಡ ಟೈಪ್‌ ರೈಟಿಂಗ್‌ ಮತ್ತು ಕನ್ನಡ ಶೀಘ್ರ ಲಿಪಿಯನ್ನು ಹೇಳಿಕೊಡುವುದಕ್ಕೆ 
ಅವಕಾಶ ಮಾಡಿಕೊಡುತೀರಾ? 

ಕನ್ನಡ ಷಾರ್ಟ್‌ಹ್ಕಾಂಡ್‌ ಮತ್ತು ಟೈಿಪ್‌ರೈೆಟಿಂಗ್‌ ಜೂನಿಯರ್‌ ಪಾಸ್‌ ಮಾಡಿರುವವರಿಗೆ 
15 ರೂಪಾಯಿ ಮತ್ತು 25 ರೂಪಾಯಿ ಹೆಚ್ಚಿನ ಅಲೋಯನ್ಸ್‌ ಕೊಡುತ್ತಿದ್ದೀರಿ. ಇಂಗ್ಲೀಷ್‌ 
ಷಾರ್ಟ್‌ಹ್ಯಾಂಡ್‌ ಮತ್ತು ಟೈಪ್‌ರೈಟಿಂಗ್‌ ಪಾಸ್‌ ಮಾಡಿರುವವರಿಗೆ ಸ್ಪೆಷಲ್‌ ಪೇ 
ಕೊಡುತ್ತಿರುವ ಹಾಗೆ ಕನ್ನಡದಲ್ಲಿ ಸ್ಪೆಷಲ್‌ ಪೇ ಕೊಡುತಿಲ್ಲ. ಪ್ರೊಫೀಷಿಯನ್ನಿ ಪಾಸ್‌ 
ಮಾಡಿದವರಿಗೆ ಯಾವ ವಿಧವಾದ ಅಲೋಯನ್ಸ್‌ ಕೂಡುವುದಿಲ್ಲ. ಕನ್ನಡ ಅಡಿನಿಸ್ಟೇಟಿವ್‌ 
ಲ್ಯಾಂಗವೇಜ್‌ ಆಗಿ ಜಾರಿಗೆ ಬರುವುದಕ್ಕೆ ಪ್ರಯತ್ನ ಮಾಡುತ್ತಾ ಇರುವುದರಿಂದ, ಕೆಲವು 
ಕಾಲದವರೆಗೆ ಕನ್ನಡ ಷಾರ್ಟ್‌ಹ್ಯಾಂಡ್‌, ಕನ್ನಡ ಟೈಪ್‌ರೈಟಿಂಗ್‌ ಕಲಿಯತಕ್ಕವರಿಗೆ ಮತ್ತು 
ಪ್ರೊಫಿಷಿಯನ್ಪಿ ಮಾಡಿದವರಿಗೆ ಹೆಚ್ಚು ಅಆಲೋಯನ್ಸ್‌ ಕೊಡುವುದಕ್ಕೆ ಸಾಧ್ಯವಾಗುತ್ತದೆಯೇ? 


* ವಧಾನ ಸಬೆ ನಡವಳಿಕೆ ದಿನಾಂಕ 26ನೇ ಜೂನ್‌, 1972 


ಸುಸದೀಯ ಪಟು 99 
ಮಹಾಜನ್‌ ವರದಿಯ ಮೇಲಿನ ಚರ್ಚೆ 


ಗಾಗಲೇ ಮೇಲನ್ರೆಯಲ್ಲಿ ಮತ್ತು ಇಲ್ಲಿ ಮಹಾಜನ್‌ ವರದಿಯ ಬಗ್ಗೆ ಸಾಕಾದಷ್ಟು 
ಚರ್ಚಿ ನಡೆದಿದೆ. ಅನೇಕ ಮಾನ್ಯ ಸದಸ್ಕರು ಅದರ ಮೇಲೆ ಮಾತನಾಡಿದ್ದಾರೆ. ಈ ವರದಿಯ 
ಬಗ್ಗೆ ಮಹಾಜನ್‌ ಅವರ ನ್ಯಾಯ ನಿಷ್ಟೆ ಬಗ್ಗೆ ಮತ್ತು ನಿಷ್ಟಕ್ಷಪಾತತೆಯ ಬಗ್ಗೆ ನನಗೆ 
ಅಪಾರವಾದ ಗೌರವವಿದೆ ಮತ್ತು ದೇಶದ ಸುಭದ್ರತೆಯ ದೃಷ್ಟಿಯಿಂದ ಒಂದು ಅಂತಿಮ 
ತೀರ್ಮಾನ ಆಗುವ ಹಾಗಿದ್ದರೆ ಈ ವರದಿಯನ್ನು ಒಪ್ಪಿಕೊಳ್ಳುವುದರ ಬಗ್ಗೆಯೂ ನನ್ನ ಅಡ್ಡಿ 
ಇಲ್ಲ. ಆದರೆ ಇದು ಕಾರ್ಯಗತವಾಗುವುದರ ಬಗ್ಗೆ ನನಗೆ ಬಲವಾದ ಸಂಶಯ, ಸಂದೇಹವಿದೆ. 


ಮೊದಲನೆಯದಾಗಿ ಈ ವರದಿಯನ್ನು ಒಂದು ಚಕ್ರಕ್ಕೆ ಹೋಲಿಸುವುದಾದರೆ ರಥದ 
ವಾಲು ಚಿಕ್ರಗಳಲ್ಲಿ ಮೂರು ಚಕ್ರಗಳು ಸಡಿಲವಾಗಿ ಕಳಚಿಕೊಂಡಿವೆ. ಉಳಿದ ಒಂದು ಚಕ್ರ 
ಎಷ್ಟೇ ರಭಸವಾಗಿ ಹೋಗಬೇಕು ಎಂದರೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ರಥದ ಮೂರು 
ಚಿಕ್ರಗಳು ಕುಂಟಾಗಿರುವಾಗ ನಾಲ್ಕನೇ ಚಕ್ರದಿಂದ ಮಾತ್ರ ಅದು ನಡೆಯುವುದಿಲ್ಲ. ಈ 
ಸಂದೇಹ ನನಗೆ ಇದೆ. ಅನೇಕ ಮಿತ್ರರು ಕೇಂದ್ರದಲ್ಲಿ ಎಲ್ಲಿಯವರೆಗೆ ಚವಾಣ್‌ ಅವರು 
ಗೃಹೆ ಮಂತ್ರಿಗಳಾಗಿರುತ್ತಾರೆಯೋ ಅಲ್ಲಿಯವರೆಗೂ ನ್ಯಾಯ ಸಿಕ್ಕುವದಿಲ್ಲ ಎಂದು ಹೇಳುತ್ತಾರೆ. 
ಅದರ ಬಗ್ಗೆ ಸಾಕಾದಷ್ಟು ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದರೆ 
ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ನಿಜಲಿಂಗಪ್ಪನವರು ಕೂಡ ಇದರಲ್ಲಿ ಕೈ ಹಾಕದೆ 
ಹೋದರೆ, ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂದು ಬೇರೆ ಯಾರಿಗಾದರೂ ಇದನ್ನು 
ವಹಿಸಿದರೆ ಆಗ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೇನೆ. 
ಶ್ರೀ ನಿಜಲಿಂಗಪ್ಪನವರು ಒಳ್ಳೆಯವರು, ಅವರನ್ನು ನಾಡಿನ ನಾಯಕರು ಎಂದು 
ನಂಬಿಕೊಂಡಿದ್ದಾರೆ. ಆದರೆ ಅವರನ್ನು ನಂಬಿದರೆ ಯಾವ ಕೆಲಸವಾದರೂ ಆಗುತ್ತದೆ ಎಂದು 
ಹೇಳುವುದಕ್ಕಾಗುವುದಿಲ್ಲ. ಗೋವಾ ಸಮಸ್ಯೆ ಬಂದಾಗ ಒಂದು ನಿಲುವು ಹೇಳಿದರು. 
ಅದನ್ನು ಕೈ ಬಿಟ್ಟರು; ಮಹಾಜನ್‌ ಕಮಿಷನ್‌ ನೇಮಕದ ವಿಷಯ ಬಂದಾಗ ಅದನ್ನು 
ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿದರು. ಆಮೇಲೆ ಅದನ್ನು ಒಪ್ಪಿಕೊಂಡರು; ಕಾಂಗ್ರೆಸ್‌ 
ಅಧ್ಯಕ್ಷಗಿರಿ ಬೇಡ ಎಂದು ಹೇಳುತ್ತಿದ್ದವರು ಅದನ್ನೂ ಒಪ್ಪಿಕೊಂಡರು. ಇವರು ಬಹಳ 
ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ. ಇವರು ಕಾಂಗೈಸ್‌ ಅಧ್ಯಕ್ಷರಾಗಿ ಹೋದ ಮೇಲೆ 
ಯಾವುದಾದರೂ ಒಂದು ಸಂದರ್ಭದಲ್ಲಿ ಮೈಸೂರಿನ ಹಿತವನ್ನು ಕೈ ಬಿಡಬಹುದು. ನನಗೂ 
ಈ ಗಡಿ ಸಮಸ್ಯೆಗೂ ದೂರ ಎಂದು ಅವರು ದೂರ ಇದ್ದರೆ, ಯಾರು ಈ ನಿಲುವನ್ನು 
ಬಲವಾಗಿ ತೆಗೆದುಕೊಂಡು ವಾದಿಸುತ್ತಾರೆಯೋ ಅವರಿಗೆ ಪಟ್ಟ ಕಟ್ಟಿದರೆ 
ಅನುಕೂಲವಾಗುತ್ತದೆ. ನಮ್ಮದುರಾದೃಷ್ಟವೇನೆಂದರೆ, ಕಾಂಗ್ರೆಸ್‌ ಪಕ್ಷದಲ್ಲಿ ಅನೇಕ 
ಮಿತ್ರರು ಜೋ ಹುಕುಂ ಜಾತಿಗೆ ಸೇರಿದವರಾಗಿದ್ದಾರೆ. ಶ್ರೀಮಾನ್‌ ನಿಜಲಿಂಗಪ್ಪನವರ 
ಮಾತು ಎಂದರೆ ಅವರಿಗೆ ವೇದವಾಕ್ಯ. ಅವರು ಎಂಥ ತಪ್ಪು ಮಾಡಿದರೂ ಅವರಿಗೆ ಕ್ಷಮೆ. 


100 ೬. ಆರ್‌. ಶಾಮಣ್ಣ 


ಅವರು ಹೇಳಿದ್ದಕ್ಕೆ ಎಲ್ಲದಕ್ಕೂ ಪ BR ಎನ್ನುತ್ತಾರೆ. ಶ್ರೀಮಾನ್‌ ನಿಜಲಿಂಗಪ್ಪನವರು 
ಹೋಗುವ € ಪ ಸನದಲ್ಲಿ ) ನೆ ಹಿತಕ್ಕೆ ಧಕ್ಕೆ ಬರುವದಕ್ಕೆ ಹೆ ಹೆಚ್ಚು ಅವಕಾಶವಿದೆ. 
ಅವರು ಇದರಿಂದ ಕ್ಕ PE ನನಗೂ ಇದಕ್ಕೂ ಸಂಬಂಧವಿಲ್ಲ ಎಂದರೆ ಇನ್ನೂ 
ಯಾರಾಬರೂ ಇದನ್ನು ವಹಿ ಮಹಿಸಿಕೊಂಡರೆ SL ಶ್ರೀ ಚವಾಣ್‌ ಅವರನ್ನು 
ಹೇಗೆ ಗಡಿ ಸಮಸ್ಯೆಯಿಂದ ದೂರ ಇಡಬೇಕು ಏಂದು ಹೇಳುತ್ತಾರೆಯೋ ಅದೇ ಪ್ರಕಾರವಾಗಿ 
ಶ್ರೀ ನಿಜಲಿಂಗಪ್ರನವರನ್ನೂ ದೊರ ಇಟ್ಟರೆ ಸಮಸ್ಯ ಬಗೆಹರಿಯುವುದ್ಕೆ ಅನುಕೂಲವಾಗುತ್ತದೆ 
ಎಂದು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸುತ್ತೇನೆ. 


ಮೆ 


ಮಹುರಾಷ್ಟ್ರದವರು ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸಿದ್ದರಾಗಿಲ್ಲ. ಒಂಟೆಗೆ 
ಡೇರೆಯೊಳಗೆ ಮೂತಿ ಇಡಲು ಅವಕಾಶ ಕೊಟ್ಟಿದ್ದಕ್ಕೆ ಅದು ಡೇರೆಯನ್ನು ಸಂಪೂರ್ಣವಾಗಿ 
ಆಕ್ರಮಿಸಿಕೊಂಡಿತು ಎಂದು ಹೇಳುವಂತೆ, ಮಹಾರಾಷ್ಟ್ರಬವರಿಗೆ ಸ್ವ ಸ್ವಲ್ಪ ಜಾಗ ಕೊಟ್ಟರೆ 
ನಮಸ್ಟೇ ಅವರು ಓಡಿಸುತ್ತಾರೆ. ಅವರಿಗೆ ಈಗ ಬೇ ಕಾಗಿದ್ದುದೆಲ್ಲ ಸಿಕ್ಕಿದ. ಇನ್ನು ಬೇಕಾದದ್ದು 
ಬೆಳಗಾಂ, ಬೆಳಗಾಂ ಸಿಕ್ಕಿದ ಮೇಲೆ ಕಾರವಾರ ಕೇಳುತ್ತಾರೆ. ಆದಾದವೆ ಮೇಲೆ ಒಂದಾಮೊಂದು 

ಲದಲ್ಲಿ ಷಾಜಿ ಬೆಂಗಳೂರಿನಲ್ಲಿ ಆಳುತಿದ್ದ. ಅದನ್ನು ಕೂಡ ನಮಗೇ ಕೊಡಿ ಎಂದು 
ಕೇಳುವ ಜನ ಅವರು. ಅವರು ಸಮಸ್ಯೆಯನ್ನ ) ಬಗೆಹರಿವುದಕ್ಕೆ ಅವಕಾಶ ಕೊಡುವುದಿಲ್ಲ. 
ಅಂಥವರ ಜೊತೆಯಲ್ಲಿ ಇದು ಅಖೆ ಖೈೆರು ಶೀರ್ಮಾನ ಎಂದು ಹೇಳಿದರೂ ಏನೂ ಆಗುವುದಿಲ್ಲ 
ಎಂದು ನನ್ನ ನಂಬಿಕೆ. ಅವರ ವಾದ ತಿರುಳಿಲ್ಲದ ವಾದ. ಅವರ ವಾದದಂತೆ ಹೋದರೆ 
ಬೆಂಗಳೂರನ್ನು ತಮಿಳರು ಮದ್ರಾಸಿಗೆ ಸೇರಿಸಿ ಎಂದು ಕೇಳಬಹುದು. ಬೆಂಗಳೂರಿನಲ್ಲಿ 
ಕಂಟೋನೈಂಟ್‌ ಇದ್ದ ಹಾಗೆ ಬೆಳಗಾಂನಲ್ಲಿಯೂ ಇತ್ತು. ಬೆಂಗಳೂರು ಕಂಟೋನೆಂಟಿನಲ್ಲಿ 
80 ಪಾಲು ತಮಿಳರಿದ್ದಾರೆ. ಮಹಾರಾಷ್ಟದವರು ಬೆಳಗಾಂ ಬಗ್ಗೆ ಏನೇನು ವಾದ 
ಹೇಳುತ್ತಾರೆಯೋ ಅದರಂತೆ ಹೇಳುವುದಾದರೆ ನಮ್ಮಡಿ.ಎಂ.ಕೆ. ಮಿತ್ರರು ಬೆಂಗಳೂರು 
ಮದ್ರಾಸಿಗೆ ಸೇರಬೇಕು ಎಂದು ಹೇಳಬಹುದು. ಅವರು ಹೇಳುವುದನ್ನೆಲ್ಲ ಒಪ್ರಿಕೊಳ್ಳುತ್ತ 
ಬಂದರೆ ಏವಾಗುತ್ತದೆ ಎನ್ನುವದನ್ನು ಯೋಚನೆ ಮಾಡಬೇಕಾಗಿದೆ. ಬೆಂಗಳೂರು ನಗರದಲ್ಲಿ 
33 ಪರ್ನೆಂಟ್‌ ತಮಿಳರಿದ್ದಾರೆ. 25 ಪರ್ಸೆಂಟ್‌ ತೆಲುಗರಿದ್ದಾರೆ. ಕನ್ನಡಿಗರು 
ಅಲ್ಲಸಂಖ್ಯೆಯಲ್ಲಿದ್ದಾರೆ. ಮಹಾರಾಷ್ಟದವರು ಹೇಳುವ ವಾದವನ್ನು ಒಪ್ಪಿಕೊಂಡರೆ ವಾಳೆ 
ದಿವಸ ಶೇಕಡ 75ರಷ್ಟು ಜನರಿರುವ ಬೆಂಗಳೂರು ನಗರದ ಕಂಟೋನೈಟ್‌ ಭಾಗವನ್ನು 
ಆಲ್ಲಿ ತಮಿಳು ಶಾಲೆಗಳು ಹೆಚ್ಚಾಗಿವೆ. ಎಲ್ಲ ವಿಧದಲ್ಲಿಯೂ ಮದ್ರಾಸ್‌ ರಾಜ್ಯಕ್ಕೆ ಸೇರಿದ್ದ 
ಭಾಗ ಎಂದು ಹೇಳುತ್ತ ಹೋದರೆ ಏನಾಗುತ್ತದೆ ಎನ್ನುವುದನ್ನು ಯೋಚನೆ ಮಾಡಿ. 
ಆದುದರಿಂದ ಮಹಾರಾಷ್ಟದ ಜನ ಹೇಳುವಂತೆ ನಡೆದುಕೊಂಡು ಹೋಗುವದಕ್ಕೆ ಸಾಧ್ಯವೇ 
ಇಲ್ಲ. ಮಹಾರಾಷ್ಟ್ರದವರಿಗೆ ಜಾಗ ಪಡೆಯಬೇಕು ಎನ್ನುವ ದಾಹೆ ವಿಪರೀತವಾಗಿ 
ಇರುವುದರಿಂದ ಖಂಡಿತವಾಗಿಯೂ ನಾವು ಮಹಾಜನ್‌ ವರದಿಯನ್ನು ಒಪ್ಪಿಕೊಂಡು 
ಇದು ಅಂತಿಮ ತೀರ್ಮಾನವೆಂಬುದಾಗಿ ಹೇಳಬೇಕು, ಇಲ್ಲದೆ ಇದ್ದರೆ ನಾವೂ ಇದನ್ನು 


pS 


ಸಂಸದೀಯ ಪಟು 101 


ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುವ ಮಟ್ಟಕ್ಕೆ ಬರಬೇಕು. ಮಾನ್ಯ ನಿಜಲಿಂಗಪ್ಪನವರು 
ಒಂದು ಅಂಗುಲ ಭೂಮಿಯನ್ನು ಬಿಟ್ಟು ಕೂಡುವುದಿಲ್ಲ ಎಂದು ಹೇಳುತ್ತಿದ್ದರು. ಅದೇ 
ರೀತಿ ಹೇಳುತ್ತಿದ್ದರೆ ಮಹಾರಾಷ್ಟದವರು ಈಗ ದಾರಿಗೆ ಬರುತ್ತಿದ್ದರು. ನಮ್ಮಮುಖ್ಯಮಂತ್ರಿಗಳು 
ಸ್ವಲ್ಪ ಸ್ವಲ್ಪ ಸಡಿಲ ಬಿಡುತ್ತಿದ್ದುದರಿಂದ ಎಲ್ಲ ಭಾಗವನ್ನೂ ಏಕೆ ಕಬಳಿಸಬಾರದು ಎಂದು 
ಹೊರಟಿದ್ದಾರೆ. ಇಲ್ಲಿರುವ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸದಸ್ಯರು ಎಷ್ಟೇ ವಾದಿಸಿದರೂ 
ಅವರು ನಮ್ಮವರು ಎನ್ನುವ ಅಭಿಮಾನವಿದೆ. ಮಹಾರಾಷ್ಟ್ರ ಸ್ನೇಹಿತರಿಂದೆ ನಾಪ್ರಿ ಸಾಕಾದಷ್ಟು 
ಪಾಠವನ್ನು ಕಲಿತಿದ್ದೇವೆ. ಬೊಂಬಾಯಿ ಮಹಾರಾಷ್ಟದ ರಾಜಧಾನಿಯಾಗಬೇಕು, ಎನ್ನುವಾಗ 
ಮೈನಾರಿಟಿ ಜನಗಳನ್ನು ಕಾಪಾಡುತ್ತೇವೆಂದು ಹೇಳಿದರು. ಈಗ ಅವರು ಮಾಡುತ್ತಿರುವ 
ಹಾವಳಿಯನ್ನು ನೋಡಿದರೆ, ನಾವೇನಾದರೂ ಈ ವರದಿಗೆ ನಮ್ಮ ಒಪ್ಪಿಗೆಯನ್ನು 
ಕೊಡುವುದಾದರೆ, ಮುಂಬ ಮಹಾರಾಷ್ಟ ಜನರು ಕನ್ನಡ ದೇಶಬ ಜನಗಳ ಮೇಲೆ ದಾಳಿಮಾಡಿ 
ಕನ್ನಡ ಮಕ್ಕಳು 5ತ್ಸಪಡಬೆೇಕಾದ ಪರಿಸ್ಥಿತಿ ಉಂಟುಮಾಡುತ್ತಾರೆ. ಅಂಥ ಪರಿಸ್ಥಿಶ 
ಒದಗುವುದಕ್ಕೆ ಅಟಕುಶ ಕೊಡಕೂಡದು. ಖಡಾಖಂಡಿತವಾಗಿ ಈ ವರದಿಯನ್ನು ನಾವು 
ಒಪ್ಪುವುದಿಲ್ಲ ಎಂಬು ಹೇಳಿದರೆ ಸ್ವಲ್ಲ ಮಟ್ಟಿಗೆ ಅವರನ್ನು ದಾರಿಗೆ ತರುವುದಕ್ಕೆ 
ಅವಕಾಶಬಾಗಬಡಹಾ ಎ ಇಲ್ಲದೆ ಇದ್ದರೆ ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ 
ಅವಕಾಶವಾಗುಪುದಿಲ್ಲ. 


ಮಹಾರಾಷ್ಟಬಖರು ತಮ್ಮರಾಜ್ಯದ ಹಿತವನ್ನು ಕಾಪಾಡಿಕೊಳ್ಳುವುದನ್ನೇ ಮುಖ್ಯವಾಗಿ 
ತಮ್ಮ ಗಮನದಲ್ಲಿಟ್ಟುಕೊಂಡಿರುವುದರಿಂದ ಮತ್ತು ತಮ್ಮ ರಾಜ್ಯವನ್ನು ವಿಸ್ತಾರ 
ಮಾಡಿಕೊಳ್ಳಬೇಕೆಂಬ ಅಭಿಲಾಷೆ ಹೊಂದಿರುವುದರಿಂದ ಈ ಸಮಸ್ಯೆಯು ಸುಲಭವಾಗಿ 
ಬಗೆಹರಿಯುವುದಿಲ್ಲ. ಅವರು ಹೇಳುವುದನ್ನು ನಾವು ಸಕಾರಣವಾಗಿಲ್ಲದಿದ್ದರೆ 
ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಈಗ ನಮ್ಮ ಪಾರ್ಲಿಮೆಂಟ್‌ ಸದಸ್ಯರ ಮೇಲೆ ಹೆಚ್ಚು 
ಹೊಣೆ ಬಿದ್ದಿದೆ. ಅವರೆಲ್ಲರೂ ಸೇರಿ ಇರುವ ನಿಜ ಪರಿಸ್ತಿತಿಯನ್ನು ಅರಿವು ಮಾಡಿ ನಮ್ಮ 
ನಿಲುವು ಏನೆಂಬುದನ್ನು ಖಚಿತವಾಗಿ ತಿಳಿಸಬೇಕು, ಅದಕ್ಕೆ ತಕ್ಕಷ್ಟು ಪ್ರಚಾರ 
ಕಾರ್ಯವಾಗಬೇಕು, ನಮಗೆ ಬರಬೇಕಾದುದನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು 
ಎರಡನೆಯಬಾಗಿ, ನಮ್ಮ ಮುಖ್ಯಮಂತ್ರಿಗಳು ಒಂದು ಖಡಾಖಂಡಿತವಾದ ನಿಲುವನ್ನು 
ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಈ ಸಮಸ್ಯೆಯಿಂದ ದೂರ ಇರಬೇಕು. ಸರಿಯಾದೆ ನಿಲುವನ್ನು 
ಅವರು ತೆಗೆದುಕೊಂಡರೆ ಈ ಸಮಸ್ಯೆ ಬಗೆಹರಿಯಬಹುದು. ಹಾಗಿಲ್ಲದೆ ಅವರು ಹೇಳಿದ್ದನ್ನು 
ಒಪ್ಪಿಕೊಳ್ಳೋಣ. ಅಂದರೆ ಏನು ಪ್ರಯೋಜನವಾಗುವುದಿಲ್ಲ. ಹೀಗೆ ಒಂದು ಸ್ವಚ್ಛ ನಿಲುವು, 
ತಾಳಬೇಕು, ವರದಿಯನ್ನು ಒಪ್ಪಿಕೊಳ್ಳಬೇಕು, ಇಲ್ಲದಿದ್ದರೆ ಸ್ಲೇಟಸ್‌ಕೋ ಮೆಂಟೈನ್‌ 
ಮಾಡಬೇಕು. ಬದಲಾವಣೆಗೆ ಅವಕಾಶ ಕೊಡುವುದಿಲ್ಲ ಎಂದು ಖಚಿತವಾಗಿ ಹೇಳಿ ಇದರ 
ಬಗ್ಗೆ ಒಂದು ನಿಧಾಾರಮಾಡಲು ಅವಕಾಶ ಮಾಡಬೇಕು. 


102 ಟ. ಆರ್‌. ಶಾಮಣ್ಣ 


ವರದಿಯಲ್ಲಿ ಎರಡು ಸಲಹೆಗಳಿವೆ. ವರದಿಯ 173ನೆಯ ಪಟದಲ್ಲಿ ಮ್ಯಾಪುಗಳಿವೆ. 
ಮೈಸೂರು ಮತ್ತು ಮಹಾರಾಷ್ಟ್ರದ್ದು. ಇದರ ಬಗ್ಗೆ ತೀರ್ಮಾನಕ್ಕೆ ಬರಬೇಕೆಂದು ಹೇಳಿದ್ದಾರೆ. 
ತೀರ್ಮಾನ ವರದಿಯಲ್ಲಿಲ್ಲ. ಇದಕ್ಕೆ ಸಲಹೆ ಕೊಡಬೇಕು. ಎರಡನೆಯದಾಗಿ ಬೆಳಗಾಂ 
ನೀರು ಸರಬರಾಜು ವಿಚಾರದಲ್ಲಿ ತೊಂದರೆ ಬರುವ ಸಂಭವವಿದೆ. ಅದಕ್ಕೆ ಅವಕಾಶವಿಲ್ಲದಂತೆ 
ತೀರ್ಮಾನ ಮಾಡುವುದಕ್ಕೆ ಅವಕಾಶ ಕೊಡಬೇಕು. ಚವಾಣರು ಹೊಡಿರುವ ಆಟ 
ನಿಜವಾಗಿಯೂ ಕೂಡ ನಮ್ಮ ಕನ್ನಡಿಗರಿಗೆ ಧಕ್ಕೆ ತರುವುದು, ಅದು ಬೇಲಿಯೇ ಎದ್ದು 
ಹೊಲ ಮೇಯುವ ರೀತಿಯಲ್ಲಿದೆ. ನಿಜವಾಗಿಯೂ ಮರ್ಯಾದೆ, ಘನತೆ, ಗೌರವ 
ಇರುವುದಾದರೆ ಈ ವಿಷಯದಲ್ಲಿ ಆಸಕ್ತಿಯಿರುವ ಅಧಿಕಾರದಲ್ಲಿರುವ ವ್ಯಕ್ತಿಯು ಇದರಲ್ಲಿ 
ಪ್ರವೇಶಮಾಡಬಾರದು. ಹಾಗೆ ಮಾಡದೆ ಇದರ ಬಗ್ಗೆ ಒಂದು ನಾಟಕ ಹೂಡಿ ಈಗ ತಮ್ಮ 
ಹಿಡಿತದಲ್ಲಿ ಕೆಲವರೇನಿದ್ದಾರೆ, ತಮ್ಮ ಪರವಾಗಿ ಯಾರಿದ್ದಾರೆ ಅವರಿಂದ ತಮಗೆ 
ಅನುಕೂಲವಾದ ತೀರ್ಮಾನ ಪಡೆಯಲು ಪ್ರಯತ್ಲಿಸುತ್ತಿರುವುದನ್ನು ಪೂರ್ಣವಾಗಿ 
ಪ್ರತಿಭಟಿಸಬೇಕು. ನಮಗೆ ಬರಬೇಕಾಗಿರುವದರಲ್ಲಿ ಒಂದು ಅಂಗುಲ ಕೂಡ ಬಿಡುವುದಕ್ಕೆ 
ಸಿದ್ದವಿಲ್ಲ ಎಂದು ಖಂಡಿತವಾಗಿ ಹೇಳಬೇಕು. ಹಾಗಿಲ್ಲದೆ ಚೌಕಾಸಿ ಮಾಡಿದರೆ 
ಅನಾನುಕೂಲವಾಗುವುದು. ಆದುದರಿಂದ ಹೀಗೆ ಮಾಡುವುದಾದರೆ ಮಾಡಬೇಕು, ಇಲ್ಲದಿದ್ದರೆ 
ತಮ್ಮ ನಾಯಕತ್ವವನ್ನು ಬೇರೆಯವರಿಗೆ ವಹಿಸಬೇಕು ಎಂದು ನಿಜಲಿಂಗಪ್ಪನವರನ್ನು 
ಕೇಳಿಕೊಳ್ಳುತ್ತೇನೆ. 


ಸಂಸದೀಯ ಪಟು 103 
ಕರ್ನಾಟಕ ಲೋಕಸೇವಾ ಆಯೋಗದ ವರದಿ * 


ಇದುವರೆಗೆ ಈ ವರದಿಯ ಬಗ್ಗ ್ಯ ಸಿದ್ಧವೀರಪ್ಪನವರು ಮತ್ತು ಮಾನ್ಯ 
ಶ್ರೀಕಂಠಯ್ಯನವರು ಮಾತವಾಡಿಬ್ಬಾರೆ. ಹ I ಬಗ್ಗೆ ಬಹಳ ಅರಿತು ನುರಿತವರಾಗಿದ್ದಾರೆ. 
ಇವರ ವಿದ್ವತ್‌ ಬಗ್ಗೆ ನನಗೆ ಅಪಾರ 'ಸಾರವವಿದೆ. ಎಲ್ಲವನ್ನೂ ತಿಳಿದಿರತಕ್ಕಂಥ ವ್ಯ್ತಿಗಳಾಗಿದ್ದಾರ. 
ಆದರೆ ಇವರು ನಮಗೂ ಕೂಡ ಮಾತನಾಡುವುದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಬೇಕೆಂದು 
ವಾಮ ಕೇಳಿಕೊಳ್ಳುತ್ತಿದ್ದೇನೆ. ಸರ್ಕಾರದ ಆಡಳಿತ ಚೆನ್ನಾಗಿ ನಡೆಯುವುದಕ್ಕೆ ಅರ್ಹತೆ 
ಉಳ್ಳಂತವರನ್ನು ಆರಿಸುವುದಕ್ಕಾಗಿ ಈ ಪಬ್ಬಿಕ್‌ ಸರ್ವೀಸ್‌ ಕಮಿಷನ್‌ ಏರ್ಪಾಡಾಗಿದೆ. 
ಈಗ ನಮ್ಮಮುಂದೆ ಇರತಕ್ಕಂಥ 1966-67ನೇ ಪಬ್ಬಿಕ್‌ ಸರ್ವೀಸ್‌ ಕಮಿಷನ್‌ ರಿಪೋರ್ಟನಲ್ಲಿ 
ಅನೇಕ ನ್ಯೂನತೆಗಳನ್ನು ತೋರಿಸಿದ್ದಾರೆ. ಸರ್ಕಾರದವರು ಅನೇಕ ಸಂದರ್ಭಗಳಲ್ಲಿ 
ಕಮಬದ್ಧವಲ್ಲದ ಪ್ರಮೋಷನ್‌ ಕೊಟ್ಟಿದ್ದಾರೆ. ಪಬ್ಬಿಕ್‌ ಸರ್ವೀಸ್‌ ಕಮಿಷನ್‌ ಅವರು ಶಿಫಾರಸ್‌ 
ಮಾಡಿದ್ದನ್ನು ಒಪ್ಪಿಕೊಂಡಿಲ್ಲ. ತಪ್ಪ ಮಾಡಿದವರ ಬಗ್ಗೆ ಡಿಸಿಪ್ಠಿನರಿ ಆಕ್ಷನ್‌ ತೆಗೆದುಕೊಂಡಿಲ್ಲ. 
ಸೆಲೆಕ್ಷನ್‌ ಮಾಡುವುದರಲ್ಲಿ ಸರಿಯಾದಂಥ ಕ್ರಮಬದ್ಧತೆಯನ್ನು ಅನುಸರಿಸಿಲ್ಲ. ಎಲಿಜಬಿಲಿಟಿ 
ಬಿಸ್ಪನ್ನು ಪಬ್ಲಿಷ್‌ ಮಾಡಿಲ್ಲ. ಕೇಡರ್‌ ಅಂಡ್‌ ರೆಕ್ರೂಟ್‌ಮೆಂಟ್‌ ರೂಲ್ಸ್‌ನ್ನು ತಯಾರು 
ಮಾಡಿಲ್ಲ, ಅನೇಕ ಸಂದರ್ಭಗಳಲ್ಲಿ ರೀ-ಎಂಪ್ಲಾಯ್‌ಮೆಂಟ್‌ ಮಾಡುವಾಗ ಮತ್ತು ಸರ್ವೀಸ್‌ 
ಕಂಟಿನ್ಯೂ ಮಾಡುವಾಗ ಅನೇಕ ನ್ಯೂನತೆಗಳಿವೆ ಎಂಬುದನ್ನು ಇದುವರೆಗೆ ಮಾತನಾಡಿದಂಥ 
ಸದಸ್ಯರು ಎತ್ತಿ ತೋರಿಸಿದ್ದಾರೆ. ಇಂತಹ ಅನೇಕ ನ್ಯೂನತೆಗಳನ್ನು ಹಿಂದೆ ಅನೇಕ ಸಲ ಎತ್ತಿ 
ತೋರಿಸಿದ್ದರೂ ಕೂಡ ಅದನ್ನು ಸರ್ಕಾರದವರು ತಿದ್ದಿಕೊಳ್ಳುವುದಕ್ಕೆ ಹೋಗದೆ ತಮಗೆ 
ಇಷ್ಟಬಂದಂತೆ ನಡೆದುಕೊಳ್ಳುತಿರುವದು ನ್ಯಾಯವಾದುದಲ್ಲ. ಸಾಮಾನ್ಯವಾಗಿ ನಮ್ಮದೇಶದ 
ಆರ್ಥಿಕ ಪರಿಸ್ತಿತಿ ಕೆಡಲು ಕಾರಣವೇನೆಂದರೆ. ಮಿತಿ ಇಲ್ಲದೆ ಬೆಳೆಯುತ್ತಿರತಕ್ಕಂಥ ಅಧಿಕಾರಿಗಳ 
ವರ್ಗ ಮತ್ತು. ಇವರ ಸಂಬಳ ಸಾರಿಗೆಗೆ ಆಗುತ್ತಿರುವ ಖರ್ಚುಗಳು. ಎರಡನೆಯದಾಗಿ 
ಪಬ್ಲಿಕ್‌ನಿಂದ ಎತ್ತಿರತಕ್ಕಂಥ ಸಾಲಕ್ಕೆ ಕೊಡುತ್ತಿರುವ ಬಡ್ಡಿ ಮತ್ತು ದೇಶದಲ್ಲಿ ಬೆಳೆಯುತ್ತಿರುವ 
ನೆಪೋಟಿಸಮ್‌; ಫೇವರಿಟಿಸಮ್‌ ಮತ್ತು ಕರಪ್‌ಷನ್‌ ಜೊತೆಗೆ ಕಂಟ್ರಾಕ್ಟರುಗಳ ಪ್ರಭಾವ 
ಬೇರೆ ಇರುತ್ತದೆ. ಈ ಕಾರಣಗಳಿಂದಾಗಿ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು 
ತೆಗೆದುಕೊಳ್ಳುವುದಕ್ಕೆ ಸಾಕಾದಷ್ಟು ಅವಕಾಶ ಸಿಗುತ್ತಿಲ್ಲ. 


ಈ ಸರಕಾರದಲ್ಲಿ ಕೆಲಸ ಮಾಡುತ್ತಿರುವ ಆಫೀಸರುಗಳು ಅದರಲ್ಲೂ ಕೆಳ ದರ್ಜೆಯ 
ವೌಕರುಗಳ ವಿಚಾರವಾಗಿ ಹೇಳುವುದಾದರೆ ಅವರನ್ನು ತೃಪ್ತಿಯಿಂದ ಇಡಬೇಕಾದುದು ನಮ್ಮ 
ಮುಖ್ಯ ಕರ್ತವ್ಯ. ಅವರಿಗೆ ಕೊಡುವ ಸಂಬಳ ಸಾರಿಗೆಗಳನ್ನು ತೃಪ್ತಿಕರವಾಗಿ ಕೊಡಬೇಕಾದುದು 
ಸರಕಾರದ ಕರ್ತವ್ಯ. ಅದೇ ರೀತಿ ಸರಕಾರದಿಂದ ಎಷ್ಟುಮಟ್ಟಿಗೆ ಸಂಬಳವನ್ನು ಪಡೆಯುತ್ತಿರುವ 
ಅಧಿಕಾರಿಗಳು ಹಾಗೂ ನೌಕರರುಗಳು ಸರಕಾರದಲ್ಲಿ ಮಾಡುವ ಕೆಲಸಗಳನ್ನು ಸಾಕಾದಷ್ಟು 
ಕರ್ಮ ಶ್ರದ್ಧೆಯಿಂದ ಮಾಡಬೇಕು. ಇದು ಅವರು ತೆಗೆದುಕೊಳ್ಳುತ್ತಿರುವ ಸಂಬಳ ಸಾರಿಗೆಗಳ 


ವಿಧಾನ ಸಭಾ ನಡವಳಿಕೆ ದಿನಾಂಕ : 19ನೇ ಅಕ್ಟೋಬರ್‌, 1970. 


104 ಟಿ. ಆರ್‌. ಶಾಮಣ್ಣ 


ಪ್ರತಿಫಲವಾಗಿ ಮಾಡಬೇಕಾದುದು ಅವಶ್ಯಕ. ಯಾರಿಗೆ ಗಾಡ್‌ಘಫಾದರುಗಳ ಬೆಂಬಲ 
ಇರುತ್ತದೋ ಅಂತವರಿಗೆ ಪ್ರಮೋಷನ್‌ ಬೇಗ ಸಿಗುತ್ತದೆ. ಯಾರಿಗೆ ಇಂತಹ ಬೆಂಬಲ 
ಇಲ್ಲವೋ ಅಂತವರಿಗೇನೂ ಸಿಗುವುದಿಲ್ಲ. ಯಾರಿಗೆ ಸರಕಾರದ ಬೆಂಬಲ ಇರುತ್ತದೋ 
ಅಂತವರಿಗೆ ಬೇಕಾದ ಬಡ್ತಿಗಳು ಸಿಗುತ್ತವೆ. ಗಾಡ್‌ ಫಾದರ್‌ಗಳ ಬೆಂಬಲ ಕೆಲವರಿಗೆ 
ಸುಲಭವಾಗಿ ಸಿಗಬಹುದು. ಎಲ್ಲರಿಗೂ ಸಿಗುವುದು ಕಷ್ಟ. ಬೆಂಗಳೂರಿನಲ್ಲೇ ಎಷ್ಟೊ ಜನರು 
ಕೆಲಸ ಮಾಡುತ್ತಾ ಒಂದೇ ಸ್ಥಳದಲ್ಲಿ ತಮ್ಮ ಸ್ಥಾನ ಮಾನಗಳುನ್ನುಳಿಸಿಕೊಳ್ಳುವುದಕ್ಕಾಗಿ ಹೆಚ್ಚು 
ಪ್ರಭಾವವನ್ನು ಪಯೋಗಿಸಿಕೊಂಡು ಒಂದೇ ಕಡೆಯಿರುವುದರಿಂದಾಗಿ ಅನೇಕ ದೂರುಗಳು 
ಇಲ್ಲಿ ಕೇಳಿ ಬರುತ್ತಿವೆ. ಇದಕ್ಕೆ ಕಾರಣ ಸರಕಾರ ಕೂಡ ಪ್ರಭಾವಕ್ಕೆ ಒಳಗಾಗಿ ತಮಗೆ 
ಬೇಕಾದವರಿಗೆ ಬೇಕಾದ ಸ್ಥಾನಗಳನ್ನು ಕೊಡುವದಕ್ಕೆ ಎಂದು ಕೆಲವು ಕಡೆ ಉದ್ಯೋಗಗಳನ್ನು 
ಸೃಷ್ಟಿ ಮಾಡಿ ಇವನ್ನು ಸೆಲೆಕ್ಷನ್‌ ಫೋಸ್ಟುಗಳೆಂದು ಹೇಳಿ ಅಲ್ಲಿ ತಮಗೆ ಬೇಕಾದವರನ್ನು 
ನೇಮಕ ಮಾಡಿಕೊಳ್ಳುತ್ತಾರೆ. ಫೋಸ್ಟ್‌ ಅನಾವಶ್ಯಕವಾಗಿದ್ದರೂ ಅಂತಹ ಕಡೆಗಳಲ್ಲಿ 
ಹೊಸಹುದ್ದೆಗಳನ್ನು ಸೃಷ್ಟಿ ಮಾಡುತ್ತಾರೆ. ಇದರಿಂದ ತಮಗೆ ಬೇಕಾದ ಅಧಿಕಾರಿಗಳನ್ನು 
ಹಾಗೂ ಅವರ ಬಂಧುಬಳಗದವರನ್ನು ಅಲ್ಲಿಗೆ ನೇಮಕ ಮಾಡುತ್ತಾರೆ. ಸರಕಾರದ ಆಡಳಿತ 
ಯಂತ್ರ ಚೆನ್ನಾಗಿ ಕೆಲಸ ಮಾಡಬೇಕಾದರೆ ಇಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಯಾವ 
ಪ್ರಭಾವಕ್ಕೂ ಒಳಗಾಗದೆ ಕೆಲಸ ಮಾಡಬೇಕು. ಆದರೆ ಇಂದು ಸರಕಾರದಲ್ಲಿ ಅಲ್ಲಲ್ಲಿ 
ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ ಎನ್ನುವ ದೂರುಗಳು ಬರುತಿವೆ. ಈ ಸಂದರ್ಭದಲ್ಲಿ 
ಇಲ್ಲಿ ಒಂದು ವಿಚಾರ ಹೇಳಿದರೆ ಅದನ್ನು ನಮ್ಮಮಾನ್ಯ ಸದಸ್ಕರು ತಪ್ಪ ತಿಳಿದುಕೊಳ್ಳಲಾರರು 
ಎಂದು ಭಾವಿಸುತ್ತೇವಿ. ಸರಕಾರದವರು ಎಷ್ಟರ ಮಟ್ಟಿಗೆ ಅಕ್ರಮವಾಗಿ ಅಪಾಯಿಂಟ 
ಮೆಂಟುಗಳನ್ನು ಹಾಗೂ ಟ್ರಾನ್ಸ್‌ಪರುಗಳನ್ನು ಮಾಡುತ್ತಾರೋ ಅದಕ್ಕೆ ಸ್ವಲ್ಪಮಟ್ಟಿಗೆ 
ಎಂ.ಎಲ್‌.ಎ. ಹಾಗೂ ಎಂ.ಎಲ್‌.ಸಿ.ಗಳನ್ನು ಒಂದು ವೆಪನ್‌ ತರಹ ಮಾಡಿಕೊಂಡು 
ಸರಕಾರದಲ್ಲಿ ಅನೇಕರು ಇದರ ಮೂಲಕ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾರೆ. ಆದರೆ 
ಸರಕಾರ ತಪ್ಪಗಳನ್ನು ಏನಾದರೂ ಮಾಡಿದ್ದರೆ ಅದನ್ನು ಇವರ ಮೂಲಕ ಸರಕಾರದ ಗಮನಕ್ಕೆ 
ತಂದು ಸರಿ ಮಾಡಬಹುದು ಆದರೆ ತಮ್ಮಸ್ಟಾರ್ಥಕ್ಕೆ ಇವರನ್ನು ಉಪಯೋಗಿಸಿಕೊಂಡು 
ಸರಕಾರದಲ್ಲಿ ಕೆಲಸ ಮಾಡಲು ಹೊರಟರೆ ಇದು ಸರಿಯಾಗುವುದಿಲ್ಲ. ಇವರ ಸಹಾಯವನ್ನು 
ಬಳಸಿಕೊಂಡು ಅನೇಕರು ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯುತಿದ್ದಾರೆಂದು ಹೇಳಿದರೆ ಅದು 
ತಪ್ಪಾಗಲಾರದು. ಸರಕಾರ ಎಲ್ಲಿ ಅನ್ಯಾಯ ಹಾಗೂ ಅಕ್ರಮಗಳನ್ನು ಮಾಡುತ್ತದೋ ಅದನ್ನು 
ಸರಿಮಾಡಲು ತಕ್ಕ ಎಚ್ಚರಿಕೆ ಕೊಡಬೇಕು. ಆದರೆ ಇದರಲ್ಲಿ ಸ್ವಲ್ಪ ಜನ ಖದೀಮರು 
ಇದ್ದಾರೆ, ಇವರೂ ಕೂಡ ಇದರಲ್ಲಿ ಬಾಗಿಗಳು ಎಂದು ಹೇಳಿದರೆ ಅದು ತಪ್ಪಾಗಲಾರದು. 
ನಾವ ಯಾವಾಗಲೂ ಒಂದು ದೇಶಕ್ಕೆ ಮಾದರಿಯಾಗಿರಬೇಕು. ಎಲ್ಲಿ ಅನ್ಯಾಯಗಳು 
ಆಗುತ್ತವೋ ಅವನ್ನು ಸರಕಾರಕ್ಕೆ ಎತ್ತಿ ತೋರಿಸಬೇಕು ಮತ್ತು ಎಲ್ಲಿ ಅನಾವಶ್ಯಕವಾಗಿ 


ಸಂಸದಿಂಯ ಪಟು 105 


ಸರಕಾರ ಖರ್ಚುಮಾಡುತ್ತದೊ ಅದನ್ನು ಸರಕಾರಕ್ಕೆ ಎತ್ತಿ ತೋರಿಸಬೇಕು ಮತ್ತು ಇಂತಹ 
ಖರ್ಚುಗಳನ್ನು ಮಾಡುವುದು ಸಾಧುವಲ್ಲ ಎಂದು ಎಚ್ಚರಿಕೆ ಕೊಡಬೇಕು. 


ಇನ್ನು ಬೆಂಗಳೂರು ನಗರದ ಕಾರ್ಪೊರೇಷನ್‌ನಲ್ಲಿ ಎಂಪ್ಲಾಯ್‌ಮೆಂಟ್‌ ವಿಚಾರಗಳನ್ನು 
ತೆಗೆದುಕೊಂಡರೆ ಇಲ್ಲಿ ಲಂಚ ಎನ್ನುವದು ಬಹಳ ಹೆಚ್ಚಾಗಿದೆ. ಇಲ್ಲಿರುವ ಮೂರು ನಾಲ್ಕು 
ಸಬ್‌ ಓವರ್‌ಸೀರುಗಳು ಹಾಗೂ ಅಆಸಿಸ್ಟೆಂಟು ಇಂಜಿನಿಯರುಗಳು ಹೆತ್ತು ಇಪ್ಪತ್ತು ಸಾವಿರ 
ರೂಪಾಯಿಗಳಷ್ಟು ಸಂಪಾದನೆ ಮಾಡಿಕೊಂಡು ತಮಗೆ ಬೇಕಾದ ಎಂ.ಎಲ್‌.ಎ. ಗಳಿಂದ 
ತಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಿಸಿಕೊಂಡು ಹೋಗುತ್ತಿರುತ್ತಾರೆ. ಬಂದೇ ಕಡೆಯಲ್ಲಿ 
ಮೂರು ವರ್ಷಗಳ ಮೇಲೆ ಅಧಿಕಾರಿಗಳನ್ನು ಇಡಬಾರದು, ಇವರನ್ನು ವರ್ಗ ಮಾಡಬೇಕಿದು 
ನಿಯಮ ಇದ್ದರೂ, ಇವರನ್ನು ಬೇರೆ ಊರಿಗೆ ಟ್ರಾನ್ಸ್‌ಪರು ಮಾಡಿದಾಗ ಇವರು ಹೇಗಾದರೂ 
ಬೆಂಗಳೂರಿನಲ್ಲೇ ಉಳಿಯಬೇಕೆಂದು ಪ್ರಭಾವ ಉಪಯೋಗಿಸಿಕೊಂಡು ವರ್ಗವನ್ನು 
ಕ್ಯಾನ್‌ಸಲ್‌ ಮಾಡಿಸಿಕೊಳ್ಳುತ್ತಾರೆ. ಸಾಧ್ಯವಾದಷ್ಟು ಅನ್ಮಾಯಗಳಾಗದೇ ಇರುವ ರೀತಿ 
ಅಧಿಕಾರಿಗಳಿಗೆ ಸರಕಾರ ನಹಾಯ ಮಾಡಬೇಕೇ ಹೊರತು, ಇತರರ ಒಂದು ಸ್ಥಾನಮಾನದ 
ಪ್ರಭಾವಕ್ಕೆ ಒಳಗಾಗಿ ಸರಕಾರದ ಕೆಲಸಗಳನ್ನು ಮಾಡುವುದರಿಂದ ಸರಕಾರಕ್ಕೆ ಗೌರವ 
ಬರುವುದಿಲ್ಲ. ಯಾರ ಪ್ರಭಾವಕ್ಕೂ ಒಳಗಾಗದೆ ಸರಕಾರದವರು ನ್ಯಾಯವಾದ ಕೆಲಸಗಳನ್ನು 
ಮಾಡಲು ಹಿಂದೆ ಹೋಗಬಾರದು. ಇಂತಹ ಪ್ರಭಾವಗಳನ್ನೂ ಆದಷ್ಟೂ ತಡೆಗಟ್ಟಿಬೇಕೆದು 
ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಪಬ್ರಿಕ್‌ ಸರ್ವೀಸ್‌ ಕಮಿಷನ್‌ನವರು ಅನೇಕ ಸಂದರ್ಭಗಳಲ್ಲಿ 
ಪರೀಕ್ಷೆಗಳನ್ನು ನಡೆಸುತ್ತಾರೆ ಮತ್ತು ಇದಕ್ಕಾಗಿ ಫೀಸನ್ನು ಕೂಡ ವಸೂಲು ಮಾಡುತ್ತಾರೆ. 
ಇದರಿಂದ ಸರಕಾರಿ ಲಕ್ಷಾಂತರ ರೂ ಮ ಬರುತ್ತದೆ. ಕೆಲವು ಪರೀಕ್ಷೆಗಳನ್ನು ಮಾಡಿ 
ಎಷ್ಟೋ ದಿನಗಳಾದರೂ ಅದರ ರಿಸಲ್ಪೇ ಇನ್ನೂ ಬರಲಿಲ್ಲ, ಬಂದು ಕಡೆ ಸರಿಯಾಗಿ ಕೆಲಸ 
ಮಾಡಬೇಕೆಂದು ಹೇಳಿ ಇಂತಹ ಪರೀಕ್ಷೆಗಳನ್ನೂ ಮಾಡಿದರೂ ಅದರ ರಿಸಲ್ಪೇಬಾರದೇ 
ಹೋದರೆ ಜನರಿಗೆ ತೊಂದರೆಯಾಗುತ್ತದೆ. ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. 
ಇದರಿಂದಾಗಿ ಪರೀಕ್ಷೆಗೆ ಕುಳಿತ ಅನೇಕ ನೌಕರರುಗಳು ಬಹಳ ತೊಂದರೆಪಡುತ್ತಿದ್ದಾರೆ. 
ಇದರ ಬಗ್ಗೆ ಸಾಕಾದಷ್ಟು ಸೂಚಿನೆಗಳನ್ನು ಸರಕಾರ ಏಕಿ ಕೊಡುತ್ತಿಲ್ಲ ಎಂದು ಕೇಳಬೇಕಾಗಿದೆ. 


ನಮ್ಮದೇಶದಲ್ಲಿರುವ ನೌಕರರುಗಳಲ್ಲಿ ಅತ್ಛಪ್ತಿ ಎನ್ನುವುದು ದಿನೇ ದಿನೇ ಹೆಚ್ಚಾಗುತ್ತಿದೆ. 
ಜರ ಕೊಡಬೇಕಾದ ಸಂಬಳ ಸಾರಿಗೆಗಳನ್ನು ನ್ಯಾಯವಾಗಿ ಕೊಡಬೇಕಾದುದನ್ನು 
ಕೊಡಬೇಕು. ಇದನ್ನು ಕೊಡಬಾರದು ಎಂದು ನಾನು ಹೇಳುತ್ತಿಲ್ಲ ಯಾವ ರೀತಿ ಇವರು 
ಸಂಬಳವನ್ನು ಕೇಳುತ್ತಾರೋ ಅದಕ್ಕೆ ತಕ್ಕಂತೆ ನ್ಯಾಯವಾಗಿ ಇವರು ಕೆಲಸ ಮಾಡಬೇಕುದುದು 
ಇವರ ಕರ್ತವ್ಯ ಎಂದು ಈ ಸಂದರ್ಭದಲ್ಲಿ ಒತ್ತಿ ಹೇಳುತ್ತೇನೆ. ಏಕೆಂದರೆ ನಾವ ಬೆಳಗಾದರೆ 
ನೋಡುತ್ತಿರುತ್ತೇವೆ ಹೈಕೋರ್ಟಿನಲ್ಲಿ ಸೆಕ್ರೆಟೀರಿಯೇಟ್ಲ ಅರ್ಧದಷ್ಟು ಜನರು ತಮ್ಮ 
ಸಂಬಳಸಾರಿಗೆ ವಿಚಾರಗಳಲ್ಲಿ ಅತೃಪ್ತಿಹೊಂದಿ ಓಡಾಡುತ್ತಿರುತ್ತಾದೆ. ಕೆಲವರು 
ಎಂ.ಎಲ್‌.ಎ.ಗಳ ಸ್ಟನ್‌ ಮಾನಗಳನ್ನು ಉಪಯೋಗಿಸಿಕೊಂಡು ಕೆಲಸಗಳನ್ನು 


106 ಟಿ. ಆರ್‌. ಶಾಮಣ್ಣ 


ಮಾಡಿಸಿಕೊಳ್ಳುತ್ತಾರೆ, ಇನ್ನು ಕೆಲವರು ಪ್ರಭಾವವಳ್ಳ ಮುಖಂಡರುಗಳ ಮೂಲಕ ತಮ್ಮ 
ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಮುಖಂಡರುಗಳೂ ಕೂಡ ತಮ್ಮ 
ಸ್ಥಾನಮಾನಗಳನ್ನು ಉತ್ತಮಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ನಿಜವಾಗಿ 
ನ್ಯಾಯವಾಗಿ ಆಡಳಿತ ನಡೆಯಬೇಕಾದ ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ 
ಮಾಡಿ ತಮ್ಮ ಪ್ರತಿಭೆಯನ್ನು ಹೆಚ್ಚಿಸಿಕೊಂಡು ಕೆಲಸ ಮಾಡುವವರಿಗೆ ನ್ಯಾಯವಾದ 
ಪ್ರಮೋಷನ್‌ಗಳು ಏನು ಸಿಗಬೇಕೋ ಅವನ್ನು ಕೊಡಬೇಕು. ಇಲ್ಲದೇ ಯಾರದೋ ಪ್ರಭಾವಕ್ಕೆ 
ಒಳಗಾಗಿ ಅವರಿಂದ ಪ್ರತಿಫಲ ದೊರಕಿಸಿಕೊಳ್ಳುವುದರಿಂದ ಸರ್ಕಾರದ ಆಡಳಿತ 
ಡೀಮಾರಲೈೆಸ್‌ ಆಗುತ್ತದೆ. ಒಬ್ಬರಿಗೊಂದು ರೀತಿ ಇನ್ನೊಬ್ಬರಿಗೆ ಒಂದು ರೀತಿ 
ತಾರತಮ್ಮಗಳನ್ನು ಮಾಡಲು ಹೋಗಬಾರದು. ಯಾರ ಒತ್ತಾಯಕ್ಕೂ ಒಳಗಾಗದೆ ಸರಕಾರ 
ತನ್ನ ಕೆಲಸಗಳನ್ನು ಸರಿಯಾಗಿ ಮಾಡಲು ತಕ್ಕ ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಿಂದ 
ಪ್ರಜಾಪ್ರಭುತ್ವ ಉಳಿಯುತ್ತದೆ. ಸುಮನೆ ಸರಕಾರಕ್ಕೆ ತಮಗೆ ಬೇಕಾದವರನ್ನು ನೇಮಕ 
ಮಾಡಬೇಕು ಎಂದು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಲು ಹೋಗಬಾರದು ಮತ್ತು 
ಅಧಿಕಾರಿಗಳನ್ನು ದುರುಪಯೋಗ ಮಾಡಬಾರದು ಎಂದು ಇಲ್ಲಿ ಹೇಳುತ್ತೇನೆ. 


ಸಂಸದೀಯ ಪಟು 107 
ಶಿಕ್ಷಣ ಇಲಾಖಾ ಬೇಡಿಕೆ * 


ಇದು ನಮ್ಮಮುಂದೆ ಮಂಡಿಸಿರತಕ್ಕ ಡಿಮ್ಮಾಂಡ್‌ ನಂ. : 0೧-22ರ ಬೇಡಿಕೆಯನ್ನು ಈ 
ಕಾರಣಗಳಿಗಾಗಿ ವಿರೋಧಿಸಬೇಕಾಗಿದೆ. ಮೊದಲನೆಯದಾಗಿ ಈ ವಿದ್ಯಾಭ್ಮುಸ ಇಲಾಖೆಯಲ್ಲಿ 
ಸರ್ಕಾರ ವರ್ಷ ವರ್ಷವೂ ಸಾಕಬ್ರು ಹಣವನ್ನು ಹೆಚ್ಚಿಗೆ ಖರ್ಚು ಮಾಡುತ್ತಿಬಿ. ಇದರಿಂದ 
ಕಲಿಯತಕ್ಕ ಶಾಲೆಗಳ ಸಂಖ್ಯೆ ಜಾಸ್ತಿಯಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿದೆ 
ಹಾಗೂ ಉಪಾಧ್ಯಾಯರ ಸಂಖ್ಯೆ ಜಾಸ್ತಿಯಾಗಿದೆ. ಆದರೆ ವಿದ್ಯಾಭ್ಯಾಸದ ಮಟ್ಟ ಮಾತ್ರ 
ಬಹಳ ಕಡಿಮೆಯಾಗಿದೆ. ಇದು ಒಂದು ಕ್ರಾಂಟಿಟಿ ಎಜುಕೇಷನ್‌ ಆಗಿದೆಯೇ ಹೊರತು, 
ಕ್ಹಾಲಿಟಿ ಎಜುಕೇಷನ್‌ ಆಗದೇ ಇರತಕ್ಕದ್ದು ಬಹಳ ಶೋಚನೀಯವಾದ ವಿಚಾರ. ಜೊತೆಗೆ 
ವಿದ್ಯಾಭ್ಯಾಸ ಎಷ್ಟು ಪ್ರಯತ್ನ ಪಟ್ಟರೂ ಬರೀ ಕೆಲಸ ಒದಗಿಸತಕ್ಕ ವಿದ್ಯಾಭ್ಯಾಸವಾಗಿದೆ. 
ಕಾಲೇಜುಗಳಿಂದ ಹಾಗೂ ಸ್ಕೂಲುಗಳಿಂದ ಸರ್ಟಿಫಿಕೀಟ್‌ಗಳನ್ನು ಮತ್ತು ಡಿಗ್ರಿಗಳನ್ನು ಪಡೆಯತಕ್ಕ 
ಹಾಗೂ ವಿದ್ಯಾರ್ಥಿಗಳನ್ನು ತಯಾರು ಮಾಡತಕ್ಕ ಫ್ಯಾಕ್ಷರಿಗಳಾಗಿವೆಯೇ ಹೊರತು, 
ನಿಜವಾಗಿಯೂ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡದೇ ಇರತಕ್ಕದ್ದು ಬಹಳ 
ಶೋಚನೀಯವಾದ ವಿಚಾರ. 


ಅಲ್ಲದೆ ಹರಿಜನ ಗಿರಿಜನ ಮಕ್ಕಳಿಗೆ ಒದಗಿಸುವ ಸೌಲಬ್ಯವೂ ಆ ಜಾತಿಯಲ್ಲಿ ಕೆಲವು 
ಮುಂದುವರಿದ ಮನೆತನದವರಿಗೆ ಮೀಸಲಾಗಿದ್ದು, ಇನ್ನು ಬಹಳ ಮಂದಿ ಹರಿಜನ ಗಿರಿಜನರು 
ಅವಿದ್ಯಾವಂತರಾಗಿರತಕ್ಕದು ಬಹಳ ಶೋಚನೀಯಮಾದ ವಿಚಾರ. ಎಲ್ಲಿಯವರೆಗೆ ಹರಿಜನ 
ಗಿರಿಜನ ಮಕ್ಕಳಿಗೆ ಸರಿಯಾದ ವಿದ್ಧಾಭಬ್ಯಾಸ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಅವರ 
ಉನ್ನತಿಯಾಗುವುದಿಲ್ಲ ಎಂದು ನಾನು ಹೇಳುತ್ತೇನೆ. ಸರ್ಕಾರ ಅವಿದ್ಯಾವಂತರ ಕಡೆ ಹೆಚ್ಚು 
ಗಮನಹರಿಸಬೇಕು. ಅನುಕೂಲಸ್ಥ ತಾಯಿ ತಂದೆಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ 
ವ್ಯವಸ್ಥೆಯನ್ನು ಮಾಡಿಸುತ್ತಾರೆ. ಆದರೆ ಗುಡಿಸಲುಗಳಲ್ಲಿ ವಾಸೆ ಮಾಡತಕ್ಕ ಸಾಧಾರಣವಾದ 
ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಬ್ಯಾಸದ ವ್ಯವಸ್ಥೆಯನ್ನು ಮಾಡುವುದಕ್ಕೆ 


J 
[sv 
ಹೋಗುವುದಿಲ. ಅವದಿಗೆ ಬೇಕಾದ ಎಲ್ಲ ವೃವಸೆಯನ್ನು ಒದಗಿಸಿಕೊಟುರೂ ಕೂಡ ಇಜಬತು 
ನ "B್‌ ಷಿ pe 0 
ಆ ಮಕ್ಕಳು ಶಾಲೆಗೆ ಹೋಗದೆ ಇರತೆಕೈದ್ದನ್ನು ನಾವು ಕಾಣುತಿದ್ದೇವೆ. 


ಉಪಾಧ್ಷರು - ಸರಿಯಾದ ಹಾಗೂ ಸೂಕ್ತವಾದ ಕಾರಣಗಳು ಇದ್ದರೆ ಕೂಡಿ. 


5 ಬ 

ಶ್ರೀ ಟ.ಆರ್‌. ಶಾಮಣ್ಣ - ಈಗ ನನ್ನ ಮನೆಯ ಹೆತ್ತಿರ ಕೆಲವು ಗುಡಿಸಲುಗಳು 
ಇವೆ, ಅಲ್ಲಿರತಕ್ಕ ಮಕ್ಕಳು 6-7 ವರ್ಷದವರಾಗಿದ್ದಾಗಲೇ ಅವರನ್ನು ಕೆಲಸಕ್ಕೆ ಕರೆದುಕೊಂಡು 
ಹೋಗುತ್ತಾನೆ. ಅಂಥ ಕಡೆ ತಂದೆ ತಾಯಿಗಳಿಗೆ ಇನ್‌ಸೆಂಟೀವ್‌ ಆದರೂ ಕೊಟ್ಟು ಮಕ್ಕಳನ್ನು 
ಕಡ್ಡಾಯವಾಗಿ ಓದಿಸಲೇಬೇಕು ಎಂಬ ನಿಯಮವನ್ನು ಇಟ್ಟರೆ ಆದರಿಂದ ಅನುಕೊಲವಾಗುತ್ತಬಿ 
ಎಂದು ಹೇಳುತ್ತೇವೆ. ಏಕೆಂದರೇ ಇದರ ಬಗ್ಗೆ ಸರಿಯಾದ ಒಂದು ಅಧ್ಯಯನವಾಗಲೀ, 


ವಿಧಾನ ಸಭಾ ನಡವಳಿಕೆ ದಿನಾಂಕ : 30ನೇ ಜೂನ್‌ 1977. 


108 ಟಿ. ಆರ್‌. ಶಾಮಣ್ಣ 


ಪ್ರಯತ್ನವಾಗಲಿ ಇದುವರೆವಿಗೂ ನಡೆದಿಲ್ಲ. ಇದಕ್ಕೆ ಮುಖ್ಯಕಾರಣ ಏನೆಂದರೆ 
ವಿದ್ಯಾವಂತರಾಗಿರತಕ್ಕವರು ಹಾಗೂ ಅವರ ಮುಖಂಡರುಗಳು ಕಾರಣಕರ್ತರು ಎಂದು 
ನಾನು ತಿಳಿದುಕೊಂಡಿದ್ದೇನೆ. ಆವರು ತಮ್ಮಅನುಕೂಲವನ್ನು ಮಾತ್ರ ನೋಡಿಕೊಳ್ಳುತ್ತಾರೆ; 
ತಮಗಿಂಥ ಕೆಳಮಟ್ಟದಲ್ಲಿರತಕ್ಕವರ ಕಡೆ ಗಮನ ಹರಿಸುವುದಿಲ್ಲ. ಇದರಲ್ಲಿ ನಮ್ಮ ಭಾಗ 
ಮತ್ತುನಿಮ್ಮಭಾಗ, ಇಬ್ಬರದೂ ಸೇರಿಕೊಂಡಿದೆ, ಇವೊತ್ತು ಓದದೇ ಇರತಕ್ಕಂತಹ ಮಕ್ಕಳಿಗೆ 
ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡದೇ ಹೋದರೆ ನಾವ ಮಾಡತಕ್ಕ ಪ್ರಯೋಜನ 
ಸಫಲವಾಗುವುದಿಲ್ಲ. ಇನ್ನು ಈ ಖಾಸಗಿ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕ ಬಗ್ಗೆ ಮತ್ತು 
ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕೆ ಬಗ್ಗೆ ಒಂದು ಮುಖ್ಯವಾದ ಸಮಸ್ಯೆ ಇದೆ. 
ಈಗ ಅನೇಕ ಖಾಸಗಿ ಶಾಲೆಗಳ ಮೇಲೆ ಸಾಕಾದಷ್ಟು ಆರೋಪ ಇದೆ; ಇವೊತ್ತು ಖಾಸಗಿ 
ಶಾಲೆಗಳು ವ್ಯಾಪಾರಿ ಸಂಸ್ಥೆಗಳಾಗಿ ಒಂದು ಕಡೆ ಮಕ್ಕಳ ತಂದೆತಾಯಿಗಳನ್ನು ಶೋಷಣೆ 
ಮಾಡುತ್ತಾರೆ, ಇನ್ನೊಂದು ಕಡೆ ಸರ್ಕಾರವನ್ನು ಶೋಷಣೆ ಮಾಡುತ್ತಾರೆ, ಮತ್ತೊಂದು ಕಡೆ 
ಮಾಷ್ಟರುಗಳನ್ನು ಶೋಷಣೆ ಮಾಡುತ್ತಾರೆ, ಈ ಖಾಸಗಿ ಶಾಲೆಯನ್ನು ವಡೆಸತಕ್ಕವರು ವ್ಯಾಪಾರ 
ಮಸೋಭಾಷದಿಂದ ತಾ ಹೆಚ್ಚನ ಅನುಕೂಲ ಪಡೆಯುತ್ತಾರೆ ಎನ್ನುವ ದೂರು ಇಬೆ. 
ಇದರಲ್ಲಿ ಸತ್ಯಾಂಶವೂ ಕೂಡ ಇದೆ. ಇನ್ನು ಕೆಲವು ಖಾಸಗಿ ಸಂಸ್ಥೆಗಳು ಚೆನ್ನಾಗಿ ಕೆಲಸ 
ಮಾಡತಕ್ಕವ ಇವೆ, ಆದ್ದರಿಂದ ಅಂತಹೆ ಖಾಸಗಿ ಶಾಲೆಗಳ ತಲೆ ಮೇಲೆ ಗೂಬೆ ಕೂರಿಸುವುದು 
ಒಳ್ಳಯದಲ್ಲ. ಇವೊತ್ತು ಡೊನೇಷನ್‌ ವಸೂಲು ಮಾಡತಕ್ಕ ಶಾಲೆಗಳ ಬಗ್ಗೆ ಏನು ಕಾರ್ಯಕ್ರಮ 
ತೆಗೆದುಕೊಂಡಿದ್ದೀರಾ? ತಮಿಳುನಾಡಿನಲ್ಲಿ ಬೇಕಾದಷ್ಟು ಕಾಯಿದೆಗಳನ್ನು ಈ ವಿದ್ಯಾಭ್ಯಾಸಕ್ಕೆ 
ಸಂಬಂಧಪಟ್ಟಂತೆ ಮಾಡಿಬ್ದಾರೆ. ಆದರೆ ನಮ್ಮಲಾ ಡಿರ್ಪಾಟ್‌ಮೆಂಟ್‌ನವರು ಮನಸ್ಸು 
ಕೊಡದೆ ಇದಕ್ಕೆ ತೊಡಕು ತರುತ್ತಿದ್ದಾರೆ. ಇದರ ಬಗ್ಗೆ ಮಲ್ಲಾರಾಧ್ಯ ಕಮಿಟಿ ರಿಪೋರ್ಟ್‌ 
ಬಂದಿದೆ. ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ, 
ಯಾವುದೇ ಪರಿಣಾಮಕಾರಿಯಾದ ಕೆಲಸವಾಗಿಲ್ಲ. 

ನನ್ನ ಮಕ್ಕಳು ಮೆಡಿಕಲ್‌ ಕಾಲೇಜು, ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ವಿದ್ವಾಭ್ಯಾಸ 


y) 


1) 
ಮಾಡುತಿದ್ದಾರೆ. ನನ್ನ ಮೊಮಕ್ಷಳು ನರ್ಸರಿ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡುತಿದ್ದಾರೆ. 
ಇವೊತ್ತು ಏನಾಗಿದೆ ಎಂದರೆ ನನ್ನ ಮಕ್ಕಳು ಮೆಡಿಕಲ್‌ ಕಾಲೇಜು ಮತ್ತು ಇಂಜಿನಿಯರಿಂಗ್‌ 
ಕಾಲೇಜುಗಳಲ್ಲಿ ಏನು ವಿದ್ಯಾಭ್ಯಾಸ ಮಾಡುತಿದ್ದಾರೆ, ಅವರ ಖರ್ಚು ಏನು ಆಗುತೆಬೆ, 


ಅದಕ್ಕಿಂಥ ಹೆಚ್ಚು ಖರ್ಚು ನನ್ನ ಮೊಮಕ್ಷಳ ನರ್ಸರಿ ಪ್ರೆಮರಿ ಸ್ಕೂಲು ವಿದ್ಯಾಭ್ಯಾಸಕ್ಕೆ 
ಆಗುತ್ತದೆ. ಅದುದರಿಂದ ಇದರ ಬಗ್ಗೆ ಇನ್ನು ಹೆಚ್ಚು ಕಾಲ ಉದಾಸೀನ ಮಾಚಜೆ ಈ ಬಗ್ಗೆ 
ಯಾವುದಾದರೂ ಒಂದು ರೀತಿಯಲ್ಲಿ ಒಳ್ಳೆಯ ಕ್ರಮ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ 
ಮಾಡಬೇಕು. ಇದು ಏನಾಗಿದೆ ಎಂದರೆ ಮಕ್ಕಳ ತಂದೆ ತಾಯಿಗಳಿಗೆ ಇಂಗ್ಲಿಷ್‌ ಭಾಷೆಯ 
ಮೇಲೆ ಏನೋ ಒಂದು ತರಹ ವ್ಯಾಮೋಹ, ನಮ್ಮ ಮಕ್ಕಳನ್ನು ಇಂಗ್ಲಿಷ್‌ ಸ್ಕೂಲ್‌ಗೆ 


ಸಂಸದೀಯ ಪಮ 109 


ಕಳುಹಿಸಬೇಕು ಎನ್ನತಕ್ಕ ಮಪಸ್ಸು ಇರುತ್ತದೆ. ಇವೊತ್ತು ನಮ್ಮಮಕ್ಕಳು ಮೆಡಿಕಲ್‌ ಮತ್ತು 
ಇಂಜಿನಿಯರಿಂಗ್‌ ಕಾಲೇಜು ಓಡತಕ್ಕೆಬರ ಖರ್ಚು 400 ರೂಪಾಯಿಗಳಾದರೆ ನನ್ನ ಮೊಮಕ್ಷಳ 
ನರ್ಸರಿ ಪ್ರೈಮರಿ ಸ್ಕೂಲು ವಿದ್ಧಾ ಭಾಸ ಸುಮಾರು 600 ರೂಪಾಯಿಗಳವರೆಗೆ ಬೇಕಾಗುತ್ತದೆ. 

ನಂತರ ಈ ನರ್ಸರಿ ಪ್ರೆಮರಿ ಸ್ಕೂಲುಗಳಲ್ಲಿ ಮುಂದಿವ ವರ್ಷದ ಅಡಿಷನ್‌ ನವೆಂಬರ್‌ 
ತಿಂಗಳಿನಲ್ಲಿಯೇ ಪ್ರಾರರಭವಾಗುತದೆ, ಅವರು ಜನವರಿ, ಪೆಬ್ರವರಿ ತಿಂಗಳಿನಲ್ಲಿ ಸೀಟುಗಳನ್ನು 
ಕ್ಲೋಸ್‌ ಮಾಡಿರುತ್ತಾರೆ. ಆದ್ದರಿಂದ ಇವೊತ್ತು ಇಂ ಂಜಿನಿಯರಿಂಗ್‌ ಮತ್ತು ಮೆಡಿಕಲ್‌ 
ಕಾಲೇಜುಗಳಲ್ಲಿ ಸೀಟು ಗಳನ್ನು ತೆಗೆದುಕೊಳ್ಳಬಹುದು, ಆದರೆ ಈ ನರ್ಸರಿ ಫ್ರಮರಿ 


ಸ್ಕೂಲುಗಳಲ್ಲಿ ಸೀಟುಗಳನ್ನು ಪಡೆಯುವುದು ಬಹಳ ಕಷ್ಟವಾಗಿದೆ ಏಕೆಂದರೆ ಈ ಪ್ರಮರಿ 
ಸ್ಕೂಲುಗಳಲ್ಲಿ: ಸೀಟುಗಳು ಸಿಕ್ಕುವುದಿಲ್ಲ ವಂದು ಅನೇಕರು ನಮ್ಮ ಕಡೆ ಒತ್ತಾಯ ತರುತ್ತಾ 
ಇರುತ್ತಾರೆ. ಇವೊತ್ತು ಎಲ್ಲಿಯವರೆಗೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ 
ಉತ್ತಮಖಾದ ತರಬೇತಿ ಸಿಕ್ಕುವುದಿಲ್ಲ, ಅಲ್ಲಿಯವರೆಗೆ ಈ ಪ್ರೈವೇಟ್‌ ಸ್ಕೂಲುಗಳನ್ನು 


ಹ ಲ್‌ ಮಾಡಲಿಕ್ಕೆ ಆಗುವುದಿಲ್ಲ. ಆದುದರಿಂದ ನಮ್ಮಿಸರ್ಕುರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ 

ಖಿನ್ನಾಗಿ ನಡೆಸುವುದಕ್ಕೆ ಪ್ರಯತ್ನ ಪಡಟಿಕು, ಇಲ್ಲದೇ ಹೋದರೆ ನಾವು ಖಾಸಗಿ ಶಾಲೆಗಳಿವರನ್ನು 
ಯಾವುದೇ ರೀತಿಯಿಂದ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ ಎಂದು ಹೇಳುತ್ತೇನೆ. 
ಇವೊತ್ತು ಕಾರ್ಪೊರೇಷನ್‌ನಿಂದ 28 ಹೈನ್ಕೂಲುಗಳನ್ನು ಪಡೆಸುತಿದ್ದಾರೆ. ಇದು ಅಲ್ಲಬೆ 
ಪ್ರಮರಿ ಸ್ಕೊೂಲುಗಳನ್ನು ಕೂಡ ನಡೆಸುತಿದ್ದಾರೆ. ಇದರ ಖರ್ಚು ಸುಮಾರು 67 ಲಕ್ಷ 
ಪಾಯಿಗಳಿಗಿಂತ ಜಾಸ್ತಿಯಾಗುತ್ತದೆ. ಕ ಈ ಸ್ಕೂಲುಗಳಿಂದ ಕಳುಹಿಸತಕ್ಕ 
ಎಸ್‌.ಎಸ್‌ ಏಲ್‌ .ಸಿ. ಪರೀಕ್ರೆಯ ಫಲಿತಾಂಶ ನೋಡಿದರೆ ಒಂದು ಸ್ಕೂಲಿನಲ್ಲಿ ಜೀರೋ 
ಪರ್‌ಸೆಂಟ್‌, ಇನ್ನೊಂದು ಸ್ಕೂಲ್‌ನಲ್ಲಿ ವಾಲ್ಕು ಪರ್‌ಸೆಂಟ್‌, ಮತ್ತೊಂದು ಸ್ಕೂಲ್‌ನಲ್ಲಿ 
10 ಪರ್‌ಸೆಂಟ್‌, ಮ್ಯಾಕ್ಷಿಮಮ್‌ 35 ಪರ್‌ನೆಂಟ್‌, ಒಟ್ಟು ಆವರೇಜ್‌ ತೆಗೆಯಕೊಂಡರೆ 
14 ಪರ್‌ಸೆಂಟಿಗಿಲಥ ಜಾಸ್ತಿ ಆಗುವುದಿಲ್ಲ. ಇವೆ ಭಾನ ನಾವು 67 ಲಕ್ಷ ರೂಪಾಯಿ ಹಣವನ್ನು 
wd ಮಾಡಿ ಈ ರೀಪಿ ಥೆ ಹ ಸ ಮಕ 


o 


Ns 


ನಿ ಮೆ 3 ವ ಫಿ 
(ಕಿವರಲ್ಲಿ ತೀಲಕ H ಸ್ಟ €: ಸರ್ಕಾರಿ 2 ಶಾಲೆ ಛಲ್ಲಿ ಸ 5 


ನ ಯ ಮ ನರ್ಕಾರಿ ಶಾಲೆಗಳಲ್ಲಿ ಓದಿದವದೇ, ಇವೊತು ಸರ್ಕಾರಿ 
ಯ ಬುದ್ಧಿವಂತ ವಿದಾರ್ದಿಗಳು, ರ್ಯಾಂಕ್‌ 
aE ಕ ಸೊಲಗಿ ಹೋಗುತಾರೆ ಕಾರ್ಪೋರೇಷನ್‌ ಶಾಲೆಗಳಿ ಗೆ 
ಬರುವದಿಲ್ಲ ಎಂದು ಉತ್ತರ ಹೇಳುತ್ತಾರೆ. ಇವೊತ್ತು ನಾಮ ಒಂದು ಶಾಲೆಗೆ ಅಧ್ಯಕ್ಷದಾಗಿದ್ದೇನೆ. 
ಇನ್ನೊಂದು ಶಾಲೆಗೆ ಸದಸ್ಯನಾಗಿದ್ದೇವೆ. ತ ನಾನೇ ಒಂದು ಸ್ಕೂಲು ನಡೆ ಸುತ್ತಿದೇನೆ. 
ಹೀಗೆ ಒಟ್ಟು ಹೆತ್ತು ಸ್ಕೂಲುಗಳ ಬಗ್ಗೆ? ಕಟಿ ಸಂಬಂಧ ಇಟ್ಟುಕೊಂಡಿದ್ದೇನೆ. ಸರಿಯಾದ 


110 ಟ. ಆರ್‌. ಶಾಮಣ್ಣ 


ರೀತಿಯಲ್ಲಿ ಶ್ರದ್ದೆ ವಹಿಸಿ ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡಬೇಕು ಎಂದು ತಿಳಿದು 
ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡತಕ್ಕ ಕ್ರಮ ಅನುಸರಿಸಿದರೆ ಖಂಡಿತವಾಗಿ 
ಸರಿಯಾದಂತ ವಿದ್ಯಾಬ್ಯಾಸ ಕೊಡಲಿಕ್ಕೆ ಸಾಧ್ಯ ಇದೆ ಎಲ್ಲಿಯವರೆಗೆ ಅಧಿಕಾರಿಗಳು 
ಉಪಾಧ್ಯಾಯರುಗ ಅಗೆ ಸಿ ಮಾಡುವುದಿಲ್ಲ ಎಲ್ಲಿಯವರೆಗೆ ಉಪಾಧ್ಯಾಯರಲ್ಲಿ ಶ್ರದ್ದೆ 
ಬರುವುದಿಲ್ಲ. ಅಲ್ಲಿಯವರೆಗೆ ಸರಿಯಾದ ವಿದ್ಯಾಬ್ಯಾಸ ಕೊಡುವುದಕ್ಕಾಗುವು ದಿಲ್ಲ. 

ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾಮಂತ್ರಿಗಳ ಮೇಲೆ, ವಿದ್ಧಾಧಿಕಾರಿಗಳ ಮೇಲೆ, ಮ ಮಕ್ಕಳಿಗೆ 
ವಿದ್ಯೆ ಕೊಡತಕ್ಕಂಥ ಒಂದು ದೊಡ್ಡ ಹೊರೆ ಇದೆ. ತಾವು ವಿದ್ಯಾಭ್ಯಾಸಕ್ಕಾಗಿ 130 ಕೋಟ 
ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದರೂ ವಿದ್ಯಾಭ್ಯಾಸ ಸರಿಯಾದ ಮಟ್ಟದಲ್ಲಿ ಆಗದೇ 
ಹೋದರೆ ಅದರ ಹೊರೆಯನ್ನು ತಾವೇ ಹೊರಬೇಕಾಗುತ್ತದೆ. 


[4 


ನ ಗುಣವ 


ಮಟ್ಟವನ್ನು ಹೆಚ್ಚಿಸುವುಬಕ್ಕೆ ತಕ್ಕ 
ಕಾರ್ಯಕ್ರಮ ತೆಗೆದುಕೊಳ್ಳಬೇಕು, ಅದನ್ನು ತೆಗೆದು e ಹೋದರೆ ಈಗ ನಡೆಯತಕ್ಕೆ 
ಕ್ರಮ ಬದಲಾಯಿಸುವುದಕ್ಕೆ ಅಗುವುದಿಲ್ಲ. ಇನ್ನು ಖಾಸಗಿ ಶಾಲೆಗಳ ಬಗ್ಗೆ ಹೇಳಬೇಕಾದರೆ 
ಇದರಲ್ಲಿ ಅನೇಕ ಮ್ಯಾಪಾರಿ ಸಂಸ್ಥೆಗಳು ಇವೆ. ಅವೇಕ ಒಳ್ಲೆಯ ಖಾಸಗಿ ಶಾಲೆಗಳು ಇವೆ. 
ಈಗ ಸರ್ಕಾರ ತೆಗೆದುಕೊಳ್ಳತಕೆ 4 ಕಾರ್ಯಕ್ರಮದಿಂದ ೩ ಖಾಸಗಿ ಶಾಲೆಗಳು ವಾಯಿ ಕೊಡೆಗಳಾಗಿ 
ಹುಟ್ಟಕೊಳ್ಳಶಕಿದ್ದ ಸ್ಥಲ್ರ ಕಡಿಮೆಯಾಗಿದೆ. ಈಗ ಅನೇಕ ಸಂಸ್ಥೆಗಳು ಖಾಸಗಿ ಶಾಲೆಗಳನ್ನು 


ಇವತ್ತು ಸಕಾರಿ ಖಾಬಿಗಳ _ ವಿದ್ಯಾ 


H 


ಚೆದ್ದಾಗಿ ನಡೆಸುತಿವೆ. ನಾವೆ ಎಲ್ಲಾ ಸ್ಕೂಲುಗಳನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳುತ್ತೇವೆಂಬ ) 
ಹುಚ್ಚು ಕೆಲಸಕ್ಕೆ ಹೋದದೆ, ಈಗ bi 'ಶಾಲೆಗಳ ಜೊತೆಗೆ ಅವುಗಳನ್ನು ಸೇರಿಸಿಕೊಂಡರೆ 
ಮ ಹೋಗುತ್ತದೆ. ಆದುದರಿಂದ ನಿಮ್ಮಲ್ಲಿ ಕೆಟ್ಟು ಹೋಗಿರತಕ್ಕ ಶಾಲೆಗಳನ್ನು 
ಮೊದಲು ಸರಿಪಡಿಸಿ, ಸ ವ್ಯಾಪಾರಿ ಸಂಸ್ಥೆಗಳ ನ್ನು ಸರಿಪಡಿಸಿ, ಅನಂತರ ಖಾಸಗಿ 
ಪಾಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಟೀಳು. ಕೆಲವು ಸಂಸ್ಥೆಗಳು ಉತ್ತಮವಾಗಿ 
5ಗಳ: ದ್ದು ಇದೆ. ಅವರಿಗೆ ತಾವು ಏನು ಸಹಾಯ ಮಾಡಬಹುದೋ 
ಆದನ್ನು ಮಾಡಿ. ಇವೊತ್ತು ನೀವು ಕೊಡತಕ್ಕ ಗ್ರಾಂಟ್‌, ಮತೆ ವಿದ್ಯಾರ್ಥಿಗಳಿಂದ ವಸೂಲಿ 
ಮಾಚತಕ್ಕ ಫೀಜುಗಳಿಂದೆ ವಿದ್ಯಾ ಸಂಸ್ಥೆಗಳನ್ನು ನಡೆಸಲಿಕ್ಕ ಕಷ್ಟ ಇದೆ. ಹಿಂದೆ ಯಾವುದೋ 
ಬೂರುಗಳಲ್ಲಿ 20 ಪರ್‌ಸೆಂಟ್‌ ದರ್ಮ ಮಾಡುತ್ತಾ ಇದ್ದರು ಈಗ ಮೂಲೆ ಮೂಲೆಗಳ ರಿಯ 
ಸ್ಕೂಲುಗಳು ಇರುವುದರಿಂದ ಪಬ್ರಿಕ್‌ ಡೊವಿೀಷನ್‌ ಬರುವದು ತುಮೆಯಾಗ ನೈ. ಆದರಿಂದ 
ಮಕ್ಕಳನ್ನು ಹ ಸ್ಕೂಲುಗಳಿಗೆ ಕಳುಹಿಸುತ್ತಾರೆ ಅವರೇ 
ಸರ್ಕಾರದವರು ಇನ್ನು ಹೆಚ್ಚಿನ ಹಣವನ್ನು (se ಸೈ ಪ್ರಯ 
ಹೇಳುತ್ತೇನೆ. 


9) 
] 

ಸ; 
- 
ಘ 
st 
a 
& 
pl 
Ww 
CH 


ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರುವುದು ಇಷ್ಟೆ. ಮಕ್ಕೆ 
ತೆಂದೆತಾಯಿಗಳನ್ನು ಸೋಷಣೆ ಮಾಡಿದಂತೆ ಈಮ್ಸಾ ಪಾರಿ ಸಂ ೧ಸ್ಥೆಗಳನ್ನು ತಮ್ಮಹಿಡಿತಕ್ಕೆ 


ಸಂಸದೀಯ ಪಟು 111 


ತೆಗೆದುಕೊಳ್ಳುವುದು, ಎರಡನೆಯದು, ಇವುಗಳ ಮೇಲೆ ಸರಿಯಾದ ನಿಯಂತ್ರಣವನ್ನು 
ಹಾಕಬೇಕು. ಈ ಎರಡೂ ಇಲ್ಲದೇ ಹೋದ ಪಕ್ಷದಲ್ಲಿ ಬಹಳ ತೊಂದರೆಯಾಗುತ್ತದ 
ಹಣಕಾಸಿನ ವಿಚಾರದಲ್ಲಿ ಯಾವ ವಿಧವಾದ ನಿಯಂತ್ರಣ ಹಾಕಬಚೇಕೋ ಹಾಕಿ, ಮತ್ತು 
ಸರ್ಕಾರದ ರೆಫ್ರಸೆಂಟಿಟಿವ್‌ ಬೇಕಾದರೆ ಕಳುಹಿಸಿ ಒಟ್ಟಿನಜ್ಲಿ ಖಾಸಗಿ ಸ್ಕೂಲುಗಳು ಸರಿಯಾದ 
ರೀತಿಯಲ್ಲಿ ನಡೆಯುವುದಕ್ಕಿ ಮತ್ತು ಅವುಗಳ ಹಣಕಾಸಿನ ಪೆರಿಸ್ಟಿಶಿಯನ್ನು ಸರಿತೂಗಿಸುವುದಕ್ಕೆ 
ಏನಾದರೂ ಒಂದು ಮಾರ್ಗವ ನ್ನು ಕೆಂಡು ಹಿಡಿಯಬೇಕು ಎಂದು ನಾಮು ಹೇಳುತ್ತೇನೆ. 
ಮೊದಲೇ ವಾಮ ಹೆಳಿರುವ ಹಾಗೆ ಒಂದನೆಯದು, ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು 
ಹೆಚ್ಚಿಸಬೇಕು. ಎರಡನೆಯದು, ವ್ಯಾಪಾರಿ ಸಂಸ್ಥೆಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ, 
ಮೂರನೆಯದು, ಪ್ರವೇಟ್‌ ಸ್ಕೂಲುಗಳವರು ಮಕ್ಕಳ ತಂದೆತಾಯಿಗಳನ್ನು ಶೋಷಣೆ 
ಮಾಡದಂತೆ ನೋಡಿಕೊಳ್ಳುವುದು, ಇದಕ್ಕೆ ತಾವು ಏನು ಕ್ರಮ ಬೇಕೋ ಅದನ್ನು 
ಹಾಕಿಕೊಳ್ಳಬೇಕು ಎಂದು ಮನು ತಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. 


ಎಲ್ಲಾ ಡಿಮ್ಯಾಂಡುಗಳಿಗಿಂತ ಇಟಕ್ಕೆ ನಾವ ಚ್ಚು ಹಣವನ್ನು ಖರ್ಚು ಮಾಡುತ್ತಾ 
ಇದ್ದೇವೆ. ಇದರ ಬಗ್ಗೆ ನಾವು ಸಾಕಾದಮ್ಬೆ ಗಮನಸ ಕೊಡದೇ ಹಸಿದ ಪಕ್ಷದಲ್ಲಿ ನಮ್ಮ 
ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ ಮತ್ತು ನಾವು ಖರ್ಚು ಮಾಡತಕ್ಕ ಹಣವೂ 
ಖೊ ನಬಮಾಗುತ್ತದೆ ಎನ್ನುವುದು ನಿರ್ವಿವಾದವಾದುದು. ಆದ್ದದಿಂದ ಇದರ ಬಗ್ಗೆ ಮ 
ಕೂತು ಯೋಚನೆ ಮಾಡಿ ಸರಿಯಾದಂಥಧ ತೀರ್ಮಾ ನವನ್ನು ತೆಗೆದುಕೊಳ್ಳಬೇಕು ಎಂದು 
ವಾನು ಒತ್ತಾಯಪೂರ್ವಕವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ 


ನಮ್ಮ ಪ್ರಮದಿ ಸ್ಕೂಲುಗಳಲ್ಲಿ ಮತ್ತು ಹೈಯರ್‌ ಸೆಕೆಂಡರಿ ಸ್ಕೂಲುಗಳ 
ಉಪಾಧ್ಯಾಯರುಗಳಿಗೆ ಚಿಕ್‌ ಮೂಲಕೆ ಸಂಬಳವನ್ನು ಕೊಡತಕ್ಕ ಪದ್ಧಶಿಯನ್ನು 
ಇಟ್ಟುಕೊಂಡಿದ್ದಾರೆ. ಇದರಿಂದ ಅವ್ಯಪಷಹಾರ ತಪ್ಪಿ, ಉಪಾಧ್ಯಾಯರುಗಳಿಗೆ 
ಅನುಕೂಲವಾಗುತ್ತದೆ. ಕಾಲೇಜು ಲಿವಲ್‌ವ್ಪ ನ ಕೂಡ ಕೆಲಸ ಮಾಡತಕ್ಕ 
ಉಪಾಧ್ಯಾಯರು ರುಗಳಿಗೆ ಈ ಮ ಆಮೆಸರಿಸಿದರೆ ರ ಒಳ್ಳೆಯದು, * ಇಲ್ಲದೇ ಹೋದರೆ 
ಆಗುತಿರುವು ಅಬ್ಟುಯವನ್ನು ವಾಪ್ರ ತ ಸಗಟುವುದಕ್ಟಾಗುವವಲು: ಇದನ್ನು ಒಂದು ಪಾಲಿಸಿ 
ಡಿಸಿಷನ್‌ ಆಗಿ ತೆಗೆದುಕೊಂದು ೪ ಉಪಾಧ್ಯಾಯರುಗಳಿಗೆ ಚಿಕ್‌ ಮೂಲಳೆ ಸಂಬಳ ಕೊಡೆಕ್ಕ 
ವ್ಯವಸ್ಥೆಯನ್ನು ಸರ್ಕಾರದೆವೆದು ಮಾಚಿ $ನೇಕು | ಕು. ಇದಕ್ಕೆ ಯಾವ ಮ್ಯಾನೇಜ್‌ಮೆಂಟಿನವರೂ 
ಅಡ್ಡಿ : ಬರು ಲ್ಲ ಎಂಡು ನಾನು ತಿಳಿದುಕೊಂಡಿದ್ದೇನೆ. ಸರ್ಕಾರದವರು ಖಾಸಗಿ 
ಪಶಾಲೆಗಳವುದಿಗೆ ಕೊಡೆ ಮ ಷೇರನ್ನು ಕೊಟ್ಟರೆ ಮತ್ತು ಸರ್ಕಾರದವರು ಮಾಡತಕ್ಕ 
ಯಾನೆ ನಿಯಂತ್ರಣಕ್ಕೂ ತೊಂದರೆಯಾಗುವುದಿಲ್ಲ. 


[es 
[A 


ಇನ್ನೊಂದ ವಿಷಯ, ವಿಶ್ವವಿದ್ಯಾ ಬಿಲಯಗಳ ಸಿಂಡಿಕೇಟ್‌ ಮತು ಸೆನೆಜ್‌ಗಳನ್ನು 


pe 
ಅಾನ್ಸ್‌ಟಿಟ್ಕೊಟ್‌ ಮಾಡುತೇವೆಂದು ಅನೇಕ ವರ್ಷಗಳಿಂದ ಸರ್ಕಾರದವರು ಹೇಳುತಿದಾರೆ. 


112 ಟಿ, ಆರ್‌. ಶಾಮಣ 


Ks ಬಹಳ ದೊಡ್ಡ ಕೆಲಸ ಎಂದು ವನಗೇಮೂ ಕಾಣುತ್ತಿಲ್ಲ. ಖಚಿತವಾಗಿ ಇಷ್ಟು 
ವಸಗೊಳಗಾಗಿ ಕಾನ ಟಿಟ್ಕೂಟ್‌ ಮಾಡುತ್ತೇವೆಂದು ಸರ್ಕಾರದವರು ಹೇಳಬೇಕು, ಇ 
ಮ “ಇಯು ತಪ್ಪಾಗುತದೆ. 


Ks 


ಪಿ.ಯು.ಸಿ. ಜೋರ್ಡು ಬಗ್ಗೆ ಎರಡು ಮಾತುಗಳನ್ನು ಹೇಳುತ್ತೇವೆ. ಇದನ್ನು ಈಗ 
ಸೆಕೆಡರಿ ಎಜುಕೇಷನ್‌ಗೆ ವಹಿಸಿರತ ಕದ್ದು ಅಷ್ಟು ಸಮಂಜಸವಾಗಿ ಕಾಣುತ್ತಿಲ್ಲ. ಏಕೆಂದರೆ, 
ಇದರಲ್ಲಿ ಕಿಲವ ಲೋಪದೋಷಗಳು ಇದ್ದರೂ ಕೂಡ ಇದು ಸರಿಯಾಗಿ ಕಿಲಸ ಮಾಡುತ್ತಿತ್ತು 
ಎಂದು ಮಾನು ಹೇಳಬಲ್ಲೆ. ಇದಕ್ಕೆ ಉದಾಹರಣೆ ಯನ್ನು ಕೊಡೆಬಹುದಾದರೆ, ನಾನು 
ಕಮರ್ಷಿಯಲ್‌ ಎಜುಕೇಷವ್‌ ಬೊಂರ್ಡ್‌ನೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡಿದ್ದೇನೆ. 
ಆ ಬೋರ್ಡಿನವರು ಪರೀಕ್ಷಿ ಮುಗಿದ 15 ದಿವಸಗಳೊಳಗಾಗಿ ಫಲಿತಾಂಶವನ್ನು ಪ್ರಕಟಿಸಿದರು. 
ಇದಕ್ಕೆ ನಾವು ನಮ್ಮಮೆಚ್ಚುಗೆಯನ್ನು ಹೇಳಬೇಕಾಗುತ್ತದೆ. ಪಿ.ಯು.ಸಿ. ಜೋರ್ಡಿನವರೂ 
ಹಾಗೆಯೇ ಕೆಲಸ ಮಾಡು: ಶಿದರು. ಆದ್ದರಿಂದ ಇದನ್ನು ಸೆಕಂಡರಿ ಎಜುಕೇಷನ್‌ ಬೋರ್ಡಿಗೆ 
ಸೇರಿಸುವುದಕ್ಕೆ ಮುಂಚಿ ಸಕಾ ನ ದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಮುನ್ನೂರು 
ಹೈಯರ್‌ ಸೆಕೆಂಡರಿ ಸ್ಕೂಲಖುಗಳವರು ವಿದ್ಯಾರ್ಥಿಗಳನ್ನು ಪಿಯುಸಿಗೆ ಕಳುಹಿಸುತ್ತಾದೆ. 
ಜೂನಿಯರ್‌ ಕಾಖೇ Bd ಕಳುಹಿಸುತ್ತರಿ. ಫಸ್ಟ್‌ ಗ್ರೇಡ್‌ ಕಾಲೇಜಿನವರು ಕಳುಹಿಸುತುರೆ. 
ಆದ್ದರಿಂದ ಪಿ.ಯು.ಸಿ.ಯನ್ನು ಸೆಕೆಂಡರಿ ಎಜುಕೇಷನ್‌ ಬೋರ್ಡಿಗೆ ಸೇರಿಸಿರತಕ್ಕದ್ದು 
ಖಂಡಿತವಾಗಿಯೂ ಅಮಕೂಲಕ್ಕಿಂತ ಅನಾನುಕೂಲಮಗುಬಿದರಿಂದ ಇದನ್ನು ಬದಲಾವ 
ಮಾಡಬೇಕು. 


ಒಟ್ಟಿನಲ್ಲಿ ಖಾಸಗಿ ಸ್ಕೂಲ್‌ಗಳ ಬಗ್ಗೆ ಒಂದು ವೀತಿಯನ್ನು ಸರ್ಕಾರದವರು ತಕ್ಷಣ 


ಫಿ py I PATE ನಲ ಗಿ, - ವ 
ತೆಗೆದುಕೊಳ್ಳ ನೀಕಾಗುತ್ತದೆ. ಇಷ್ಟಿಗಳುವಿ ಉತಮವಾದಂಥಧ ಸ್ಫೂಖ್‌ ಗಳನ್ನು ಉಳಿಸಿ ದ್ಥಾಪಾರಿ 
vu ಸಕ್ಸ 


i [re pu Fo) 
ಸಂಸ್ನಗಳನು ಮುಟಿಸಿ ವಮ ವಿದ್ದಾಬ್ಲಾನ ಕ ಪೈೆಯತ 
[es] ಸ pi [3 ಸ [ress] EN 
ಮಾಡಿ ನಮ್ಮ ತಂದೆತಾಯಿಗಳಿಗೆ ಇನು. ನಮ್ಮ 
ತಂದೆತಾಯಿಗಳಲ್ಲಿ ಓಂದು ಅಪೀಲಮ್ನಿ ಮಾಡುವದಕ್ಕೆ ಇಸ್ಟಾಪೆಡುತ್ತೇವಿ. ಎಛಿಯವರೆಗೆ 
ತಂಬೆತಾಯಿಗಳಿಗೆ ತಮ್ಮ ಮಕ್ಕಳಿಗೆ ವಾಮೋಹೆ 
ನ ನ ನ po 
ಇರುತ್ತದೆ ಅಲ್ಲಿಯವರಗೆ ಈ ಅದಾರ ಶೆ ಸ ಸ ವಿದ್ಯಾಭ್ಯಾಸ 
ಮಾಚಬೇಕು ದೊಡ್ಡ ವಿದ್ಯಾಮತರಾಗಬೆಸಟಿ ೩. ಬಸ್ಗೆ ಎಲ್ಲ ರಲ್ಲಿಯೂ ಸುತೆ. 


ಆದುದರಿಂಬಖೇ ಪರೋಕ್ಷವಾಗಿ ವಾವೆಲ್ಬರ.: 
ಬಿಡುತಿದ್ದೇವೆ. ಒಂದು ರೀತಿಯಲ್ಲಿ ನುಲಾಖಂಯ 
ಇವುಗಳನ್ನು ಬೆಳಸುತ್ತಿದ್ದಾಃ 
ಧಿಕಾರಿಗಳಿಗೂ ಚಿನ್ದಾಗಿ ಗೊ ಇತ್ತು. 


ಸಂಸದೀಯ ಪಟು 113 


ಪನಗೆ ವಿದ್ಯಾ ಇಲಾಖೆಯಲ್ಲಿರುವ ಎಲ್ಲಾ ಅಧಿಕಾರಿಗಳು ಚೆನ್ನಾಗಿ ಗೊತ್ತು. ಅನೇಕ 
ಉತ್ತಮವಾದಂಥ ದಕ್ಷ ಅಧಿಕಾರಿಗಳೂ ಇಲ್ಲಿದ್ದಾರೆ ಆದರೆ ಅವದ ಇಲಾಖೆಯಲ್ಲಿ ಮಾತ್ರ 
ಯಾವತ್ತೂ ಕೊಡ ಲಂಚ ಇರವಿಲ್ಲ. ಈಗ ಖಾಸಗಿಯವರು ಮತ್ತು ವಿದ್ಯಾ ಇಲಾಖೆಯವರು 
ಸೇರಿಕೊಂಡು ಅವ್ಯವಹಾರ ನೆಡೆಯುವುದಕ್ಕೆ ಕಾರಣರಾಗಿದ್ದಾರೆ. ತುವು ಎಲ್ಲಾಹಂತದಲ್ಲಿಯೂ 
ಸ್ವಲ್ಲ ಭದಮಾಡಬೇಕು. ಇಲ್ಲದೆ ಹೋದರೆ ಎಲ್ಲೆಲ್ಲಿ ಅವ್ಯವಹಾರ ನಡೆಯುತ್ತದೆಯೋ 
ಅಲ್ಲೆಲ್ಲಾ ಸರಿಯಾದ ವಿದ್ಯಾಭ್ಯಾಸ ಇರುವುದಿಲ್ಲ ಇದನ್ನು ತಾವು ತಪ್ಪಿಸಬೇಕು. 


[4 0] 
ನನಗೆ ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲ, ಹೆಚ್ಚಿನ ಹಣವನ್ನು 
ಖರ್ಚು ಮಾಡತಕ್ಕ ಇಲಾಖೆಯಾದ್ದರಿಂದ ಇಲ್ಲಿಯ ವ್ಯವಹಾರ ಮತ್ತು ಅನಾಚಾರ ಆಗದ 
ರೀತಿಯಲ್ಲಿ ಕಿಲಸ ಮಾಡಬೇಕಾಗಿದೆ. ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದಲೂ ಮತ್ತು 
ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಮಾಸ ಕೊಡುವಂತೆ ಸಾಕಾದಷ್ಟು ಪ್ರಯತ್ನ ಮಾಡಬೇಕು ಎಂದು 


ಹೇಳುತ್ತೇವೆ. 


ಸ್ಟ 


ನೀಯ ಪಟು 


9) 


ಪಿ 

pil 
) 

2 


ಖಾಸಗಿ ಶಿಕ್ಷಣದ ಮೇಲಿನ ವಎಧೇಯಕ * 


ಈಗ ನಮ್ಮ ಮುಂದಿರತಕ್ಕ ವಿಧೇಯಕ ಮೂರನೇ ಕಲಮಿನ (1) (ಎ)ರಲ್ಲಿ ಗ್ರೇಡ್‌ 
ಆಪ್‌ ಪೇ ಎಂದು ತಿದ್ದುಪಡಿ ತಂದಿದ್ದೇನೆ. ಕಾರಣವಾದರೂ ಇಷ್ಟೆ ಈಗ ಸರ್ಕಾರದವರು 
ಖಾಸಗಿ ಶಾಲೆಗಳನ್ನು ನಡೆಸತಕ್ಕೆವರು ಉಪಾಧ್ಯಾಯರಿಗೆ ದ್ರೋಹ ಮಾಡಿದ ಹಾಗೆ, 
ವ್ಯಾಯವಾಗಿ ಸಂಬಳ ಕೊಡಬೇಕು ಎಂದು ಹೇಳಿ ಚೆಕ್‌ ಮುಖಾಂತರ ಸಂಬಳವನ್ನು 
ಒದಗಿಸಿ ಕೊಡುತ್ತಿದ್ದಾರೆ. ಇದು ಶ್ಲಾಘನೀಯವಾದ ಕೆಲಸ ಚಿಕ್‌ ಕೊಡುವುದಕ್ಕೆ ಮುಂಚಿ, 
ಅನೇಕ ಖಾಸಗಿ ಸಂಸ್ಥೆಗಳು ಸಂಬಳ ಕೊಡತಕ್ಕದ್ದು ಒಂದು, ಆಕ್ಷಿಟೆನ್ಸ್‌ ತೆಗೆದುಕೊಳ್ಳತಕ್ಕದ್ದು 
ಒಂದು ಏಮೋ ಕೆಲಸವಿಲ್ಲದೆ ಕಷ್ಟಪಡುತ್ತಿರುವವರು ಬಂದದ್ದು ಬರಲಿ ಎಂದು ಕೊಟ್ಟ 
ಸಂಬಳ ತೆಗೆದುಕೊಂಡು ಇಚ್ಛೆ ಇಲ್ಲದೆ ಹೆಚ್ಚಿನ ಸಂಬಳಕ್ಕೆ ರುಜು ಹಾಕುತ್ತಿದ್ದರು ಈಗ 
ಸರ್ಕಾರದವರು ಚಿಕ್‌ ಮುಖಾಂತರ ಹಣವನ್ನು ಕೊಡಬೇಕೆಂದು ನಿಬಂಧನೆ ಮಾಡಿ 
ಚಿಕ್‌ಗಳನ್ನು ಕಳುಹಿಸಿಕೊಟ್ಟರೂ ಕೂಡ ಉಪಾಧ್ಯಾಯರನ್ನು ನೇಮಿಸಿಕೊಳ್ಳುವಾಗ ಮುಖ್ಯವಾಗಿ 
ಲೇಡಿ ಟೀಚೆರ್ಸ್‌ನ್ನು ಸೇರಿಸಿಕೊಳ್ಳುವಾಗ ಇಷ್ಟೇ ಕೊಡತಕ್ಕದ್ದು ಇಷ್ಟಕ್ಕೆ ರುಜು ಹಾಕಬೇಕೆಂದು 
ಅವರ ಹತಿರ ಒಂದು ಒಪ್ಪಂದ ಮಾಡಿಕೊಂಡು ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ. 


ಚಾಮರಾಜಪೇಟೆಯಲ್ಲಿ ನಡೆಯತಕ್ಕ ಒಂದು ಸ್ಕೂಲಿನಲ್ಲಿ ಉಪಾಧ್ಯಾಯನಿಯೊಬ್ಬರು 
ಒಂದು ದಿವಸ ನನ್ನ ಹತ್ತಿರ ಬಂದು ಹೇಳಿದರು. 250 ರೂಪಾಯಿ ಸಂಬಳ ಬರೆಸಿಕೊಂಡು 
ಕೇವಲ 120 ರೂಪಾಯಿ ಮಾತ್ರ ಕೊಡುತ್ತಿದ್ದಾರೆ ಎಂದು ಆಕೆ ಬಹಳ ವ್ಯಥೆ ಪಟ್ಟುಕೊಂಡು 
ಹೇಳಿದರು. ನನಗೆ ಶಾಲೆಯಲ್ಲಿ ಕೊಡತಕ್ಕ 100 ರೂ.ಗಳಲ್ಲಿ ಜೀವನ ಮಾಡುವುದಕ್ಕೆ 
ಕಷ್ಟವಾಗುತ್ತಿದೆ, ನಾನು ವಿಧವೆ ಎರಡು ಮಕ್ಕಳನ್ನು ಇಟ್ಟುಕೊಂಡು ಸಾಕತಕ್ಕದ್ದು ಬಹಳ 
ಕಷ್ಟವಾಗಿದೆ ಎಂದು ಹೇಳಿದರು. ಈ ಕಾರಣದಿಂದ ನಾನು ಈ ತಿದ್ದುಪಡಿಯಲ್ಲಿ ಸೇರಿಸಿರತಕ್ಕದ್ದು. 
ಸಾಧಾರಣವಾಗಿ ಸಂಬಳ ಎಷ್ಟು ಗೊತ್ತು ಮಾಡಿದ್ದಾರೆ ಮತ್ತು ಸಂಬಳ ಎಷ್ಟು ಕೊಟ್ಟಿದ್ದಾರೆ 
ಎಂದು ಬರೆದರೆ ಅವರಿಗೆ ಸ್ವಲ್ಪ ದೈರ್ಯ ಬಂದು ಟ್ರಿಬ್ಯೂನಲ್‌ಗೆ ಹೋಗಿ ಬರೆಸಿಕೊಳ್ಳತಕ್ಕ 
ಸಂಬಳಕ್ಕಿಂತ ಕಡಿಮೆ ಸಂಬಳ ಕೊಡುತ್ತಿದ್ದಾರೆಂದು ಹೇಳುವುದಕ್ಕೆ ದಾಖಲೆಯಾಗುತ್ತದೆ. 
ಆದ್ದರಿಂದ ಈ ದಾಖಲೆ ಅವರು ರಿಜಿಸ್ಟರಿನಲ್ಲಿ ಸೇರಿಸಬೇಕೆಂದು ತಿದ್ದುಪಡಿ ತಂದಿದ್ದೇನೆ. 


ನ್ನು “ Rules and regulations relating to the code of conduct 
and conditions of service governing employees” ಎoದು ಹೇಳಿ 
ಒಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಉಪಾಧ್ಯಾಯರು ಯಾವ 
ರೀತಿ ನಡೆದುಕೊಳ್ಳಬೇಕು ಮತ್ತು ಅವರ ಸರ್ವೀಸ್‌ ಕಂಡೀಷನ್ಸ್‌ ಏನು ಎನ್ನುವ ಬಗ್ಗೆ 
ತಿದ್ದುಪಡಿ ತೆಗೆದುಕೊಂಡು ಬಂದಿದ್ದಾರೆ. ನಾನು ಇಲ್ಲಿ Duties of the teachers 
ಎನ್ನತಕ್ಕದ್ದನ್ನು ಅದರ ಜೊತೆಗೆ ಸೇರಿಸಿ ಎಂದು ಹೇಳಿದ್ದೇನೆ. ಉಪಾಧ್ಯಾಯರ ಬಗ್ಗೆ ಸಾಕಾದಷ್ಟು 
ಗೌರವ ಇದೆ ಮತ್ತು ಅವರು ಮಾಡುತ್ತಾ ಇರತಕ್ಕ ಕೆಲಸದ ಬಗ್ಗೆ ನನಗೆ ಸಾಕಾದಷ್ಟು ಮೆಚ್ಚುಗೆ 
ಇದೆ. ಆದರೆ ಅನೇಕ ಶಾಲೆಗಳಲ್ಲಿ ಈಚಿಗೆ ನಮ್ಮ ವಿದ್ಯಾಭ್ಯಾಸದ ಮಟ್ಟ ಕಡಿಮೆಯಾಗಿ 

* ವಧಾನ ಸಭಾ ನಡವಳಿಕೆ ದಿನಾಂಕ : 29ನೇ ಸೆಪ್ಟೆಂಬರ್‌, 1973. 


116 ಟಿ. ಆರ್‌. ಶಾಮಣ್ಣ 


ಕೆಲವು ಉಪಾಧ್ಯಾಯರು ಸಾಕಾದಷ್ಟು ಶ್ರದ್ಧೆಯನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಎನ್ನತಕ್ಕದ್ದು 
ನೆಯಗೆ ಕಂಡು ಬರುತ್ತದೆ 


ಉಪಾಧ್ದು ವೃತ್ತಿ ಬಹಳ ಶ್ರೇಷ್ಠವಾದ ವೆಮ್ಮ ಮುಂದಿನ ಸತ್ತಜೆಗಳನ್ನು 
ತಿದ್ದತಕ್ಕಂಥ ಮತ್ತು ಅವರನ್ನು ಉತ್ತಮ ಪ್ರಜೆಗಳನ್ದಾ ಉಡುವ ಕೆಲಸ ಉಪಾಧ್ಯಾಯರ 
ಮೇಲೆ" ಇದೆ. ಉಪಾಧ್ಯಾ ಯನು ರುಗಿ ಪನಗೆ ಇರತಕ್ಕ ಅಮುಭವದಿಂದ ಹೆ ಕೀಭಬೇಕಾದರೆ. 
ಉಪಾಧ್ಯಾಯನು ತನ್ಯ ಹಕ್ಕು ಬಾಭ್ಯತೆಯನ್ನು ನ Qa € ಅದೇ ರೀತಿ 
ತನ್ನ ಕರ್ತವ್ಯಗಳ ಬಗ್ಗೆ ಸಾಕಾದಷ್ಟು ಹ ಕೊಡುವುದು ಅತಿ ಮುಖ್ಯವಾದುದು. 
ಸರ್ಕಾರದವರು ಹಿಂದಿನ ಕಾಲದಲ್ಲಿ ನಮಗೆ ತಿಳಿದ ಹಾಗೆ ಮ ಟೀಚರ್ಸ್‌ಗೆ 25 
ರೂಪಾಯಿ ಕೊಡುತ್ತಿದ್ದರು. ಈಗ ಸಾಧಾರಣವಾಗಿ 250 ರೂಪಾಯಿಗೆ ಕಡಿಮೆ ಇಲ್ಲದೆ 
ಗ್ರಾಜುಯೇಟ್‌ ಟೀ ಚರ್‌ ಗೆ ಸಿಗುತ್ತದೆ. ಸರ್ಕಾರದ ಎಜುಕೇಷನ್‌ ಬಡ್ದೆಟ್‌ಗೆ ಕೂಡ ಹಿಂದೆ 
6-7 ಕೋಟಿ ಇದ್ದದ್ದು ಈಗ 66 ಕೋಟಿ ತನಕ ಆಗಿದೆ ಸರ್ಕಾರದವರು ಸಾಕಾದಷ್ಟು 
ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ವಿದ್ಯಾರ್ಥಿಗಳು ಸರಿಯಾದಂಥ ಶಿಕ್ಷಣ ಪಡೆಯಬೇಕು 
ಎನ್ನುವ ಧ್ಯೇಯ ಇಟ್ಟುಕೊಂಡು ಉಪಾಧ್ಯಾಯರ ಸ್ಥಿತಿಗತಿಗಳನ್ನು ಉತ್ತಮ ಪಡಿಸಬೇಕು 
ಎಂದು ಇದ್ದಾರೆ. ಆದುದರಿಂದ ಉಪಾಧ್ಯಾಯರು ಹೇಗೆ ತಮ್ಮ ಹಕ್ಕು ಬಾಧ್ಯತೆಯನ್ನು 
ಅದೇ ರೀತಿ ತಮ್ಮಕರ್ತವ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು 
€ಗಬೇಕು ಎಂದು ತಿದ್ದುಪಡಿ ತಂದಿದ್ದೇನೆ. ಉಪಾಧ್ಯಾಯನು ಪಾಠ ಹೇಳುವ ಬಗ್ಗೆ 
Re ಶಿಸ್ತಿನ ಬಗ್ಗೆ ಕೆಲಸಕ್ಕೆ" ಸರಿಯಾಗಿ ಹೋಗುವ ಬಗ್ಗೆ ಮತ್ತು ತನ್ನ ನಡತೆಯ ಬಗ್ಗೆ 
ಸರಿಯಾದ ; ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕಲಾಗಿರಬೇಕು ಎನ್ನುವ ಉದ್ದೇಶದಿಂದ 
ತಿದ್ದುಪಡಿ ತಂದಿದ್ದೇನೆ. 


ಸಂಸದೀಯ ಪಟು 117 
ಭೂ ಸುಧಾರಣೆ (ತಿದ್ದುಪಡಿ) ವಿಧೇಯಕ * 


ನಾನು ತಂದಿರುವ ತಿದ್ದುಪಡಿಯ ಉದ್ದೇಶವಾದರೂ ಇಷ್ಟೆ. ಸಿಯ ಮುಂದೆ ಇರುವ 
ತಿದ್ದುಪಡಿ ಮಸೂದೆಯಲ್ಲಿ ಯಾರು ನಮ್ಮಸ್ಥೆನ್ಯ ದಳಕ್ಕೆ ಸೇರಿರುತ್ತಾರೆ ಅಂಥವರು, ಎಲ್ಲಿಯವರೆಗೆ 
ಸರ್ವೀಸ್‌ನಲ್ಲಿ ಇರುತ್ತಾರೆ ಅಲ್ಲಿಯವರೆಗೂ ತಮ್ಮ ಜಮೀನನ್ನು ಗುತಿಗೆಗೆ ಕೊಡುವುದಕ್ಕೆ 
ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದೇ ಎಕ್ಸ್‌ಟೆನ್‌ ಷನ್‌ ಕೊಟ್ಟಿರುವುದು. ವ್ಯಕ್ತಿಗಳು 
ಇಟ್ಟುಕೊಳ್ಳತಕ್ಕ ಜಮೀನು ಪೈಕಿ ಯಾರು ನಮ್ಮದೇಶಕ್ಕಾಗಿ ಹೋರಾಡುತ್ತಾರೆ ಅಂಥವರಿಗೆ, 
ಸೈನ್ಯದಲ್ಲಿ ಕೆಲಸ ಮಾಡುತ್ತಿರುವಾಗ ಜಮೀನನ್ನು ನೋಡಿಕೊಳ್ಳುವುದಕ್ಕೆ ಕೊಡಬೇಕೆಂಬ 
ಉದ್ದೇಶದಿಂದ ಈ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ಹೆಜ್ಜೆ 
ಮುಂದೆ ಹೋಗಿ ಯಾರು ಸೈನ್ಯದಲ್ಲಿ ಕೆಲಸ ಮಾಡಿದ್ದಾರೆ ಅಂಥವರಿಗೂ ಈ ಅನುಕೂಲವನ್ನು 
ಕಲ್ಪಿಸಿಕೊಡಬೇಕು ಎನ್ನುವ ತಿದ್ದುಪಡಿಯನ್ನು ತಂದಿದ್ದೇನೆ. ಕೆಲವರಿಗೆ ಜಮೀನುಗಳನ್ನು 
ಕೊಟ್ಟಿರುತಾದೆ. ಆ ಜಮೀನುಗಳಲ್ಲಿ ಜಮೇದಾರ ರ್ಯಾಂಕ್‌ಗೆ ಕಡಿಮೆ ಇರುವವರಿಗೆ ವಿನಾಯಿತಿ 
ಕೊಡುವುದಕ್ಕೆ ಒಪ್ಪಿದರೂ ವಾನು ಅಡ್ಡಿ ಬರುವದಿಲ್ಲ. ಅನೇಕ ಸೈನಿಕರು ಯುದ್ದದಲ್ಲಿ 
ಅಂಗವಿಕಲರಾಗಿರುತ್ತಾರೆ. ಕೈಕಾಲು ಕಳೆದುಕೊಂಡಿರುತ್ತಾರೆ. ಅನೇಕರು ಕಷ್ಟದಲ್ಲಿರುತ್ತಾದೆ. 
ಆದುದರಿಂದ ಅಂಥವರನ್ನು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕು. ಯಾರು 
ನಮ್ಮದೇಶದ ರಕ್ಷಣೆಗೆ ಹೋರಾಡಿದರೋ ಅವರ ಬಗ್ಗೆ ಕೆಲ ರಿಯಾಯುತಿಗಳನ್ನು ಕೊಟ್ಟು 
ಅವರ ಮಕ್ಕಳಿಗೆ ಫ್ರೀಷಿಪ್‌ ಕೊಡುತ್ತೇವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತ 
ಇದ್ದೇವೆ. ಇಂಥವರಿಗೆ ಸರ್ಕಾರದವರು ಹಿಂದೆ ಜಮೀನು ಕೊಟ್ಟಿರುತ್ತಾರೆ. ಯಾರು ಯುದ್ದ 
ಭೂಮಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಅವರಿಗೆ ಮಾತ್ರ ವಿನಾಯಿತಿಯನ್ನು ಕೊಟ್ಟು 
ಉಳಿದವರಿಗೆ ಇಲ್ಲವೆಂದರೆ ಅದು ಅಷ್ಟು ಸರಿಹೋಗುವುದಿಲ್ಲ: 


ಅವರಿಗೆ ಜಮೀನನ್ನು ಗುತ್ತಿಗೆಗೆ ಕೊಡಲು ಅವಕಾಶವಿರಬೇಕು. ಬೇರೆಯವರಿಗ: ಯಾವ 
ರೀತಿ ಗುತ್ತಿಗೆಗೆ ಅವರ ಜಮೀನನ್ನು ಕೊಡಲು ಅವಕಾಶ ಮಾಡಿಕೊಡಲಾಗಿದೆಯೋ ಅದರಂತೆ 
ಇಂತಹ ಎಕ್ಸ್‌ ಸರ್ವೀಸ್‌ಮನ್‌ಗಳಿಗೆ ಸಹಾಯ ಮಾಡಬೇಕೆಂದು ಇಲ್ಲಿ ನಾನು ಸಲಹೆ 
ಮಾಡುತ್ತೇನೆ. ದೇಶಕ್ಕಾಗಿ ತ್ಯಾಗಮಾಡಿದಂತಹವರು ಮತ್ತು ಕಷ್ಟಕಾಲದಲ್ಲಿ ಸಹಾಯ 
ಮಾಡಿದವರಿಗೆ ಇರುವ ಭೂಮಿಯನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ. ಇಂತಹ ಸೈನಿಕರಿಗೆ 
ವಾವು ರಕ್ಷಣೆ ಕೊಡಬೇಕು. ನಮಗ್ಗಲ್ಲ ತಿಳಿದಿರುವಂತೆ ಯಾರು ಸೈನ್ಯದ ಸೇವೆಗೆ ಹೋಗಿ 
ಹಿಂದಿರುಗಿ ಬಂದಿರುತ್ತಾರೋ ಅಂತಹವರಿಗೆ ಭೂಮಿಯನ್ನು ಹಾಗೂ ಮನೆ ಕಟ್ಟಿಲು 
ಸೈಟುಗಳನ್ನು ಸರಕಾರ ಕೊಟ್ಟಿರುತ್ತದೆ, ಇಂತಹವರು ಕೆಲವರು ಅಂಗವಿಕಲರೂ ಆಗಿರುತಾರೆ. 
ಮತ್ತು ಕೆಲವರು ಅವರ ಭೂಮಿಯ ಮೇಲೆ ಜೀವನ ಮಾಡುತಾರೆ. ಸೈನ್ಯದಲ್ಲಿ ಕೆಲಸ 
ಮಾಡಿ ಬಂದವರಿಗೆ ಸಹಾಯ ಮಾಡುವಂತೆ ಸೈನ್ಯದಲ್ಲೇ ಇದ್ದು ನಿವೃತ್ತಿ ಹೊಂದಿದ ಎಕ್ಸ್‌ 
ಸರ್ವೀಸ್‌ಮನ್‌ಗಳಿಗೂ ಸಹಾಯ ಮಾಡುವುದರಲ್ಲಿ ಯಾವ ವ್ಯತ್ಯಾಸವೂ ಬರುವುದಿಲ್ಲ. 


% ವಿಧಾನ ಸಚಿ ನಡವಳಿಕೆ ದಿನಾಂಕ 29ನೇ ಮೇ - 1973 


118 ಟ. ಆರ್‌. ಶಾಮಣ್ಣ 


ಇವರೆಲ್ಲಾ ಹೆಚ್ಚು ಜನ ಕೂಡ ಇರುವುದಿಲ್ಲ. ಸುಮಾರು 100-150 ಜನ ನಿಮಗೆ ಸಿಗಬಹುದು 
ಅಷ್ಟೇ ಇವರ ಬಗ್ಗೆ ಮಾನವೀಯ ದೃಷ್ಟಿಯಿಂದ ಸರಕಾರ ಸಹಾಯ ಮಾಡಬೇಕಾದುದು 
ಅಗತ್ಯ ಎಂದು ಇಲ್ಲಿ ಸಲಹೆ ಮಾಡುತ್ತೇನೆ. ಇತರ ಜನಕ್ಕೆ ರಕ್ಷಣೆ ಕೊಡುವಂತೆ ಇಂತಹ 
ಎಕ್ಸ್‌ ಸರ್ವೀಸ್‌ಮನ್‌ಗಳಿಗೂ ರಕ್ಷಣೆ ಕೊಡಬೇಕು ಎಂದು ನಾನು ತಂದಿರುವ ತಿದ್ದುಪಡಿಯ 
ಉಬ್ದೇಶ, ಇದನ್ನು ಮಾನ್ಯಮಂತ್ರಿಗಳು ಒಪ್ಪಿಕೊಳ್ಳುತ್ತಾರೆಂದು ಭಾವಿಸುತ್ತೇನೆ. 


ಈ ಸದನವನ್ನು ಮೈಸೂರು ಲೆಜಿಸ್‌ಲೇಟಿವ್‌ ಅಸೆಂಬ್ಲಿ ಎನ್ನುವುದಕ್ಕೆ ಬದಲಾಗಿ ಕಾಂಗ್ರೆಸ್‌ 
ಸಭೆ ಎಂದು ಹೇಳಿಬಿಟ್ಟರೆ ಅನುಕೂಲ ಎಂದು ಕಾಣುತ್ತದೆ. ಏಕೆಂದರೆ ಈ ಬಿಲ್‌ ತರತಕ್ಕದ್ದು 
ಒಂದು, ನೀತಿ ಹೇಳತಕ್ಕದ್ದು ಒಂದು ಮಾಡತಕ್ಕದ್ದು ಒಂದು. ನ್ಯಾಯವಾಗಿ ನಾವು 
ಯಾವುದಾದರೂ ಹೇಳಿದರೂ ಕೂಡ ಅದಕ್ಕೆ ಬೆಲೆ ಇಲ್ಲದೆ ಆಡಳಿತ ನಡೆಸುವ ಪಕ್ಷದವರಿಗೆ 
ಇಷ್ಟ ಪ್ರಕಾರ ನಡೆಯತಕ್ಕದ್ದು ಬಹಳ ಶೋಚನೀಯ ವಿಚಾರ. ಮೊದಲನೆಯದಾಗಿ ನಾವು 
ಅನೇಕ ಸಾರಿ ಒತ್ತಿ ಹೇಳಿದಾಗ ಧಾರ್ಮಿಕ ಸಂಸ್ಥೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ವಿನಾಯಿತಿ 
ಕೊಡಬೇಕು ಎಂದು ಕೇಳಿಬಾಗ ಹಾಗೆ ಕೊಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. 
ಯಾವ ರೀತಿ ಒತ್ತಡ ಬಂತೋ ಅದಕ್ಕೆ ಈಗ ಒಪ್ಪಿಕೊಂಡರು ಈಗ ಏನು ಮಾಡಿದ್ದಾರೆ 
ಎಂದರೆ - 


ಶ್ರೀ ಎನ್‌. ಹುಚ್ಚಮಾಸಿಗೌಡ - ನಾವು ಮಾಡಿರುವುದು ತಪ್ರೆ ಎಂದು ಒಪ್ಲಿಕೊಳ್ಳುತ್ತೀರಾ? 


ಶ್ರೀ ಟಿ.ಆರ್‌. ಶಾಮಣ್ಣ - ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಎಂದು ಹೇಳುತ್ತೇನೆ. 
ಮಂತ್ರಿಗಳ ಮತ್ತೊಂದು ತಿದ್ದುಪಡಿಯನ್ನು ತಂದಿದ್ದಾರೆ, ಹೀಗೆ ಇದೆ. Provided that 
in case of institutions carrying on public utility functions, the 
celling may be - raised by framing rules by concerned 
authorities to have land to the extent necessary for the benefit 
or use of the Association or institution as required for carrying 
its services particularly the educational and other 
Philanthropic works” 


ಇಷ್ಟು ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ, ಈ ಸುಧಾರಣೆಯಿಂದ ಅನುಕೂಲಕ್ಕಿಂತ 
ಅನುಕೂಲವೇ ಹೆಚ್ಚು ಆಗುತ್ತಜಿ ಎಂದು ತಿಳಿದುಕೊಂಡಿದ್ದೇನೆ. ಏಕೆಂದರೆ 1961ನೇ ಇಸವಿಯ 
ಸುಧಾರಣೆಯನ್ನು ಆದಷ್ಟು ಡೈಲ್ಕೂಟ್‌ ಮಾಡಿರುವುದರಿಂದ ಇನ್ನು ಉಳಿಯತಕ್ಕ ಜಮೀನು 
ಬಹಳ ಅಲ್ಲವಾಗುತ್ತದೆ. ಇದರಿಂದ ಸುಧಾರಣೆ ಆಗುವುದಿಲ್ಲ ಎನ್ನುವ ಅಂಶ ಗೊತ್ತಾಗುತ್ತೆ 
ಆದುದರಿಂದ ಜರಿ ಪೇಟ ಧರಿಸಿಕೊಂಡು ಸಿನಿಮಾಗಳಿಗೆ ಹೊಗತಕ್ಕ, ಕುಡಿಯತಕ್ಕೆ, ಕಾವಿ 
ಬಟ್ಟೆ ಹಾಕಿಕೊಂಡು ಹೆಂಗಸರ ಹವ್ಯಾಸ ಇಟ್ಟುಕೊಂಡಿರತಕ್ಕ ಮಠಾಧಿಪತಿಗಳು ಏನು 
ಬೇಕಾದರೂ ಮಾಡಿಕೊಳ್ಳಬಹುದು. 


ಸಂಸದೀಯ ಪಟು 119 
ಶ್ರೀ ಎನ್‌. ಹುಚ್ಛಮಾಸ್ಟಿಗೌಡ - ಸಣಸಾಗಿ ಸನ್ಯಾಸಿಗಳು ಇರಬಹುದು. 


ಶ್ರೀ ಟಿ. ಆರ್‌. ಶಾಮಣ್ಣ - ಸಂಸಾರಿ ಸವ್ಯಾಸಿಗಳು ಪ್ರಯೋಜನ ಪಡೆಯುತ್ತಾ 
ಇದ್ದಾರೆ. ಅದು ಬೇಡ. ನನಗೆ ಗೊತಿರುವ ಹಾಗೆ ಕೆಲವ ಸನ್ಯಾಸಿಗಳು ಹಗಲು ಕಾವಿ ಬಟ್ಟೆ 
ಹಾಕಿಕೊಂಡು, ಸಾಯಂಕಾಲ ಹವರ್‌ ಕೋಟ್‌ ಹಾಕಿಕೊಂಡು ಸಿನಿಮಾದಲ್ಲಿ ಕೂತಿರುತ್ತಾರೆ. 
ಅವರನ್ನು ಜಗದ್ಗುರು ಎಂದು ನಮಸ್ಕಾರ ಮಾಡುತ್ತಾರೆ. ಒಳ್ಳೆಯ ಕೆಲಸ ಮಾಡತಕ್ಕ ಇತರ 
ಒಳ್ಳೆಯ ಕೆಲಸಗಳನ್ನು ಅನೇಕ ಸಂಸ್ಥೆಗಳು ನಡೆಸಿಕೊಂಡು ಬರುತ್ತಿದೆ. ನಮ್ಮ ಸ್ಪೀಕರ್‌ರವರು 
ತೆಮ್ಮಹೆಚ್ಚು ಭಾಗದ ಜಮೀನನ್ನು ವಿದಾ ಸಂಸ್ಥೆಗಳನ್ನು ನಡೆಸಿಕೊಂಡು ಬರುವುದಕ್ಕೆ ಬಿಟ್ಟಿದ್ದಾರೆ. 
ತಾವು ಮಾಡತಕ್ಕೆ ಕೆಲಸವನ್ನು ಒಳ್ಳೆಯ 'ಸಂಸಗಳು ಮಾಡುವ ಪಕ್ಷದಲ್ಲಿ ಅಂತಹ ಸಂಸ್ಥೆಗಳ 
ಬಗ್ಗೆ ಮೊದಲು ಏನೂ ಕೊಡುವುದಿಲ್ಲ ಎಂದು ಹೇಳಿ ಆಮೇಲೆ ಒಂದು ಯೂನಿಟ್‌ 
ಎಂದು ಹೇಳಿ ತಿರುಗಿ ಅದನ್ನು ಡಬಲ್‌ ಮಾಡಿಬಿಟ್ಟಿದ್ದೀರಿ. ತಾವು ಇರತಕ್ಕೆ ಸಂಸ್ಥೆಗಳನ್ನು 
ಲೆಕ್ಕಕ್ಕೆ ತೆಗೆದುಕೊಳ್ಳಿ ಅದಕ್ಕೆ ಮುಂಚೆ ಯಾರದ್ದು ಎಂದು ನೋಡಿಕೊಳ್ಳಿ, ಮಾಡುತ್ತಾ 
ಇರತಕ್ಕ ಕೆಲಸ ನೋಡಿಕೊಳ್ಳಿ. ಅವುಗಳಿಗೆ ಒಂದು ಟ್ರಸ್ಟ್‌ ಮಾಡಿ, ಅದರಲ್ಲಿ ಬೇಕಾದರೆ 
ತಮ್ಮ ಪ್ರತಿನಿಧಿಗಳನ್ನು ಹಾಕಿ, ಮತ್ತೆ ಅವ ಒಳ್ಳೆಯ ಕೆಲಸ ಮಾಡುತ್ತಾ ಇದ್ದಪಕ್ಷದಲ್ಲಿ 
ಅವುಗಳಿಗೆ 20 ಎಕರೆ ನಿಗದಿ ಏಕೆ ಮಾಡುತ್ತೀರಿ? ಸರ್ಕಾರ ಮಾಡಬೇಕಾದ ಕೆಲಸವನ್ನು 
ಇಂತಹ ಒಳ್ಳೆಯ ಸಂಸ್ಥೆಗಳು ಮಾಡುತ್ತಾ ಇದ್ದರೆ, ಸ್ಪಾರ್ಥಕ್ಕೆ ಬಳಸಿಕೊಳ್ಳುತ್ತಾ ಇದ್ದರೆ 
ಅಂಥವರಿಗೆ ಕನಿಕರ ಸಲವೂ ತೋರಿಸಬೇಡಿ. ಸಾರ್ವಜನಿಕ ಹಿತದ್ದಪ್ಪಿಯಿಂದ ಎದ್ಧಾ ದ್ಯಾಭ್ಯಾಸ 
ನಡೆಸುವುದಾಗಲೀ, ಆಸ್ಪತ್ರೆ ನಡೆಸುವದಾಗಲೀ, ಜನಗಳ ಬಗ್ಗೆ ಒಳ್ಳೆಯ ಕೆಲಸಮಾಡತಕ್ಕ 
ಸಂಸ್ಥೆಗಳನ್ನು ಸರ್ಕಾರದ ಸ ಸಂಸ್ಥೆ ಎಂದು ತಿಳಿದುಕೊಡು ಸರ್ಕಾರಕ್ಕೆ ಜೇಕಾದಂಥಧ ಕಂಟ್ರೋಲ್‌ 
ಅದರ ಮೇಲೆ ಹಾಕಿ ಮ್ಯಾನೇಜ್‌ಮೆಂಟ್‌ ಅರ್ಥಭಾಗ ನಿಮ್ಮದು ಇಟ್ಟು ಎಷ್ಟುಬೇಕೊ 
ಅಷ್ಟು ಹಿಡಿತ ಇಟ್ಟುಕೊಂಡು ಸ ಸಂಸ್ಥೆಗಳು ಸಾರೋದ್ದಾರವಾಗಿ 'ಚಿನ್ನಾಗ ನಡೆದುಕೊಂಡು 
ಬರುವಂತೆ ಮಾಡಿ, ಆಕ್ರಮವಾಗಿ ನಡೆಸ ಸತಕ್ಕ ಸಂಸ್ಥೆಗಳಿಗೆ ಮುಟ್ಟುಗೋಲು ಹಾಕಿ, ಚನ್ನಾಗಿ 
ಸಾರ್ವಜನಿಕ ಉಪಯೋಗಕ್ಕಾಗಿ ಕೆಲಸಮಾಡುವ ಸ್ಥೆ ಮಿತಿ ಹಾಕಬೇಡಿ ಎಂದು ತಿದ್ದುಪಡಿ 
ತಂದಿದ್ದೇನೆ. ಅದು ಕ್ರಮವಾಗಿದೆ, ನ್ಯಾಯವಾಗಿದೆ, ; ಒಪ್ಪಿಕೊಳ್ಳಿ. 


ಎರಡನೆಯದಾಗಿ, ಪ್ಲಾಂಟೇಷನ್ಸ್‌ ಬಗ್ಗೆ ಮಿತಿಯನ್ನು ಎಷ್ಟು ಬೇಕಾದರೂ 
ಇಟ್ಟುಕೊಳ್ಳಬಹುದು ಎಂದು ಇದೆ. ಇನ್ನು ಮುಂದೆ ಆಕ್ಷೈರ್‌ ಮಾಡಿಕೊಳ್ಳುವುದಕ್ಕೆ ಮಾತ್ರ 
ರಿಸ್ಪಿಕ್ಷನ್‌ ಹಾಕಿದ್ದೀರಿ ಪ್ಲಾಂಟರ್‌ಗಳ ಜೀವನ ಮಟ್ಟ ನೋಡಿ, ಅವರು ನಡೆಸುತ್ತಾ ಇರತಕ್ಕ 
ಕಾರ್ಯಕ್ರಮ ನೋಡಿ, ಅವರು ಲೇಬರರ್‌್‌ಗೆ ಕೊಡತಕ್ಕ ಫೆಸಿಲಿಟಿ ನೋಡಿ. ಈಗ ಇರತಕ್ಕ 
ಪ್ಲಾಂಟೇಷನ್‌ನಲ್ಲಿ ಟೆರೇಸ್‌ ಕಲ್ಲಿವೇಷನ್‌ ಮಾಡಿದರೆ ಎಷ್ಟೋ ಜಮೀನನ್ನು ಕಲ್ಪಿವೇಟ್‌ 
ಮಾಡುವುದಕ್ಕೆ ಅವಕಾಶ ಇದೆ. ಫಾರಿನ್‌ ಎಕ್ಸ್‌ಚೇಂಜ್‌ ಕೊಡುತ್ತಾರೆ ಎಂದು ಹೇಳುತ್ತಾರೆ. 
ನ್ಯಾಷನಲೈೆಸ್‌ ಮಾಡಿ ಎಂದರೆ ಕೇಂದ್ರ ಸರ್ಕಾರದವರು ಮಾಡುತ್ತಾರೆ ಎನ್ನುವ ಉದ್ದೇಶ 


120 ಟ. ಆರ್‌. ಶಾಮಣ್ಣ 


ಇಟ್ಟುಕೊಂಡು ನಾವು ಮಾಡಲಿಲ್ಲ ಎಂದು ಕುರುಡು ವಾದ ಹೇಳುತ್ತೀರಿ. ಈಗಲೇ 
ಪ್ಲಾಂಟೇಷನ್‌ ತೆಗೆದುಕೊಂಡುಬಿಟ್ಟರೆ ಕೇಂದ್ರಕ್ಕೆ ಕೊಡುವದಕ್ಕೆ ಸುಲಭವಾಗುತ್ತದೆ. ನಿರ್ಗತಿಕರ 
ಮತ್ತು ವಿಧವೆಯರ ಬಗ್ಗೆ ನಿಮಗೆ ಕನಿಕರ ಬರುವುದಿಲ್ಲ. ಪ್ಲಾಂಟೇಷನ್‌ನವರಿಗೆ ಬೇಕಾದಷ್ಟು 
ಕೊಡುತ್ತೀರಿ. ಸರಿಯಾದಂಥ ರೀತಿಯಲ್ಲಿ ಪ್ಲಾಂಟೇಷನ್‌ ನಡೆಸಿಕೊಂಡು ಹೋಗುವುದಕ್ಕೆ 
40 ಯೂನಿಟ್‌ ಇದ್ದರೆ ಸಾಕು ಎಂದು ತಿದ್ದುಪಡಿ ತೆಗೆದುಕೊಂಡು ಬಂದಿದ್ದೇನೆ. ಸಾವಿರ 
ಎಕರೆ ಬೇಡ, 40 ಯುನಿಟ್ಸ್‌ನಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿದೆ. ಅನೇಕ 
ಪ್ಲಾಂಟರ್ಸ್‌ ಹೇಳುತ್ತಾರೆ. ದೊಡ್ಡ ತಿಮಿಂಗಿಲ ಸಣ್ಣ ತಿಮಿಂಗಿಲವನ್ನು ನುಂಗಿ ಹಾಕುತ್ತದೆ 
ಎಂದು ಪ್ಲಾಂಟೇಷನ್‌ ಇಟ್ಟುಕೊಂಡಿರುವರಿಗೆ ಬೋರ್ಡು ಸಹಾಯಮಾಡುತ್ತದೆ. ಸಾವಿರಾರು 
ಎಕರೆ ಇರುವ ಪ ಪ್ಲಾಂಟರುಗಳನ್ನು ಲಕ್ಲಾಧೀಶರು, ಕೋಟ್ಕಾಧೀಶರನ್ನಾಗಿ | ಮಾಡತಕ್ಕದ್ದು, 
ಬಡವರನ್ನು ಬಡವರನ್ನಾಗಿ ಮಾಡತಕ್ಕದ್ದು. ಈ ರೀತಿ ಮಾಡುವುದರಿಂದ ಹೆಚ್ಚಿನ 
ಪ್ರಯೋಜನವಾಗುವುದಿಲ್ಲ. ನಾನು ತಂದಿರತಕ್ಕ ತಿದ್ದುಪಡಿಗಳು ಎರಡು. ಒಂದು ಸಾರ್ವಜನಿಕ 
ದೃಷ್ಟಿಯಿಂದ ಕೆಲಸಮಾಡತಕ್ಕ ಸಂಸ್ಥೆಗಳಿಗೆ ಮಿತಿ ಹುಕಬೇಡಿ ಬೇಕಾದರೆ ಒಂದು ಕಮಿಷವ್‌ 

ಅಪಾಯಿಂಟ್‌ ಮಾಡಿ ಸಂಸ್ಥೆಗಳನ್ನು ಪರಿಶೀಲನೆ ಮಾಡಲು ತೀರ್ಮಾನ ತೆಗೆದುಕೊಳ್ಳಿ. 

ನಾನು ಅದರ ಬಗ್ಗೆ ಅಡ್ಡಿ ಬರುವುದಿಲ್ಲ. ನ್ಯಾಯವಾಗಿ ಜನಗಳ ಹಿತದೃಷ್ಟಿಯಿಂದ ಕಿಲನ 
ಮಾಡತಕ್ಕೆ ಸಂಸ್ಥೆಗಳಿಗೆ ಪುರ್ಣವಾಗಿ ಮಿತಿಯನ್ನು ತೆಗೆದುಹಾಕಬೇಕು. ಅದು ಒಂದು. 

ಎಸ ಪ್ಲಾಂಟೀಷನ್‌ಗೆ ಮಿತಿಯನ್ನು ಹಾಕಬೇಕು ಹೀಗೆ ಎರಡೂ ಕೂಡ ನನಗೆ 
ಸಮಂಜಸವಾಗಿ ಕಾಣುತ್ತದೆ. 


ಸಂಸದೀಯ ಪಟು 121 
ಗೇಣಿದಾರರ ಸಮಸ್ಯೆಗಳು * 


ಈಗ ನಾನು ಹೆಚ್ಚಿಗೆ ಇದರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಮಾನ್ಯ 
ಮಿತ್ರರು ಮಾತನಾಡಿದ್ದಾರೆ. ನಾನಾದರೂ ಹೇಳತಕ್ಕಂಥದ್ದು ಇಷ್ಟೆ. ಈಗ ಗೇಣಿದಾರರಿಗೆ 
ಭೂಮಿ ಕೊಡಬೇಕೆಂದು ಮಾಡಿದ್ದೀರಿ ಅದು ವರ ಹೋಗಿ ಶಾಪವಾಗಿದೆಯೆಂದು 
ನನಗನ್ನಿಸುತ್ತದೆ. ಏತಕ್ಕೆಂದರೆ ಜಮೀನು ಕೊಟ್ಟರೂ ಜೊತೆಗೆ ಗೇಣಿ ಕೊಡಬೇಕು. ಸರ್ಕಾರಕ್ಕೆ 
ಮತ್ತೆ ಭೂಮಿಗೆ ಇನ್‌ಸ್ಟಾಲ್‌ಮೆಂಟ್‌ ಕೊಡಬೇಕು, ವಾಟರ್‌ ಚಾರ್ಜ್‌ ಕೊಡಬೇಕು, 
ಬಡ್ಡಿ ಕೊಡಬೇಕು. ಇದೆಲ್ಲಾ ಕೊಡುವುದರಿಂದ ಅವನಿಗೆ ಖಂಡಿತವಾಗಿಯೂ ಬಹಳ 
ತೊಂದರೆಯಾಗುತ್ತದೆ. ಆದುದರಿಂದ ನಾವ ಸಲಹೆ ಮಾಡತಕ್ಕುದ್ದು ಏನೆಂದರೆ ಇದರಿಂದಾಗಿ 
ಅನೇಕ ಭೂ ಮಾಲೀಕರಿಗೆ ಸಣ್ಣ ಹಿಡುವಳಿದಾರರಿಗೆ ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ 
ಬಹಳೆ ತೊಂದರೆಯಾಗುತ್ತಿದೆ. ಸರ್ಕಾರ ಇಂಥಾ ಪ್ರಗತಿಪರವಾಗಿ ಕಾರ್ಯಗಳನ್ನು ಮಾಡುವಾಗ, 
ಸಾಮಾಜಿಕ ನ್ಯಾಯವನ್ನು ಆದಷ್ಟು ಮಟ್ಟಿಗೆ ಜನಕ್ಕೆ ಅನಾನುಕೂಲವಾಗತಕ್ಕ ರೀತಿಯಲ್ಲಿ 
ಮಾಡಬೇಕಾಗುತ್ತದೆ. ಇವತ್ತು ನೀವ ಬೇರೆಯದಕ್ಕೆ ಎಷ್ಟೋ ದುಡ್ಡನ್ನು ಖರ್ಚು ಮಾಡುತ್ತೀರಿ, 
ಈ ಕಾಂಪೆನ್‌ಸೇಷನನ್ನು ಸರ್ಕಾರದವರು ಕೊಟ್ಟುಬಿಟ್ಟರೆ ಬಡವರಿಗೆ ಬಹಳ ಅನುಕೂಲ 
ಮಾಡಿದ ಹಾಗೆ ಆಗುತ್ತದೆ. ಹಾಗೆ ಮಾಡಿದ್ದ ಪಕ್ಷದಲ್ಲಿ ಬಹಳ ತೊಂದರೆಯನ್ನು ಅವರು 
ಪಡಬೇಕಾಗುತ್ತದೆಂದು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಈ ಮಾತನ್ನು 
ಹೇಳಲು ಕಾರಣವಿಷ್ಟೇ ನಮ್ಮಅಕ್ಕನ ಯಜಮಾನರಿಗೆ ಸುಮಾರು 96 ವರ್ಷ ವಯಸ್ಸು 
ಅವರು ನಿರ್ಗತಿಕರು ಬಹಳ ಕಷ್ಟಪಡುತಿದ್ದಾರೆ. ಅಂಥವರನ್ನು ನೋಡಿದರೆ ಇದು ಯಾವದೋ 
ವರ ಪ್ರಸಾದವಾಗಿ ಬಂದಿದೆಯೇನೋ ಎಂದು ಅನಿಸುತಿದೆ. ಅನುಕೂಲ ಮಾಡುವುದಕ್ಕೆ 
ಹೋಗಿ ಇವತ್ತು "ಹಾವನ್ನು ಹೊಡೆದು ಹದ್ದಿಗೆ' ಹಾಕಿದ ಹಾಗೆ ಆಗಿದೆ. ಆದುದರಿಂದ 
ನಾನು ಇದರ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆದುದರಿಂದ ನಾನು 
ಮಾನ್ಯ ಮಂತ್ರಿಗಳವರಲ್ಲಿ ಒತ್ತಾಯ ಪೂರ್ವಕವಾಗಿ ಕೇಳಿಕೊಳ್ಳುವುದೇನೆಂದರೆ ಆದಷ್ಟು 
ಜಾಗ್ರತೆ ಕಾಂಪನ್‌ಸೇಷನನ್ನು ಕೊಡಲಿಕ್ಕೆ ಬಹಳ ಬೇಗ ವ್ಯವಸ್ಥೆ ಮಾಡಬೇಕು. ಇದಕ್ಕಾಗಿ 
ಸರ್ಕಾರದವರು ಧನ ಸಹಾಯವನ್ನು ಹೆಚ್ಚಿಗೆ ಮಾಡಿದರೆ ಒಳ್ಳಯದೇನೋ ಎಂದು ಅನ್ನಿಸುತ್ತದೆ. 
ಇದರ ಬಗ್ಗೆ ತೀವ್ರವಾದ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಹೆಳ ಕಷ್ಟದಲ್ಲಿರತಕ್ಕಂಥ 
ಸಣ್ಣ ಹಿಡುವಳಿದಾರರು ಮತ್ತು ವಿಧವೆಯರುಗಳ ಕಷ್ಟಗಳನ್ನು ಬಗೆಹರಿಸಬೇಕು ಎನ್ನುವುದರ 
ಬಗ್ಗೆ ಹೇಳಿ ಅವರ ಯಣವನ್ನು ಆದಷ್ಟು ಬೇಗ ಸರ್ಕಾರ ತೀರಿಸಬೇಕೆಂದು ಹೇಳುತ್ತೇನೆ. 


ಸ ಎಧಾನ ಸಭಾ ನಡವಳಿಕೆ ದಿನಾಂಕ : 21ನೇ ಜುಲೈ, 1977. 


ಸಂಸದೀಯ ಹಹಖ 123 
ರಾಜ್ಯಪಾಲರ ಭಾಷಣದ ಮೇಲಿನ ಚಚಿೀ * 


ಜ್ಯಪಾಲರ ಭಾಷಣದ ಬಗ್ಗೆ ಕಳದ ಮೂರು ದಿನಗಳಿಂದಲೂ ಚರ್ಚಿ ನಡೆಯುತ್ತಿದೆ. 
ಅವರು ಸ ಮಾಡಿರತಕ್ಕ ಅನೇಕ ವಿಷಯಗಳಲ್ಲಿ ಮೊಟ್ಟಮೊದಲನೆಯದಾಗಿ ಪ್ರಸ್ತಾಪ 
ಮಾಡಿರತಕ್ಕ ವಿಷಯ ರಾಜದಲ್ಲಿ ಕನ್ನದ ಅಧಿಕೃತ ಭಾಷೆಯಾಗಬೇಕು ಭನನ 
ಇಂದಿನ ವಿಶಾಲ ಕರ್ನಾಟಕ ರಾಜ್ಯವಾಗಿ 14-15 ವರ್ಷಗಳಾದವು. ಇನ್ನೂ ಆ 15 ವರ್ಷಗಳ 
ಹಿಂದಿನ ಸ್ಥಿತಿಗತಿಗಳು ಹೇಗಿದ್ದವೋ ಅವು ಹಾಗೆಯೇ ಇವೆ. ಈ ವಿಚಾರದಲ್ಲಿ ಯಾವ 
ಒಂದು ಪ್ರಗತಿಯೂ ಆಗಿಲ್ಲ ಇದು ಬಹಳ ಶೋಚಿನೀಯವಾದ ವಿಚಾರ. ಬೇರೆ ರಾಜ್ಯಗಳಾದ 
ತಮಿಳುನಾಡು, ಉತ್ತರಪ್ರದೇಶ, ಬಿಹಾರ್‌ ಇತ್ಯಾದಿ ರಾಜ್ಯಗಳಲ್ಲಿ ಆಡಳಿತವು ಆಯಾ 
ಪ್ರಾಂತೀಯ ಭಾಷೆಗಳ ಮಾಧ್ಯಮದಲ್ಲೇ ನಡೆಯುತ್ತಿದೆ. ಆದರೆ ಇಲ್ಲಿ ನಾಮಕಾವಾಸೆಗೆ 
ಕನ್ನಡ ಆಡಳಿತ ಭಾಷೆಯಾಗಿರುತ್ತದೆ. ಇದು ಇಲ್ಲಿ ನಿಜವಾಗಿಯೂ ಒಂದು ಅರ್ಥವಿಲ್ಲದ 
ಮಾತು. ಈ ವಿಚಾರದಲ್ಲಿ ಬೇರೆ ರಾಜ್ಯಗಳು ಮುಂದೆ ಹೋಗುತ್ತಿರುವುದಕ್ಕೂ, ಇಲ್ಲಿ ನಮ್ಮ 
ರಾಜ್ಯ ಹಿಂದಕ್ಕೆ ಹೋಗುತ್ತಿರುವುದಕ್ಕೂ ಕಾರಣ ಏನು? ಇದನ್ನು ಕೂಲಂಕಷವಾಗಿ 
ತಿಳಿದುಕೊಂಡು ಬರುವುದಕ್ಕಾದರೂ ಸರ್ಕಾರದ ಕೆಲವ ಮಂತ್ರಿಗಳು ಆ ರಾಜ್ಯಗಳಿಗೆ ಹೋಗಿ 
ಅಲ್ಲಿ ಏಮ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಂಡು ಬಂದು ಅದರಂತೆ ಇಲ್ಲಿಯೂ 
ಕೂಡ ಮಾಡಬೇಕೆಂದು ಹೇಳುತ್ತೇನೆ. ಇಲ್ಲಿ ರಾಜ್ಯ ಭಾಷೆಯನ್ನು, ಆಡಳಿತ ಭಾಷೆಯನ್ನು 
ಕನ್ನಡದಲ್ಲೇ ಮಾಡುತ್ತೇವೆಂದು ಇವರು ಒಂದು ಸ್ನಿರೆ ಸಂಕಲ್ಲವನ್ನು ಕೈಗೊಳ್ಳದ ವಿನಾ ಇದು 
ಅಭಿವೃದ್ಧಿಯಾದಂತೆ ಆಗಲಿಲ್ಲ. 


ನಮ್ಮನಗರ ಕಾರ್ಪೊರೇಷಸನ್ನಿನಲ್ಲಿ ಕನ್ನಡದಲ್ಲೇ ಅಲ್ಲಿಯ ಆಡಳಿತ ನಡೆಯಬೇಕು ಎಂದು 
ಒಂದು ಸಿದ್ದಾಂತ ಮಾಡಿ ಅಲ್ಲಿಗೆ 10 ಕನ್ನಡ ಟೈಪ್‌ 'ರೈಟರುಗಳನ್ನು ತರಿಸಲಾಗಿತ್ತು. ಅವುಗಳನ್ನು 
ಈಗ ಅಲ್ಪಿರತಕ್ಕ ಅಧಿಕಾರಿಗಳು ಗೋಡೌನಿಗೆ. ಹಾಕಿಸಿದ್ದಾರೆ. ಆ ಕಾರಣ ಇತ್ತೀಚಿಗೆ ಎಲ್ಲವೂ 
ಮತ್ತೆ ಇಂಗ್ಲಿಷಿನಲ್ಲೇ ಆಗುವುದಕ್ಕೆ ಪ್ರಾರಂಭವಾಗಿದೆ. ಈ ವಿಚಾರದಲ್ಲಿ ಸರ್ಕಾರದವರು, 
ಆಡಳಿತ ನಡೆಸತಕ್ಕ ಮುಖ್ಯ ಅಧಿಕಾರಿಗಳಿಗೆ ಒಂದು ತೀವ್ರವಾದ ಎಚ್ಚರಿಕೆಯನ್ನು ಕೊಡಬೇಕು. 
ಈ ವಿಚಾರದಲ್ಲಿ ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಒಂದು ಕನ್ನಡದ ರೆಫ್ರೆಷರ್‌ 
ಕೋರ್ಸನ್ನು ತೆರೆಯಬೇಕೆಂದು ಸಲಹೆ ಮಾಡುತ್ತೇವೆ. ಹೀಗೆ ಮಾಡಿ ಅವರಿಗೆ ಕನ್ನಡದಲ್ಲಿ 
ಒಂದು ಅಭಿಮಾನ, ಆಸಕ್ತಿಯನ್ನು ಉಂಟು ಮಾಡಿಕೊಡಬೇಕೆಂದು ನನ್ನ ಸಲಹೆ. ನಾನು 
ಬಹಳ ವರ್ಷಗಳ ಕಾಲದಿಂದಲೂ ಒಂದು ವಾಣಿಜ್ಯೋದ್ಯಮ ಶಾಲೆಯನ್ನು ನಡೆಸುತ್ತಿದ್ದೇನೆ. 
ಸುಮಾರು ಅದನ್ನು ನಡೆಸು ಸುವುದಕ್ಕೆ ಪ್ರಾರಂಭ ಮಾಡಿ 30 ವರ್ಷಗಳ ದು, 
ಕೋರ್ಟ್‌ಗಳಲ್ಲಿ ಮತ್ತು ಇನ್ನು ಇತರೇ ಸರ್ಕಾರಿ ಕಛೇರಿಗಳಲ್ಲಿ ಕನ್ನಡ ಭಾಷೆಯಲ್ಲಿ ಪತ್ರ 
ವ್ಯವಹಾರಗಳು ನಡೆಯುವಂತೆ ಆಗಬೇಕಾಗಿದ್ದರೆ ಅಲ್ಲಿ ನುರಿತ ಕನ್ನಡ ಟೈಪ್‌ರೈಟಿಂಗ್‌ 


೫ ಏದಾನ ಸಭಾ ನಡವಲಿಕೆ ದಿನಾಂಕ : 2ನೇ ಏಪ್ರಿಲ್‌, 1972. 


124 ಟ. ಆರ್‌. ಶಾಮಣ್ಣ 


ಮತ್ತು ಷಾರ್ಟ್‌ಹ್ಮಾಂಡ್‌ ನೌಕರರ ಅಗತ್ತ ಹೆಚ್ಚಾಗಿರುತ್ತದೆ. ಇಲ್ಲದಿದ್ದರೆ ಅಲ್ಲಿ ನಡೆಯಬೇಕಾದ 

ಕೆಲಸ ಕಾರ್ಯ ಗಳು ವೇಗವಾಗಿ ನಡೆಯುವುದಕ್ಕಾಗುವುದಿಲ್ಲ. ಹಾಗೆ ಕನ್ನಡ ಟೈಷ್‌ರೈಟಿಂಗ್‌ 
ಮತ್ತು ಪಾರ್ಲ್‌ಹ್ಯಾಂಡ್‌ ವಿದ್ಯೆಯಲ್ಲಿ ತರಬೇತು ಮಾಡುವುದಕ್ಕೆ ವಿದ್ಯಾರ್ಥಿಗಳನ್ನು ತರುವುದೇ 
ಬಹಳ ಕಷ್ಟವಾಗಿದೆ. ಕಾರಣ ಅವರಿಗೆ ಏನೂ ಉತ್ತೇಜನ ಇಲ್ಲ. ಅವರಿಗೆ ಪಾಸಾದ 
ಕೂಡಲೇ ಕೆಲಸಗಳು ಸಿಕ್ಕುವುದಿಲ್ಲ. ಅವರಿಗೆ ಪ್ರೋತ್ಸಾಹ ಮಾಡುವಂತೆ ಮಾಡಲು 
ಸರ್ಕಾರದವರು ಪ್ರಾರಂಭದಲ್ಲಿ ಒಂದು ಏನಾದರೂ ಅಲೋಯೆನ್ಸ್‌ನ್ನು ಕೊಡುವದು ಅಗತ್ವ. 
ಇಲ್ಲದಿದ್ದರೆ ಈ ಬಾಬಿನಲ್ಲಿ ಟ್ರೆನಿಂಗನ್ನು ಕೊಡುವುದಕ್ಕೆ 10-20 ವಿದ್ಯಾರ್ಥಿಗಳನ್ನು 
ಬರಮಾಡಿಕೊಳ್ಳುವುದೇ ಬಹಳ ಕಷ್ಟವಾಗಿದೆ. ಆದ್ದರಿಂದ ಕೆಲವು ವರ್ಷಗಳ ಕಾಲವಾದರೂ 
ಈ ವಿದ್ಯಾಭ್ಯಾಸಕ್ಕೆ ಬರತಕ್ಕ ವಿದ್ಯಾರ್ಥಿಗಳಿಗೆ ಒಂದು ಅಲೋಯೆನ್ಸ್‌ನ್ನಾಗಲೀ ಅಥವಾ 
ಒಂದು ಸ್ಕಾಲರ್‌ ಷಿಪ್ಪನ್ನಾಗಲಿ ಕೊಡಬೇಕಾದ್ದು ಅತ್ಮಗತ್ಯ. ಅಲ್ಲದೆ ಇದರಲ್ಲಿ ಪಾಠಪ್ರವಚನ 
ನಡೆಸತಕ್ಕ ಪಾಠಶಾಲೆಗಳಿಗೂ ಕೂಡ ಪರಿಹಾರ ರೂಪದಲ್ಲಿ ಸಹಾಯ ಮಾಡಬೇಕಾದ್ದು 
ಅತ್ಯಗತ್ಯ. ಹೀಗೆ ಮಾಡಿ ಇದನ್ನು ಒತ್ತಾಯವಾಗಿ ಜಾರಿಗೆ ತರದಿದ್ದರೆ ಕನ್ನಡವನ್ನು ರಾಜ್ಯದಲ್ಲಿ 
ಅಧಿಕೃತ ಭಾಷೆಯನ್ನಾಗಿ ಮಾಡುವುದಕ್ಕೆ ಕಷ್ಟವಾಗುತ್ತದೆ. 


ಒಂದು ಪ್ರೋಗ್ರಾಮ್‌ ಹಾಕಿಕೊಂಡು ಮೊದಲು ಎಲ್ಲಾ ಮಟ್ಟದಲ್ಲೂ ಕನ್ನಡವನ್ನು 
ಆಡಳಿತ ಭಾಷೆಯಾಗಿ ಜಾರಿಗೆ ತರಬೇಕು. ಈ ರೀತಿ ಒಂದು ಕಾರ್ಯಕ್ರಮ ಹಾಕಿಕೊಳ್ಳದೆ 
ಹೋದರೆ ಕನ್ನಡ ಭೂಷೆ ಆಡಳಿತ ಬಾಷೆಯಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಈ ಸಂದರ್ಬದಲ್ಲಿ 
ಹೇಳಬೇಕಾಗಿದೆ. 


ಶಾಸನ ಸುವ್ಯ ವಸ್ಥೆ ಬಗ್ಗೆ ರಾಜ್ಯಪಾಲರು ಮಾತನಾಡುವಾಗ ಗುಲ್ಬರ್ಗಾ ಬಗ್ಗೆ ಮಾತ್ರ 
ಪ್ರಸ್ತಾಪ ಮಾಡಿದ್ದಾರೆ. ಶಾಸನ ಸುವ್ಯವನ್ನೆ ಎಂದರೆ ಹೊಡೆದಾಟ ಬಡಿದಾಟ ಎಂದು 
ಅರ್ಥವಾಗುತ್ತದೆ. ನನ್ನ ತಿಳುವಳಿಕೆ ಪ್ರಕಾರ ರಾಜ್ಯದಲ್ಲಿ ಪೋಲೀಸರು ನಡೆಸಬಚೇಕಾದಂತಹ 
ಕಾರ್ಯಕ್ರಮ ತೆಗೆದುಕೊಳ್ಳಬೇಕಾದಂಥ ಕೆಲಸಗಳು ಏನು ಇವೆಯೋ ಅವನ್ನು ಆಸಕ್ತಿ 
ವಹಿಸಿ ಮಾಡಿಲ್ಲ. ಪೋಲೀಸರಿಗೆ ಮುಖ್ಯವಾಗಿ ಬೇಕಾಗಿರುವ ಮೇಲಿನ ಸಂಪಾದನೆಗೆ 
ಬೇಕಾದ ಕೆಲಸವಾಗುತಿದೆಯೇ ಹೊರತು ಶಾಸನ ಸುವ್ಯವಸ್ಥೆ ಖಂಡಿತ ನಡೆಯುತ್ತಿಲ್ಲ ಎಂದು 
ಹೇಳಬೇಕಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 50 ಕ್ಷಬ್‌ಗಳು ಇವೆ. ಅನೇಕ ನೈಟ್‌ 
ಕ್ಷಬ್‌ಗಳು ಇವೆ. ಅನೇಕ ನೈಟ್‌ ಕ್ಷಬ್‌'ಗಳು ನಡೆಯುತಿವೆ. ಒಬ್ಬ ಕ್ಷಬ್‌ ನಡೆಸುವನು ಒಂದು 
ತಿಂಗಳಿಗೆ ಸುಮಾರು 5 ಸಾವಿರದಿಂದ 10 ಸಾವಿರ ರೂಪಾಯಿಗಳವರೆಗೆ ಸಂಪಾದನೆ 
ಮಾಡುತಾನೆ. ಅರ್ಧಭಾಗ ಹಣವನ್ನು ಪೋಲೀಸರಿಗೆ ಕೊಟ್ಟು ರೆಮ್ಮಿಮೊದಲಾದ ಅನೇಕ 
ಜೂಜು ಆಟವಾಡುತ್ತಿದ್ದಾರೆ. ಸೋಷಿಯಲ್‌ ಕ್ಷಬ್‌ ಎಂದು 500 ಕ್ಷಬ್‌ಗಳು ಇವೆ. 
ಪೋಲೀಸರ ಸಹಾಯದಿಂದ ಅನೇಕ ಕ್ಷಬ್‌ಗಳು ನಡೆಯುತ್ತಿವೆ. ಈ ಕ್ಷಬ್‌ಗಳಿಂದ ಅನೇಕ 
ಮನೆಗಳು ಹಾಳಾಗುತ್ತಿವೆ. ಪೋಲೀಸಿನವರೇ ಕುಮ್ಮಕ್ಕು ಕೊಟ್ಟು ನಡೆಸುತ್ತಾ ಇರುವದರಿಂದ 
ಇದನ್ನು ತಡೆಗಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಶಾಸನ ಸುವ್ಯವಸ್ಥೆಯೇ ಎಂದು 


ಸಂಸದೀಯ ಪಟು 125 


ಕೇಳಬೇಕಾಗಿದೆ. ಪಾನ ನಿರೋಧ ಜಾರಿಗೆ ಬಂದಮೇಲೆ ಬೆಂಗಳೂರಿನಲ್ಲಿ ನಡೆಯತಕ್ಕಷ್ಟು 
ಕಳ್ಳಬಟ್ಟಿ ವ್ಯವಹಾರ ಬೇರೆ ಎಲ್ಲೂ ನಡೆಯುತ್ತಿಲ್ಲ. ಇದಕ್ಕೆ ಪೋಲೀಸಿನವರೇ ಉತ್ತೇಜನ 
ಕೊಡುತ್ತಿದ್ದಾರೆ. ಕಳ್ಳಬಟ್ಟಿ ಸಾರಾಯಿ ಕುಡಿಯುವುದಕ್ಕೆ ಬೇಕಾದಷ್ಟು ಸಿಕ್ಕುತ್ತದೆ ಜೊತೆಗೆ 
ಸರ್ಕಾರಕ್ಕೆ ಬರುವ ದುಡ್ಡು ಹೋಗುತ್ತದೆ. ಆದುದರಿಂದ ಕಳ್ಳಬಟ್ಟಿ ಸಾರಾಯಿ ತಡೆಗಟ್ಟದೇ 
ಇದ್ದ ಪಕ್ಷದಲ್ಲಿ ಸರ್ಕಾರಕ್ಕೆ ಬರಬೇಕಾದ ವರಮಾನವು ಬರುವುದಿಲ್ಲ. ಹೆಚ್ಚಿನ ರೀತಿಯಲ್ಲಿ 
ಕಳ್ಳಬಟ್ಟಿ ಸಾರಾಯಿ ಜನರಿಗೆ ಸಿಗುವಂತೆ ಮಾಡಿದರೆ, ಅವರು ಸಾಯುವುದಕ್ಕೆ 
ಅನುಕೂಲವಾಗುತ್ತದೆ. ಪೋಲೀಸ್‌ ಕಮೀಷನರ್‌ರವರ ವರದಿಯನ್ನು ನಾವು ಪತ್ರಿಕೆಯಲ್ಲಿ 
ಒದುತಿದ್ದೇವೆ. ಅಲ್ಲಿ ಕಳ್ಳತನವಾಯಿತು. ಇಲ್ಲಿ ಕಳ್ಳತನವಾಯಿತು. ವಿಚಾರಣೆಗಳು ನಡೆಯುತ್ತಿದೆ 
ಎಂದು ಆದರೆ ಅದನ್ನು ತಡೆಗಟ್ಟುವುದಕ್ಕೆ ಏನು ಮಾಡುತ್ತಾರೆ ಎಂಬುದನ್ನು ನೋಡಬೇಕು. 
ಸಣ್ಣ ಪಟ್ಟ ಹೊಡೆದಾಟಗಳ ಲೆಕ್ಕವೇ ಇಲ್ಲ. ನಾವು ರಾತ್ರಿ ಹೊತ್ತು ನಿದ್ದೆ ಮಾಡುವುದಕ್ಕೂ 
ಆಗುವುದಿಲ್ಲ. ಅವನು ಇವನನ್ನು ಹೊಡೆದ ಇವನು ಅವನನ್ನು ಹೊಡೆದ ಎಂದು ದೂರುಗಳು 
ಬಂದು, ಒಂದು ದಿವಸವೂ ಸುಸೂತ್ರವಾಗಿ ನಿದ್ದೆ ಮಾಡುವುದಕ್ಕೆ ಆಗುವುದಿಲ್ಲ. ಪೋಲೀಸ್‌ 
ಸ್ಟೇಷನ್‌ಗೆ ಅಲೆಯುವುದೇ ಆಗಿದೆ, ಇದಕ್ಕೆ ಕಾರಣ ಕುಡಿತ ಮತ್ತು ಜೂಜಾಟ. ಇದು 
ಶಾಸನ ಸುವ್ಯವಸ್ಥೆಯೇ ಎಂದು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ. ಫೋಲೀಸಿನವರು 
ಕ್ರಮವಾಗಿ ಪ್ರತಿಯೊಂಬು ಸ್ಪೇಷನ್‌ಗೂ ಲೆಕ್ಕ ಇಟ್ಟು ಕೊಂಡಿದ್ದಾರೆ. ಪೋಲೀಸ್‌ 
ಕಾನ್ಸ್‌ಟೀಬಲ್‌ನಿಂದ ಹಿಡಿದು ಇನ್ಸ್‌ಪೆಕ್ಷರ್‌ವರೆಗೂ ಹಂಚಿಕೆ ನಡೆಯುತ್ತಿದೆ. ಶಾಸನ ಸುವವಸ್ಥೆ 
ನೋಡಿಕೊಳ್ಳುವವರೇ ಈ ರೀತಿ ಲೂಟಿ ಮಾಡಿದರೆ ಕುರಿಕಾಯುವುದಕ್ಕೆ ತೋಳ ಸಂಬಳವಿಲ್ಲದೆ 
ಕಾಯುತ್ತೇನೆಂದು ಹೇಳಿದ ವ್ಯವಸ್ಥೆ ಬರುತ್ತದೆ. ಇದನ್ನು ಯೋಚನೆ ಮಾಡಬೇಕಾಗಿದೆ. 


ತಮಗೆ ತಿಳಿದ ಹಾಗೆ ಪ್ರತಿ ವರ್ಷವೂ ಬರಗಾಲವಿದೆಯೆಂದು ಕಾಣುತ್ತದೆ. ಇದಕ್ಕಾಗಿ 
ಅನೇಕ ಯೋಜನೆಗಳು ಇವೆ ಮತ್ತು ವ್ಯವಸಾಯಕ್ಕೆ ಅನೇಕ ಕೋಟಿ ರೂಪಾಯಿಗಳನ್ನು 
ಖರ್ಚು ಮಾಡುತ್ತಾ ಇದ್ದಾರೆ. ಆದರೂ ಸಾಕಷ್ಟು ಆಹಾರ ಉತ್ತ್ಪತಿಯಾಗಿಲ್ಲ. ಆಹಾರದ 
ಬೆಲೆಗಳು ದಿನೇ ದಿನೇ ಏರುತ್ತಿವೆ. ಹೀಗಾದರೆ ಯಾವರೀತಿ ಜನಗಳ ಹಿತರಕ್ಷಣೆ ಆಗುತ್ತದೆ 
ಎಂದು ಯೋಚನೆ ಮಾಡಿ, ಮುಂದ ಭೂಸುಧಾರಣೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಸರ್ಕಾರದವರು 
ವಹಿಸುವವರಿದ್ದಾರೆ. ಭೂಸುಧಾರಣೆ ತರುತ್ತೇವೆಂದು ಹೇಳಿ 15-16 ವರ್ಷಗಳಾದುವು. 
ಕಾನೂನು ಏನೋ ಆಗಿದೆ. ಊರೆಲ್ಲಾ ಸೂರೆಯಾದ ಮೇಲೆ ಊರು ಬಾಗಿಲು ಹಾಕಿದರು 
ಎಂದು ಹೇಳಿದ ಹಾಗೆ ಜಮೀನನ್ನು ಯಾವ ರೀತಿ ವಿತರಣೆ ಮಾಡಿದರೆ ಕಾಯಿದೆಗೆ 
ಒಳಪಡದೆ ಹಾಗೆ ಆಗುತ್ತದೆ ಎಂದು ಯೋಚಿಸಿ ಎಲ್ಲಾ ಮಾಡಿದ ಮೇಲೆ ಭೂಸುಧಾರಣೆ 
ತಂದರೆ, ಆದರಿಂದ ಜನರಿಗೆ ಎಷ್ಟು ಅನುಕೂಲವಾಗಬಹುದು ಎಂದು ಯೋಚನೆ 
ಮಾಡಬೇಕು. ಇದರ ಜೊತೆಗೆ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುವವರು ಸಣ್ಣ ಹಿಡುವಳಿದಾರರು. 
ವನಗೆ ಯಾವ ಜಮೀನು ಇಲ್ಲಯಾರ ಪರವಾನಿಗೆ ಬೇಕಾಗಿಲ್ಲ. ಜಮೀನಿಂದಲೇ ಜೀವನ 
ಮಾಡತಕ್ಕ ಅನೇಕ ಗಂಡಂದಿರನ್ನು ಕಳೆದುಕೊಂಡ ಹೆಂಗಸರು ಮತ್ತು ಸಣ್ಣ ಸಣ್ಣ ಸಂಸಾರಗಳು 
ಅನೇಕ ಬಡವರು ಇದ್ದಾರೆ. ಹಾವು ಹೊಡೆದು ಹದ್ದಿಗೆ ಹಾಕಿದ ಹಾಗೆ ಇವರಿಂದ ಕಿತ್ತು 


126 ಚಿ. ಆರ್‌. ಶಾಮಣ್ಣ 


ಬಿಟ್ರು ವೃವಸಾಯ ಮಾಡುವವರಿಗೆ ಕೊಟ್ಟರೆ ಕೊಡಿ. ಆದರೆ ಅನೇಕರಿಗೆ ಹೊಟ್ಟೆಗೆ ಸಿಗದಂತೆ 
ಅದನ್ನು ತೆಗೆದು ಬೇರೆ ವ್ಯವಸಾಯ ಮಾಡಬೆ ಇರುವವರಿಗೆ ಕೊಡುವುದು ಅನ್ಯಾಯ. 
ಮಹಾರಾಜರನ್ನು ಮನೆಗೆ ಕಳುಹಿಸಿದಾಗ ಅವರಿಗೆ ಪರಿಹಾರ ಕೊಡುತ್ತೀರಿ. ಅದೇ ರೀತಿ 
ಇತರರನ್ನು ತೆಗೆದಾಗ ಅವರಿಗೆ ರಿಲೀಫ್‌ ಕೊಡುತ್ತೀರಿ ಆದರೆ ಸಣ್ಣ ಜಮೀನು 
ಇಟ್ಟುಕೊಂಡಿರುವವರಿಗೆ ಏನಾದರೂ ದಾರಿ ಮಾಡಿಕೊಚಬೆ ಹೋದರೆ, ಅವರಿಗೆ ಸಂಸಾರ 
ಮಾಡಲು ಬೇರೆ ಬಾರಿಯೇ ಇಲ್ಲಬಂತಾಗುತ್ತದೆ. ಹಾಗೆ ಮಾಡಿದರೆ ಜನರಿಗೆ ಯಾವ ರೀತಿ 
ಉಪಕಾರವಾಯಿತು ಎಂದು ನೋಡಬೆಕಾಗಿದೆ. ಬಡವರು ಬಲ್ಲಿದರು ಎಲ್ಲಾರ ಹಿತವನ್ನೂ 
ರಕ್ಷಿಸಬೇಕಾದ್ದು ಸರ್ಕಾರದ ಕರ್ತವ್ಯ. ಇದರಲ್ಲಿ ಜೀವನ ಮಾಡುವವರ ಜೀವನವನ್ನು ಕಿತ್ತಕೊಂಡು, 
ನಿರ್ಗತಿಕರನ್ನಾಗಿ ಮಾಡಿ ತಿರುಪೆ ಎತ್ತುವ ಹಾಗೆ ಮಾಡಿದರೆ ಅನ್ಮಾಯವಾಗುತ್ತದೆ. ಜಮೀನು 
ಇಲ್ಲದೆ ಇರುವವರಿಗೂ ಅನುಕೂಲ ಮಾಡಿಕೊಡಿ, ಬಂಜರು ಜಮೀನು ಕೊಡಿ. ಜಮೀನು 
ಯಾರು ಯಾರಿಗೆ ಕೊಟ್ಟರೆ ಯಾರಿಗೆ ಸುಭಿಕ್ಷವಾಯಿತು ಎಂದು ಯೋಚನೆ ಮಾಡಿ. 
ಜಮೀನನ್ನೇ ನಂಬಿಕೊಂಡು ಜೀವನಕ್ಕೆ ಬೀರೆ ಮಾರ್ಗವಿಲ್ಲದೆ ಇರುವಂಥವರಿಗೆ ಸರಿಯಾದ 
ರೀತಿಯಲ್ಲಿ ಅವರಿಗೆ ಜೀವನ ಮಾರ್ಗ ಒದಗಿಸಿಕೊಡದೇ ಹೋದರೆ, ಅವರಿಗೆ ಪೂರ್ಣ 
ಅವ್ಯಾಯ ಮಾಡಿದಂತೆ ಆಗುತ್ತದೆ. 


ಸರ್ಕಾರ ಸಾಕಾದಷ್ಟು ಗಮನೆವನ್ನು ಎಜುಕೇಟೆಜ್‌ ಅನ್‌ಎಂಪ್ಲಾಯಡ್‌ ಬಗ್ಗೆ ಮಾತ್ರ 
ಹರಿಸುತ್ತಿದೆ. ನಮ್ಮಮನೆಗೆ ಅನೇಕ ಹೆಂಗಸರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 
ಗೋಳಾಡಿಕೊಂಡು ಬರುತ್ತಾರೆ. ನಮ್ಮಮನೆಯಲ್ಲಿ ಬರತಕ್ಕ ಜನರಲ್ಲಿ ಶೇಕಡ 5 ಭಾಗಕ್ಕೆ 


ಕೆಲಸ ಒದಗಿಸಿಕೊಟ್ಟರೆ ನನಗೆ ಬರತಕ್ಕ ನೆಂಬಳ 400 ರೂಪಾಯಿಗಳನ್ನು ನಿಮಗೆ ಕೊಡುತ್ತೇನೆ. 


ಆನ್‌ ಎಂಪ್ಲಾಯ್‌ಮೆಂಟ್‌ ಪ್ರಾಬಮ್‌ ದಿನೇ ದಿನೇ ಉಲ್ಲಣ ಸ್ಲಿಶಿಗೆ ಬರುತ್ತಿದೆ. ಶೀಘ್ರವಾಗಿ 
ಯೆ ಮು 


ಅನ್‌ ಎಂಪ್ಲಾಯ್‌ಮೆಂಟ್‌ ಪ್ರಾಬ್ಲಮ್‌ ಸಾಲ್‌ ಮಾಡುತೇವಂದು ಹೇಳುತಾರೆ. ಆದರೆ 
ಸನಗೆ ಕಾಣುವ ಹಾಗೆ, ಯಾವ ರೀತಿಯಲ್ಲೂ ಅನ್‌ಎಂಪ್ಲಾಯ್‌ಮೆಂಟ್‌ ಪ್ರಾಬ 


* 


ಸಃ 
ನಾಲ್ಡ್‌ ಆಗಿಲ್ಲ. ಅದು ಜಾಸ್ತಿಯಾಗುತ್ತಾ ಇದೆ. ತೀವ್ರ ಕಾರ್ಯಕ್ರಮ ತೆಗೆದುಕೊಳ್ಳದೆ 


ಸ 
ಹೋದ ಪಕ್ಷದಲ್ಲಿ ಕ್ರಾಂತಿ ಆಗುವ ಪರಿಸ್ಥಿತಿ ಉದ್ಭವಿಸುತ್ತದೆ. ಈ ಪ್ರಶ್ನೆಯನ್ನು ಸರ್ಕಾರ 
ಬರೇ ಘೋಷಣೆಯಿಂದ ಪರಿಹರಿಸುವುದಕ್ಟುಗುವುದಿಲ್ಲ ಎಂದು ಒತ್ತಾಯ ಪೂರ್ವಕವಾಗಿ 
ಹೇಳಿ ಅನ್‌ಎಂಪ್ಲಾಯ್‌ ಮೆಂಟ್‌ ಬಗ್ಗೆ ಬರೀ ಪೇಪರ್‌ ಮೇಲೆ ಪ್ರಯತ್ನ ಮಾಡುವುದು 

€ಡ. ಈ ವರ್ಷದ ಆರಂಭದಲ್ಲಿ ಎಷ್ಟು ಆನ್‌ ಎಂಪ್ಲಾಯ್‌ಮೆಂಟ್‌ ಇತ್ತು ಈ ವರ್ಷಬೆ 
ಕೊನೆಯವರೆಗೆ ಎಷ್ಟು ನೌಕರಿ ಒದಗಿಸಿದ್ದೀರಿ ಎಂದು ಸ್ಪಾಟಿಸ್ಟಿಕ್‌ಕ್ಷನ್ನು ಒದಗಿಸಿ ಜನಗಳಿಗೆ 


ತಪಿಪಡಿಸಿ ಜನಗಳ ಹಾಹಾಕಾರ ತಪಿಸುವುದಕ್ನೆ ಪ್ರಯತಪಡುವ್ರಿದು ಒಳ್ಳಯದು. 
) ೧೫ [A Ei ಫಿ 


ಇನ್ನು ಮೂರು ಯೋಜನೆಗಳು ಆದರೂ ಎಷ್ಟು ಪ್ರಯೋಜನವಾಯಿತು ಎಂಬುದನ್ನು 
ಜನಗಳು ಪಟ್ಟೆರತಕ್ಕ ಸುಖದಿಂದ ನೋಡಬೇಕಾಗಿದೆ. ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ 
ವಾಲ್ಕು ವರ್ಷ ಮುಗಿದು ಐದಕ್ಕೆ ಬಂದಿದ್ದೇವೆ. ಈ ಯೋಜನೆಗಳಿಂದ ಎಷ್ಟು ಮಟ್ಟಿಗೆ 


ಸಂಸದೀಯ ಪಟು 127 


ಘೆಲಕಾರಿಯಾಯಿತು ಎಂಬುದನ್ನು ಯೋಚನೆ ಮಾಡಬೇಕಾಗಿದೆ. 5 ವರ್ಷಕ್ಕೆ ಒಂದು 
ಸಾರಿ ಮಾಡುವುದರಿಂದ ಜನಕ್ಕೆ ಸೌಖ್ಯಮಾಗಿದೆಯೇ ಎಂದು ಯೋಚನೆ ಮೂಡಬೇಕಾಗಿದೆ. 


E 

ನಮ್ಮಬೆಂಗಳೂರು ನಗರದ ಕಷ್ಟ ಹೇಗೆ ಇದೆ ಎಂದರೆ ಹಳ್ಳಿಯವರುಗಳು ಪಟ್ಟಣಕ್ಕೆ 
ಬಂದು ಸೇರುತಿದ್ದಾರೆ. ಹಳ್ಳಿಯವರುಗಳು ಹಳ್ಳಿಗಳಲ್ಲೇ ಇದ್ದರ ಕ್ಷೇಮವಾಗಿರುತ್ತದೆ. ಧೈಶ 
ಹಳ್ಳಿಯಲ್ಲೇ ಇದ್ದುಕೊಂಡು ವ್ಯವಸಾಯ ಮಾಡದೇ ಹೋದದೆ ಹಳ್ಳಿಯನ್ನು ಉದ್ದಾರ 
ಮಾಡುವುದಕ್ಕಾಗುವುದಿಲ್ಲ. ಕೆಟ್ಟು ಪಟ್ಟಣ ಸೇರಬೇಕು ಎನ್ನುವ ಗಾದೆಯಂತೆ ಬೆಂಗಳೂರು 
ನಗರಕ್ಕೆ ಬರತಕ್ಕವರೆಲ್ಲಾ ಹೆಳ್ಳಿಯ ಜನರು. ಅವರು ಇಲ್ಲಿಗೆ ಏತಕ್ಕೆ ಬರುತ್ತಿದ್ದಾರೆ ಎಂದರೆ 
ಪಟ್ಟಣದಲ್ಲಿ ಕೆಲಸ ಸಿಕ್ಕುತ್ತದೆ ಎಂದು. ಅದರ ಬಗ್ಗೆ ಈಗಲಾದರೂ ಸರ್ಕಾರದವರು ಗಮನ 
ಕೊಟ್ಟು ಕಾಯುವರು ಹಳ್ಳಿಯಲ್ಲಿ ಕ್ಷೇಮವಾಗಿರುವಂತೆ ಒಂದು ವ್ಯವಸ್ಥೆ ಮಾಡಬೇಕು, 
ಬರೀ ಬಾಯಿಯಲ್ಲಿ ಹೇಳಿದರೆ ಆಗುವುದಿಲ್ಲ ಎಂದು ಈ ಸಂಚರ್ಭದಲ್ಲಿ ಹೇಳುತ್ತೇನೆ. 


ಇನ್ನು ಕೊಳಚೆ ನಿರ್ಮೂಲನದ ವಿಷಯದ ಬಗ್ಗೆ ಹೇಳಬೇಕಾಗಿದೆ. ಬೆಂಗಳೂರು 
ವಗದದಲ್ಲಿ ಕಳೆದ 14 ವರ್ಷದಲ್ಲಿ ನಾನು ಕಾರ್ಪೊರೇಷನ್ನಿಗೆ ಬಂದಾಗ ಸುಮಾರು 100 
ಸ್ಪಮ್ಸ್‌ ಇತ್ತು. ಇವೊತ್ತಿವ ದಿವಸ 30 ಸಮ್ಸ್‌ ಇಬೆ. ಈಗಾಗಲೇ ನೀವು ಸುಮಾರು 1 
ಕೋಟಿ ರೂಪಾಯಿಗಳಷ್ಟು ಕೊಳಚೆ ನಿರ್ಮೂಲನಾ ಪ್ರದೇಶಕ್ಕೆ ಖರ್ಚು ಮಾಡಿದ್ದೀರಿ. 
ಆದಬೆ ಆ ಕೊಳಚಿ ಪ್ರಬೇಶಗಳು ನಿರ್ಮೂಲವಾಗಿಲ್ಲ. 4 ಕೊಳಚೆ ಪ್ರದೇಶಗಳು ಮಾತ್ರ 
ನಿರ್ಮೂಲನ ಮಾಡಿದ್ದೀರಿ. ಕಲಾಸಿಪಾಳ್ಯಂ ಹತ್ತಿರ ಸುಮಾರು 15 ಲಕ್ಷ ರೂಪಾಯಿ ಖರ್ಚು 
ಮಾಡ ಆಲ್ಲಿರತಕ್ಕಂಥ ಸ್ರುಸ್‌ನ್ದು ವರ್ಗಾಯಿಸಿದರು. ಮತ್ತೊಂದು ಸುಂ ಅಲ್ಲಿ ಈಗ ಬಂದಿರುತ್ತದೆ. 
ಒಂದು ಸಂ ತೆಗೆದರೆ 4 ಸ್ಪಂಗಳು ಹುಟ್ಟಿಕೊಳ್ಳುತದೆ. ಕ್ಲಿಯರ್‌ ಮಾಡುತ್ತೇವೆಂದು ಬರೀ 
ಬಾಯಿಯಲ್ಲಿ ಹೇಳಿದರೆ ಆಗುವದಿಲ್ಲ. ಎಲ್ಲಿಯವರೆಗೆ ಕಾರ್ಪೊರೇಷನ್ನಿಗೆ 
ಚುನಾಯಿತರಾಗುವವರು ಓಟು ಕೌಳುಖ ಪದಿಸ್ತಿಶಿ ಇರುತ್ತದೋ ಅಲ್ಲಿಯವರೆಗೆ ಈ ಸುಗಳನ್ನು 


ಐ —d 
ನಿರ್ಮೂಲ ಮಾಡುಖುದಕ್ಕಾಗುವುದಿಲ್ಲ. ಕಾರಣ ಏನೆಂದರೆ ಕಾರ್ಪೊರೇಷನ್ನಿಗೆ ಒಬ್ಬ 


Ke] 

ಕಾರ್ಪೊರೇಟರ್‌ ಚುನಾವಣೆಯಿಂದ ಗೆದ್ದು ಬರಬೇಕಾದರೆ ಅವನು ಎರಡು ಸ್ಥಂಗಳನ್ನು 

) ದಮಕೊಂಡದೆ ಸಾಸು. ಇದಕ್ಕೆ ರಾಜಕಾರಣಿಗಳೇ ಕಾರಣ. ಆದುದರಿಂದ 
ಕಾಜರ ಇಟಕ್ಕೆ ಒಂದು ಬಲವಾದಂಥ ಸಂಸ್ಥೆಯನ್ನು ಏರ್ಪಾಡು 
ಸೀಕು. ಕೊಳಚಿ ಪ್ರದೇಶಗಳು ಒಂದು ತರಹ ಕ್ಯಾಫ್ಸಲ್‌ ಇದ್ದ ಹಾಗೆ. ಆದ್ದರಿಂದ 
ಮನ್ಸು ಹೆಚ್ಚಾಗಿ ಬೆಳೆದುಕೊಂಡು ಹೋಗುವುದಕ್ಕೆ ಅವಕಾಶ ನೊಡದೆ ನಿರ್ಮೂಲ ಮಾಡಲು 
ತಳಕ್ಕೆ ಏರ್ಪುಡು ಮಾಡಬೇಕು. ಬಚವರ ಬಗ್ಗೆ ಮಾತನುಡತಕ್ಕೆಂಥ ಸರ್ಕಾರವನ್ನು 
ಒತ್ತಯಪೂರ್ವಕಮಾಗಿ ಕೇಳತಕ್ಕುಥಾದ್ದು ನೀವು ನಿಜವಾಗಿಯೂ ಬಡವರ ಬಂದುಗಳು 
ಎಂಯು ಅನವಿಸಿಕೊಳ್ಳಬೇಕಾದರೆ ವರ್ಷಕ್ಕೆ 10-20 ಸ್ತಂಸ್‌ಗಳನ್ನಾದರೂ ತೆಗೆಯುವುದಕ್ಕೆ 


128 ಆಟ. ಆರ್‌. ಶಾಮಣ್ಣ 


ಸಿದ್ದಾಂತೆ ಮಾಡಿಕೊಂಡು ಒಂದು ಫ್ರೋಗ್ರಾಂ ಹಾಕಿಕೊಳ್ಳದೇ ಹೋದರೆ ಖಂಡಿತವಾಗಿಯೂ 
ನೀವು ಯಾವುದನ್ನೂ ಸಾಧಿಸುವುದಕ್ಕಾಗುವುದಿಲ್ಲ ಎಂದು ಹೇಳುತ್ತೇನೆ. 


ವಿದ್ಯುಚ್ಛಕ್ತಿ ದರದ ಬಗ್ಗೆ ಮಾತನಾಡುತ್ತೇನೆ. ಈ ಬರವನ್ನು ಜೋರ್ಡ್‌ನವರು ವಿಧಾನ 
ದ್ರೋಹ ಮಾಡಿದ ಹಾಗೆ ನಿಧಾನವಾಗಿ ಏರಿಸುತಿದ್ದಾರೆ. ಬೋರ್ಡು ಬರುವುದಕ್ಕಿಂತ ಮುಂಚಿ 
ಇದ್ದ ದರಕ್ಕೂ ಈಗ ಇರತಕ್ಕೆ ದರಕ್ಕೂ ಲೆಕ್ಕ ಹಾಕಿ ನೋಡಿದರೆ ಒಂದಕ್ಕೆ 3ರಷ್ಟು ಹೆಚ್ಚಾಗಿದೆ. 
ಅವರ ಪ್ರೊಡಕ್ಷನ್‌ ಕಾಸ್ಟ್‌ 2 ಪೈಸೇ ಇದ್ದರೆ ನಮ್ಮಹತ್ತಿರ 40 ಪೈನೇ ತೆಗೆದುಕೊಳ್ಳುತ್ತಾರೆ. 
ಆದುದರಿಂದ 2 ಪೈಸೇ ಇದ್ದುದನ್ನು 40 ಪೈಸೇ ತೆಗೆದುಕೊಳ್ಳಬೇಕಾದರೆ ಅದರಲ್ಲಿ ಲೋಪ 
ಇರಬೇಕು. ಅನೇಕ ಕೋಟಿ ರೂಪಾಯಿಗಳು ನಷ್ಟವಾಗುತ್ತದೆ ಎಂದು ಹೇಳುತ್ತಾರೆ. ಅದು 
ಹೇಗೆ ನಷ್ಟವಾಗುತ್ತದೆ ಎನ್ನುವದನ್ನು ತಿಳಿಸಬೇಕು. ಅದರಲ್ಲಿ ಉಳಿಯತಕ್ಕಂಥ ಮಾರ್ಗಗಳು 
ಬೇಕಾದಷ್ಟು ಇವೆ. ಎಲೆಕ್ಟಿಸಿಟಿ ತಯಾರಾಗತಕ್ಕಂಥ ಮೈಸೂರು ರಾಜ್ಯದಲ್ಲಿ ಇಷ್ಟೊಂದು 
ಹೆಚ್ಚು ದರ ಕೊಡಬೇಕಾಗಿದೆಯೇ ಹೇಗೆ ಎನ್ನುವುದನ್ನು ಯೋಚನೆ ಮಾಡಬೇಕು. ಈ 
ಬೋರ್ಡ್‌ನಲ್ಲಿ ಹೇಳತಕ್ಕಂಥ ದೊಡ್ಡ ಲೋಪ ಏನೆಂದರೆ ಬೆಂಗಳೂರಿನಲ್ಲಿ 30 ಸಾವಿರ 
ಲೈೆಟುಗಳು ಇವೆ. ಆದರಲ್ಲಿ ಅರ್ದ ಭಾಗದಷ್ಟು ಲೈಟುಗಳು ಉರಿಯುವುದಿಲ್ಲ. ಇದು 
ಎಲೆಕ್ಟಿಸಿಟಿ ಬೋರ್ಡಿನ ಒಂದು ಅದ್ಯಕ್ಷತೆ ಎಂದು ತೋರಿಸುತ್ತವೆ. ಯಾವುದಾದರೂ 
ಸಮಾರಂಭಗಳಲ್ಲಿ ಮದುವೆ ಮುಂಜಿ ಕಾಲದಲ್ಲಿ ಕಾರಣ ಇರಲಿ, ಇಲ್ಲದೇ ಇರಲಿ ವಿದ್ಯುಚ್ಛಿಕ್ರಿಯ 
ಸರಬರಾಜು ಇರುವುದಿಲ್ಲ. ಹಿಂದೆ ಮಳೆಗಾಲದಲ್ಲಿ ಗಾಳಿ ಕಾಲದಲ್ಲಿ ವಿದ್ಯುಚ್ಛಕ್ತಿ ಹೋಗುತಿತ್ರೇ 
ವಿನಃ ಈಗಿನಂತೆ ಯಾವಾಗಲೂ ಹೋಗುತ್ತಿರಲಿಲ್ಲ. ಅದಕಾರಣ ಇದನ್ನು ತಪ್ರಿಸುವುದಕ್ಕೆ 
ಮತ್ತು ಏರಿಸಿರುವ ದರದ ಬಗ್ಗೆ ಎಲೆಕ್ಟಿಸಿಟಿ ಬೋರ್ಡ್‌ನವರಲ್ಲಿಆ ಲೋಪ ಸರಿ ಮಾಡಿ 
ಸರಿಯಾದ ಒಂದು ಕಾರ್ಯಕ್ರಮ ತೆಗೆದುಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. 


ಸಂಸದೀಯ ಪಟು 129 
ಸಹಕಾರ ಇಲಾಖೆಯ ಬೇಡಿಕೆಗಳು * 


ಈ ದಿನ ನಮ್ಮಮುಂದಿಟ್ಟಿರುವ ಸಹಕಾರಿ ಇಲಾಖೆ ಬೇಡಿಕಿ ಬಗ್ಗೆ ಕೆಲವು ಮಾತುಗಳನ್ನು 
ಆಡುವುದಕ್ಕೆ ಅಪ್ಪಣೆ ಬೇಡುತ್ತೇನೆ. ನಮ್ಮದೇಶದಲ್ಲಿ ಸಹಕಾರಿ ಪದ್ಧಶಿ ಪ್ರಕಾರ ಸಹಕಾರ 
ಚಳವಳಿ ಇಂಟರ್‌ ನ್ಯಾಷನಲ್‌ ಕೋ-ಅಪರೇಟಿವ್‌ ಪ್ರಿನ್ನಿಪಲ್ಸ್‌ ಏನಿದೆ ಅದಕ್ಕನುಗುಣವಾಗಿ 
ನಡೆಯದೆ ಸರಕಾರಿ ಇಲಾಖೆಯಾಗಿ ನಡೆಯುತ್ತಿರುವುದು ಬಹಳ ಶೋಚನೀಯವಾದ 
ವಿಚಾರ. Itis an Organisation where the principle is each for all 
and all for cach and not everything ior self. & ಒಂದು ಮುಖ್ಯವಾದ 
ಧ್ಯೇಯವನ್ನು ಬಿಟ್ಟು everything for se]f. ಎನ್ನುವಂತೆ ಕಾರ್ಯರೂಪಕ್ಕೆ ಬರುತ್ತಿದೆ. 
ಈ ಆರ್ಗೈೆಜೇಷನ್ನಿನಲ್ಲಿ ಸರ್ಕಾರಿ ಕ್ಲಿವಾಡ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಪಡಾರಿಗಳು 
ಪುಡಾರಿತನ ಬೆಳೆಸಲು ಇದು ಒಂದು ಕೇಂದ್ರ ಜಾಗವಾಗಿದೆ. ಮೊನ್ನೆ ನಡೆದ ಚುನಾವಣೆಯಲ್ಲಿ 
ಇದಕ್ಕೆ ಖಚಿತವಾದ ದಾಖಲೆಯಿದೆ. ಕೆಲವು ಡಿಸ್ಪಿಕ್ಟ್‌ ಕೋ-ಅಪರೇಟಿವ್‌ ಬ್ಯಾಂಕ್‌ 
ಅಧ್ಯಕ್ಷರುಗಳು ಚುನಾವಣೆಗಾಗಿ ಬ್ಯಾಂಕಿನ ಹೆಚ್ಚು ಹಣ ಉಪಯೋಗ ಮಾಡಿಕೊಂಡಿದ್ದಾರೆ. 
ಪ್ರಿಂಟಿಂಗ್‌, ಪೆಟ್ರೋಲು ಮುಂತಾದವುಗಳನ್ನು ಇನ್‌ಸ್ವಿಟ್ಕ್ಯೂಷನ್ನಿಗೆ ಖರ್ಚು ಹಾಕಿ 
ಚುನಾವಣೆಯ ಖರ್ಚನ್ನು ಗಿಟ್ಟಿಸಿದ್ದಾರೆ. ಕೋ-ಅಪರೇಷನ್ನನ್ನು ಕೆಲವರು ತಮ್ಮ ತೊಂದರೆಗಳನ್ನು 
ನೀಗಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ. ಇದು ತಪ್ಪದೇ ಇರುವುದು ಶೋಚನೀಯ ವಿಚಾರ. 


ಹಿಂದೆ ಮಾತನಾಡಿದ ಶ್ರೀ ರೆಡ್ಗಿಯವರು ಕೋ-ಆಪರೇಷನ್‌ ಆ್ಯಕ್ಸ್‌ ರಚಿಸಿ ಬಹಳ 
ದಿವಸವಾಗಿದೆ. ಅದರಲ್ಲಿ ಅನೇಕ ಮಾರ್ಪಾಟು ಆಗಬೇಕಾಗಿದೆ, ಈ ಆಕ್ಸ್‌ 
ತಿದ್ದುಪಡಿಯಾಗಬೇಕಾದ್ದು ಅತ್ಕಾವಶ್ಯಕವೆಂದು ಹೇಳಿದರು. ಜೊತೆಗೆ ರೂಲ್ಸ್‌ ಕೂಡ 
ಬದಲಾಯಿಸಬೇಕಾಗಿದೆ. ಅದಷ್ಟು ಬೇಗ ಆಕ್ಟ್‌ ಮತ್ತು ರೂಲ್ಸ್‌ ಈ ಕಾಲಕ್ಕನುಗುಣವಾಗಿ 
ಜನರ ಹಿತದೃಷ್ಟಿಯಿಂದ ಬದಲಾಯಿಸಬೇಕಾದ್ದು ಅತ್ಯಗತ್ಯವಾಗಬೇಕಾಗಿದೆ. ಇದರ ಬಗ್ಗೆ 
ಸಾಕಾದಷ್ಟು ಗಮನ ಸಹಕಾರಿ ಮಂತ್ರಿಗಳು ಕೊಡುವರೆಂದು ನಂಬಿದ್ದೇನೆ. ಈ 
ಕೋ-ಆಪರೇಷನ್ನಿನಲ್ಲಿ ಅನೇಕವಾಗಿ ಹಣ ವ್ಯಯವಾಗುತ್ತಿದೆ. ಆದರೆ ಆದಕ್ಕೆ ತಕ್ಕಂತೆ 
ಸಹಾಯವಾಗುತ್ತಿಲ್ಲ. ಈಗ ಒಂದು ಕೋ-ಆಪರೇಟಿವ್‌ ಯೂನಿಯನ್ನಿದೆ. ಇದರ ಖರ್ಚಿಗೆ 
ಎಲ್ಲಾ ಕೋ-ಆಪರೇಟಿವ್‌ ಸೊಸೈೆಟಿಗಳೂ ತಮ್ಮ ಅನುಕೂಲಕ್ಕಿಲ್ಲದಿದ್ದರೂ ಒಂದು ಭಾಗವನ್ನು 
ತಾವ ಸಂಪಾದನೆ ಮಾಡಿರುವುದರಲ್ಲಿ ಕೊಡಬೇಕು. ಈ ಯೂನಿಯನ್ನಿನಲ್ಲಿ ನಡೆಯುವ 
ಕಲಸ ವರ್ಷ ಕ್ಕೊಂದು ಸಲ ಕೋ-ಆಪರೇಟರ್ಸ್‌ ಡೇ ಮಾಡುವುದು ಮತ್ತು ಸಣ್ಣ ಪುಟ್ಟ 
ಸಹಾಯವನ್ನು ಮಾಡಟುಹುದು. ಈ ಯೂನಿಯನ್ನಿನಿಂದ ಸರಿಯಾದ ಕೆಲಸವಾಗುತ್ತಿಲ್ಲ. 
ಸಹಕಾರ ಸಂಘಗಳಿಗೆ ಅದರಿಂದ ಅನುಕೂಲವಾಗದೆ ಆದಕ್ಕೆ ಬದಲಾಗಿ ಕೆಲವರಿಗೆ ಅಧಿಕಾರ 
ಸಿಕ್ಕಲು ಆ ಯೂನಿಯನ್‌ ಆಗಿದೆ. 


೫ ವಿಧಾನ ಸೆಭಾ ನಡವಳಿಕೆ ದಿನಾಂಕ : 5ನೇ ಜುಲೈ 1972. 


130 ಟಿ. ಆರ್‌. ಶಾಮಣ್ಣ 


ಕೋ-ಆಪರೇಟಿವ್‌ ಆಡಿಟ್‌ ಮತ್ತು ಇಲಾಖೆಯನ್ನು ಬೇರ್ಪಡಿಸಬೇಕೆಂದು ಅನೇಕರು 
ಒತ್ತಾಯ ಮಾಡುತ್ತಿದ್ದಾರೆ. ಆಡಿಟ್‌ ಮಾಡುವ ಶಾಖೆ ಸ್ವತಂತ್ರವಾಗಿರಬೇಕು. ಎಗ್ಗಿಕ್ಕೂಟಿವ್‌ 
ಮತ್ತು ಆಡಿಟ್‌ ಒಂದೇ ಕಡೆ ಸೇರಿಸಿದರೆ ಏನಾಗಬೇಕೋ ಅದನ್ನು ಸಾಧಿಸುವುದಕ್ಕಾಗುವುದಿಲ್ಲ. 
ಆದುದರಿಂದ ಆಡಿಟ್ಟನ್ನು ಎಗ್ಗಿಕ್ಕುಟಿವ್‌ನಿಂದ ಬೇರೆ ಮಾಡಬೇಕು, ಇದು ಅಗತ್ಯ. 


ಹಿಂದೆ ಮಾತವಾಡಿದ ಮಿತ್ರರು ಹೇಳಿದ ಹಾಗೆ ಸರಕಾರದವರು ತಮ್ಮ ಅಧಿಕಾರ 
ಚಲಾವಣೆಯಲ್ಲಿ ಸಾಲಗಳನ್ನು ಸರಿಯಾಗಿ ವಸೂಲು ಮಾಡಲು ಗಮನಕೊಡುತ್ತಿಲ್ಲ. ಸೊಸೈಟಿ 
ಉದ್ದಾಥವಾಗಬೇಕಾದರೆ ವಸೂಲಿ ಸರಿಯಾಗಿ ಆಗಬೇಕು. ಯಾವ ಸೊಸ್ಥೆಟಿ ತೆಗೆದುಕೊಂಡರೂ 
ತೆಗೆದುಕೊಂಡ ಸಾಲ ಕೊಡಬೇಕಾಗಿಲ್ಲ ಎಂದು ಭಾವನೆ ತೆಗೆದುಕೊಂಡವರಿಗೆ ಇರುವ 
ಹಾಗೆ ಕಾಣುವುದು. ಕೊಡಬೇಕು, ತೆಗೆದುಕೊಳ್ಳಬೇಕು, ಹೀಗೆ ಮಾಡಿದರೆ ಹೆಚ್ಚು 
ಅಮಕೂಲವಾಗುವುದು. ತೆಗೆದುಕೊಂಡವರು ವಾಪಸು ಕೊಡದಿದ್ದರೆ ಸದಸ್ಯರಿಗೆ 
ಅನುಕೂಲವಾಗುವುದಿಲ್ಲ. ಆದುದರಿಂದ ಸಾಲ ತೆಗೆದುಕೊಳ್ಳುವಾಗ ಇರುವ ಆಸಕ್ತಿ 
ಕೊಡುವಾಗಲೂ ಇರುವಂತೆ ತಕ್ಕ ಕ್ರಮ ತೆಗೆದುಕೊಂಡಿಲ್ಲ, ತೆಗೆದುಕೊಳ್ಳಬೇಕು, ಇದಕ್ಕೆ 
ಗಮನ ಸಾಕಷ್ಟು ಕೊಡಬೇಕು. 


ಈಗ ಸೊಸ್ಸೆಟಿಗಳ ಸ್ಥಾಪನೆ ಆಗುತ್ತಲೇ ಇದೆ. ಆದರೆ ಬೇಗ ಮುಚ್ಚುವ ಪರಿಸ್ತಿತಿ 
ಬರುತ್ತಿದೆ. ಅನೇಕ ಸೊ ಸೈಟಿಗಳು ಹೀನಸ್ತಿತಿಯಲ್ಲಿವೆ. ಹೆನರಿಗೆ ಕೆಲವು ಇವೆಯೇ ಹೊರತು 
ಸದಸ್ಯರಿಗೆ ಅವುಗಳಿಂದ ಅನುಕೂಲವಾಗುತ್ತಿಲ್ಲ. ಮಲ್ಲಿಪರ್ಪಸ್‌ ಸೊಸ್ಯೆಟಿಗಳೆಂದು ಮಾಡಿದರು. 
ಆದರೆ ಮಿಸ್‌ಅಪ್ರೋಪ್ರಿಯೇಷನ್‌ ಆಗಿ ಅವಗಳನ್ನು ಮುಚ್ಚಬೇಕಾಯಿತು. ಸೊಸೈೆಟಿಗಳಲ್ಲಿ 
ಸಾಲ ಸಿಕ್ಕಬೇಕಾದರೆ ಡೈರೆಕ್ಷರುಗಳ ಬಾಲ ಹಿಡಿಯಬೇಕು. ಸಾಲ ಕೊಡಬೇಕಾದರೆ ಪ್ರಯಾರಿಟಿ 
ಪ್ರಕಾರ ಕೊಡುವ ಕ್ರಮವಿಲ್ಲ. ಡೈರೆಕ್ಟ್ಷರು ತಮ್ಮಇಷ್ಟ ಬಂದಹಾಗೆ ಸಾಲ ಕೊಡುವುದನ್ನು 
ತಪ್ರಿಸಬೇಕು. ನಿಜವಾಗಿಯೂ ಇದರಿಂದ ಪ್ರತಿಫಲ ಸಿಕ್ಕಬೇಕಾದರೆ ಅನುಕೂಲವಾಗಚೇಕಾದರೆ 
ಬಡ್ಡಿ ದರ ಕಡಿಮೆ ಮಾಡಬೇಕು. ಈಗ ಶೇಕಡ 11ರಿಂದ ಹೆದಿಮೂರು ರೂಪಾಯಿಗಳವರೆಗೆ 
ಬಡ್ಡಿ ವಸೂಲು ಮಾಡಲಾಗುತಿದೆ. ಅನೇಕ ವಿಧವಾದ ಸಾಲಗಳಿಗೆ ಅನೇಕ ರೀತಿ ಇದೆ, 
ದೀರ್ಫಾವಧಿ ಸಾಲಕ್ಕೆ ಒಂದು ಬಡ್ಡಿ ದರ, ರಿಸರ್ವ್‌ಬ್ಕಾಂಕ್‌ ಸಾಲಕ್ಕಿ ಒಂದು ದರ ಹೀಗೆ 
ಬೇರೆ ಬೇದೆ ಬಡ್ಡಿ ದರ ಇರುವುದು ಅನುಕೂಲವಲ್ಲ. ಕೋ-ಆಪರೇಟಿವ್‌ ಸ್ಟೋರ್ಸ್‌ 
ಸಮರ್ಪಕವಾಗಿ ನಡೆಯುತ್ತಿಲ್ಲ. ಕಾರಣ ಸರಿಯಾಗಿ ಕೋ-ಆಪರೇಟಿವ್‌ ಪ್ರಿನ್ನಿಪಲ್ಸ್‌ 
ಪಾಲಿಸುತ್ತಿಲ್ಲ. ಕೊಳ್ಳುವಾಗ ಬೇಕಾದ ಸಾಮಾನುಗಳನ್ನು ಕೊಳ್ಳದೆ ಹೆಚ್ಚು ಕಮಿಷನ್‌ ಬರುವ 
ಕಡೆ ಡೈರಕ್ಷರುಗಳು ಹೆಚ್ಚು ಸಾಮಾನು ತಂದು ಡೆಡ್‌ ಸ್ಟಾಕ್‌ ಅನೇಕವಾಗಿದೆ. ಇದರಿಂದ 
ನಹಕಾರ ಸಂಘಗಳು ಹೀನಸ್ತಿತಿಗೆ ಬಂದಿವೆ. ಜೊತೆಗೆ ಆರ್ಗನೈಜೇಷನ್‌ ಹೆಚ್ಚು ಬಂಡವಾಳ 


ಸಂಸದೀಯ ಪಟು 131 


ಕಟ್ಟಡಗಳ ಮೇಲೆ ಹಾಕಬಾರದು ಮತ್ತು ತ್ರೀ ಟೈರ್ಸ್‌ ಅಥವಾ ಟು ಟೈರ್ಸ್‌ ಇರಬೇಕೇ 
ಎಂಬುದನ್ನು ಯೋಚನೆ ಮಾಡಬೇಕು. ಶೇಕಡ 4ರಂತೆ ಸಾಲ ತೆಗೆದುಕೊಂಡು ಕನ್‌ಸ್ಕೂಮರ್ಸ್‌ಗೆ 
ಶೇಕಡ 8ರಿಂದ 11ರವರೆಗೆ ವಿಧಿಸುವರು. ಇದರಿಂದ ಸಹಾಯವಾಗುವುದಿಲ್ಲ. ಆದುದರಿಂದ 
ತ್ರೀ ಟೈರ್ಸ್‌ ಇರುವುದನ್ನು ಟು ಟೈೆರ್ಸ್‌ಗೆ ಬದಲಾಯಿಸಿದರೆ ಬಹಳ ಕಷ್ಟವಾಗುವುದು. ಯಾವ 
ಬಡ್ಡಿ ದರದಲ್ಲಿ ಪಡೆಯುವರು, ಯಾವ ದರದಲ್ಲಿ ಕೊಡಬೇಕು ಎಂಬುದನ್ನು ಆಲೋಚಿಸಿ 
ಆದಷ್ಟು ಕಡಿಮೆ ದರದಲ್ಲಿ ಸಾಲ ಸಿಕ್ಕುವಂತೆ ಮಾಡಬೇಕೆಂದು ಹೇಳುತ್ತೇನೆ. 


pS 


| 
by 


ಸಂಸದೀಯ 


peewee eta 
BEVIS SN U6 


ಯಿ ಹಾಲಿಗಾನಿ 120 


ಗ. ಬ: ಲೆ ದ್ರಿ 
ಯಾದ ಸತಿಗೆ 


ಫಿ ನಿಣದನ್ನಿರಳ್ನ ಲ ಧಾನ ಲ ರಾ ಫ್ರಿ, 
ML AUN ಬ ಬ 


ಅಂಶಗಳಿಂಬ' ಮತ್ತು ಮದ ಸರಣ 
ವಾಗುವುದಿಲ್ಲ ಹಿಂ ಜಿ ಹೊಟ್ಟೆ ತುಂ: 
ದೃಢಕಾಯರಬಾಗಿದ್ದರು. ಈಗ ಬಜಿ ಸ್ರ ಇ ಕೊಡೆ: ತಾನು, 
ಜಾತಿ, ತನ್ನ ಗುಂಪು ಬೆಳೆಯಬೇಕು ಎನ್ನುವುದರಲ್ಲಿ ಕಾಲ ಮ ಗ್ದ 
ಮುಂದಿನ ಅಧಿಕಾರದ ಬುಗ್ಗೆ ಗಯನಿ ಇಬೆಯೇ ಹೊರತು ಯಾ 
ರಾಷ್ಟ್ರ ನಮ್ಮಕರ್ತವೈೆದ ಬಗ್ಗ ಬಿನೂ ಗಮನ ಕೊಡದೆ ಇರುವುದು ಬಹಳ ನೋ ಹ _ 
ಪರಿಸ್ತಿಶಿಯಾಗಿಬಿ. 


ವನಗಾದರೂ ಲನಿಸುತ್ತಾ ಇದೆ. ಈಗ ಹೋಗುತ್ತಾ Nu 
ನಡೆದರೆ ನಮ್ಮದೇಶ ಎಚ್ಚಿತ್ತಕೊಳ್ಳುವ ಸತಿಗೆ ಬರದೆ ಗ ಸ ; ಸರಿಷೆ 
ನಾಧ್ಯವಾಗುತಡೆಯೋ ಇಲ್ಲವೋ ಎಂಬ ಕಳವಳ ನನ್ನ ಮನಸಿ ರಲ್ಲೂ 
ಕೂಡ ಒಂದು ಚೈಪೋಟಿ ಹುಟ್ಟಿದೆ. ನಾನು ನಿನಗಿಂತ ಸೆ ಸೋಷಿಂ ಲಿಸ್ಟು ಎಂಬ ಮಾದ 
ಬಂದು ಅನೇಕ ಕಡೆಗಳಲ್ಲಿ ಸೋಷಿಯಲಿಸಮಿನ ಒಂದು ಚಿತ್ರಬೆನ್ನು ಇಟ್ಟುಕೊಂಡು ದೇಶದಲ್ಲಿ 
ಜನೆಗಳ ಕಣ್ಣಿಗೆ ಮಣ್ಣು ಹಾಕುತ್ತಾ ಇದ್ದಾರೆ ಎಂದರೂ ತಪ್ಪಾಗಲಾರದು. : ನ್ನ ಮನಸ್ಸಿನಲ್ಲಿ 
ಇರತಕ್ಕೆದ್ದನ್ನು ಬಿಚ್ಚಿ ಹೇಳಬೇಕಾದರೆ ಮನುಷ್ಯ ನ್ಯಾಯವಾಗಿ, ನ ಸತ್ಯವಾಗಿ 


ದುಡಿದು ಸಂಪಾದನೆ ಮಾಡಬೆಕು. ಸಂಪಾದನೆ ಮಾಡಿದ್ದನ್ನು ತೆಗೆದುಕೊಂಡು ತ 


ಸ ಧಾನ ನಭಾ ನಡವಳಿಕೆ ದಿನಾಂಕ : 2ನೇ ಮಾರ್ಚ್‌, 197. 


134 ಟಿ. ಆರ್‌. ಶಾಮಣ್ಣ 


ಸಂಸಾರವನ್ನು ಸರಿಯಾಗಿ ಸಾಕಬೇಕು. ಸಾಕಿದ ಮೇಲೆ ಯಾರಿಂದ ತಾನು ಸಂಪಾದನೆ 
ಮಾಡಿದನೋ ಅವರ ಹಿತರಕ್ಷಣೆಗೆ ಗಮನಕೊಡಬೇಕು. ನಂತರ ತನ್ನ ಊರು, ತನ್ನ ದೇಶದ 
ಕಡೆಗೆ ಗಮನ ಕೊಡಬೇಕೆನ್ನುವುದನ್ನು ಮನುಷ್ಯ ಯೋಚನೆ ಮಾಡಿದರೆ ದೇಶಕ್ಕೆ 
ಒಳ್ಳೆಯದಾಗುತ್ತದೆಯೇ ಹೊರತು ಮತ್ತೆ ಬೇರೆಯಲ್ಲ. ಹಿಂದೆ ಸ್ತಾತಂತ್ರ ,ದ ಸಮರದಲ್ಲಿ 
ಹೋರಾಡುತ್ತಾ ಇದ್ದಾಗ ಇದ್ದಂಥ ನಿಸ್ಪಾರ್ಥತೆ ಮತ್ತು ಜನಗಳಲ್ಲಿ ಇದ್ದಂಥ ಒಗಟ್ಟು ಒಡೆದು 
ಹೋಗಿ ಛಿದ್ರ ಛಿದ್ರವಾಗಿ ದೇಶ ಹೀನಸ್ತಿತಿಗೆ ಹೋಗುತ್ತಾ ಇರುವುದನ್ನು ನೋಡಿ ಹಿಂದೆ 
ಸ್ಪಾತಂತ್ರ ದಲ್ಲಿ ಭಾಗವಹಿಸಿದವರಿಗೆ ನಿಜವಾಗಿಯೂ ವೃಸನಪಡತಕ್ಕ ಪರಿಸ್ಥಿತಿ ಈಗ 
ಒದಗಿರುವುದು ಬಹಳ ಶೋಚನೀಯ ವಿಚಾರ. 


ಇನ್ನು ನಮಲ್ಲಿ ಆಗಿರತಕ್ಕದ್ದು ಏನೆಂದರೆ ವಿಶೇಷ ಪ್ರಗತಿಯನ್ನು ಅಂಕಿಅಂಶಗಳು 
ತೋರಿಸಿದರೂ ಕೂಡ ಒಂದು ಗಂಭೀರವಾದ ಅಂಶವೆಂದರೆ ಜನಸಂಖ್ಯೆ ಅಪಾರವಾಗಿ 
ಬೆಳೆದಿದೆ. ಫ್ಯಾಮಿಲಿ ಪ್ಲಾನಿಂಗ್‌ ವಿಚಾರದಲ್ಲಿ ಎಷ್ಟು ಹೇಳಿದರೂ ಕೂಡ ಅದು ಹೆಚ್ಚಾಗಿ 
ಬೆಳೆದೇ ಇದೆ. ಎರಡನೆಯದು ಹಸಿವು. ಜನ ಆಹಾರಕ್ಕೆ ಬಹಳವಾಗಿ ಕಾತುರಪಡುತ್ತಾ 
ಇರುವುದು ಬೇಕಾದಷ್ಟು ಬೆಳೆಯುತ್ತಾ ಇದೆ ಅಂತ ಅನ್ನುವ ಅಂಕಿ ಅಂಶಗಳಿಂದ ಜನರು 
ತೃಪ್ಪರಾಗುವುದಿಲ್ಲ. ಹೊಟ್ಟಿ ತುಂಬ ಆಹಾರ ಕೊಡುವ ಕಡೆಗೆ ಗಮನ ಕೊಡಬೇಕು. 


ಇನ್ನು ಎಜುಕೇಷನ್‌ ಬಗ್ಗೆ ಈ ಅಸೆಂಬ್ಲಿಗೆ ನಾನು ಬಂದು ಮೂರು ವರ್ಷವಾಯಿತು. 
ಮೊದಲನೆಯ ವರ್ಷ 36 ಕೋಟಿ ರೂಪಾಯಿ ಖರ್ಚು ಮಾಡುತ್ತೇವೆ ಎಂದು ಹೇಳಿದರು. 
ಎರಡನೆಯ ವರ್ಷ 4 ಕೋಟಿ ರೂಪಾಯಿ ಆಯಿತು. ಈ ವರ್ಷ 58 ಕೋಟಿ ರೂಪಾಯಿಗೆ 
ಏರಿಸಿದ್ದಾರೆ, ಸಂತೋಷ. ಎಲ್ಲಾ ಬಾಬಿಗಿಂತಲೂ ಕೂಡ ವಿದ್ಯಾಭ್ಯಾಸಕ್ಕೆ ಸಾಕಾದಷ್ಟು ಹೆಚ್ಚಿನ 
ಗಮನಸ ಕೊಡಬೇಕಾದ್ದು ಅತಿ ಅವಶ್ಯಕವಾದದ್ದು ಎಂದು ನಾನು ಹೇಳುತ್ತೇನೆ. ವಿದ್ಯಾರ್ಥಿಗಳಿಗೆ 
ಸರಿಯಾದಂತಹ ವಿದ್ಯೆ ಬರುತ್ತಾ ಇದೆಯೋ ಇಲ್ಲವೆ, ಬರಿ ಪಾಸ್‌ ಮಾಡತಕ್ಕೆ ವರ್ಕ್‌ಷಾಪ್‌ 
ಆಗಿದೆಯೇ? ಅವರು ವಿದೈೆಗೆ ಸಾಕಾದಷ್ಟು ಗಮನ ಕೊಡುತ್ತಾ ಇದ್ದಾರೋ ಎಂಬ ಬಗ್ಗೆ 
ಆರ್ಥಿಕ ಸಚಿವರ ಗಮನವನ್ನು ಸೆಳೆಯಬೇಕಾಗಿದೆ. ನಾಯಕರು ಅಂತ ಅನ್ನಿಸಿಕೊಳ್ಳತಕ್ಕವರು 
ಸರಿಯಾದ ಮಾರ್ಗದರ್ಶನವನ್ನು ತೋರಿಸದೆ ಹುಡುಗರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ 
ಗಮನವನ್ನು ಕೊಡುವುದಕ್ಕೆ ಬದಲಾಗಿ ಅವರನ್ನು ರಾಜಕೀಯದ ಕಡೆಗೆ ಎಳೆದು ದೇಶ 
ಹಾಳಾಗುವ ಸ್ಥಿತಿಗೆ ತೆಂದಿರುವುದು ಬಹಳ ಶೋಚನೀಯವಾದ ವಿಚಾರ. ನಾಮು ಮೊದಲಿನಿಂದ 
ಹೇಳುತ್ತಾ ಇದ್ದೇನೆ, ಎಜುಕೇಷನ್‌ ಬಗ್ಗೆ ಬರೀ ದುಡ್ಡು ಖರ್ಚು ಮಾಡಿದರೆ ಆಗುವುದಿಲ್ಲ. 
ಕ್ಟಾಂಟಿಟಿಗೆ ಬದಲಾಗಿ ಕ್ವಾಲಿಟಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಮಕ್ಕಳಲ್ಲಿ ರಾಷ್ಟ್ರಪ್ರೇಮ 
ಬೆಳೆಯುವುದಕ್ಕೆ ಮತ್ತು ಕರ್ತವೃದ್ಧಷ್ಟಿ ಕಡೆಗೆ ಹೆಚ್ಚು ಗಮನ ಕೊಡಬೇಕೆಂಬುದನ್ನು ಮುಖ್ಯವಾಗಿ 
ಗಮನಿಸಬೇಕಾದ ವಿಚಾರ ಎಂದು ಹೇಳುತ್ತೇನೆ. ಮುಂದಿನ ಸತ್‌ಪ್ರಜೆಗಳಾಗತಕ್ಕವರು 
ಮಕ್ಕಳು K ದಯವಿಟ್ಟು ನೀವು ನಿಮ್ಮ ವಿದ್ಯೆಯ ಕಡೆಗೆ ಗಮನಕೊಟ್ಟು 
ರಾಷ್ಟ್ರಾಭಿಮಾನಿಗಳಾಗಬೇಕು. ರಾಷ್ಟ್ರವನ್ನು ಕಟ್ಟತಕ್ಕ ಜವಾಬ್ದಾರಿ ನಿಮ್ಮ ಮೇಲೆ ಇದೆ, 
ಇದಕ್ಕೆ ಹೆಚ್ಚು ಗಮನ ಕೊಡಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ಳತಕ್ಕ ಪರಿಸ್ತಿತಿ ಈಗ 


ಸಂಸದೀಯ ಪಟು 135 


ಬಂದಿದೆ. ವಿದ್ಯಾರ್ಥಿಗಳು ತಮ್ಮವಿದ್ಯಾಭ್ಯಾ ನವನ್ನು ಸರಿಯಾಗಿ ಮಾಡಿ ದೇಶವನ್ನು ಕಾಪಾಡತಕ್ಕ, 
ರಾಷ್ಟ್ರವನ್ನು ಕಟ್ಟತಕ್ಕ ಅಭಿಮಾನದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ತಮ್ಮ ವಿದ್ಯಾಭ್ಯಾಸವನ್ನು 
ಮುಂದುವರಿಸಲಿ ಎಂದು ವಿದ್ಯಾರ್ಥಿಗಳಲ್ಲಿ ಬಹಳ ವಿನಯದಿಂದ ಮತ್ತು ನಮ್ರತೆಯಿಂದ 
ಬೇಡಿಕೊಳ್ಳುತ್ತೇನೆ; ಮತ್ತು ಹರಿಜನ ಗಿರಿಜನ ಬಗ್ಗೆ ಬೇಕಾದಷ್ಟು ಮಾತನಾಡುತ್ತಾ ಇದ್ದಾರೆ. 
ವನ್ನ ತಿಳಿವಳಿಕೆ ಪ್ರಕಾರ ಹರಿಜನೋದ್ದಾರವಾಗಬೇಕಾದರೆ ಅವರ ಸಾಹಸದಿಂದ ಮಾತ್ರವೇ 
ಸಾಧ್ಯವೇ ಹೊರತು ಮನೆ ಮಠ ಕಟ್ಟಿಕೊಟ್ಟರೆ ಆಗುವುದಿಲ್ಲ. ಆದ್ದರಿಂದ ಎಷ್ಟು 
ಸಾಧ್ಯವಾಗುತ್ತದೆಯೋ ಅಷ್ಟು ಮಟ್ಟಿಗೂ ಹರಿಜನರನ್ನು ವಿದ್ಯಾವಂತರನ್ನಾಗಿ ಮಾಡಿದ ಪಕ್ಷದಲ್ಲಿ 
ಹರಿಜನರಲ್ಲಿ ಅಸ್ಪ್ರಶ್ಯತೆ ಅನ್ನುವುದು ಖಂಡಿತವಾಗಿಯೂ ನಿರ್ನಾಮವಾಗುತ್ತದೆ ಎಂದು 
ಹೇಳ ಬಯಸುತ್ತೇವೆ. ಮಂತ್ರಿಗಳು ಯಾರಾದರೂ ನಮ್ಮಮನೆಗೆ ಬಂದರೆ ಎಲ್ಲ ವಿಧವಾದ 
ಪೊಜ್ಯತೆಯಿಂದ ಕರೆದುಕೊಂಡು ಹೋಗುತ್ತೇವೆ, ಅದೇ ಬೇರೆ ಯಾರಾದರೂ ಬಂದರೆ 
ಅವರನ್ನು ದೂರದಲ್ಲೇ ಇಡುವುದಕ್ಕೆ ಪ್ರಯತ್ನ ಪಡುತ್ತೇವೆ. ಇದರಲ್ಲಿ ಮುಖ್ಯವಾಗಿ ಇರುವುದು 
ಅವರು ತಮ್ಮ ಸ್ಥಾನಮಾನಗಳನ್ನು ಬೆಳೆಸಿಕೊಳ್ಳಬೇಕಾದರೆ ಹರಿಜನರು ತಮಲ್ಲಿರತಕ್ಕ 
ಇನ್‌ಫೀರಿಯಾರಿಟಿ ಕಾಂಪ್ಲೆಕ್ಸ್‌ನ್ನು ಕೊಡೆದು ಹಾಕಿಕೊಳ್ಳಲು ಪ್ರಯತ್ನ ಮಾಡಬೇಕು ಮತ್ತು 
ತಾವ ವಿದ್ಯಾವಂತರಾಗಿ ಯಾರಿಗೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಳ್ಳಬೇಕಾದರೆ ಅದು 
ತೆಮ್ಮ ಸ್ವಶಕ್ತಿಯಿಂದ ಬರಬೇಕು ಎಂಬುದನ್ನು ಹೇಳುತ್ತಾ ಇದ್ದೇನೆ. ನಾನು ಇನ್ನೊಂದು 
ಮಾತು ಹೇಳಿದರೆ ಯಾರೂ ತಪ್ಪ ತಿಳಿದುಕೊಳ್ಳಬಾರದು. ಹರಿಜನ ವಾಯಕದು ಯಾರಿದ್ದಾರೆ 
ಅವರು ತಾವು ಮೇಲಕ್ಕೆ ಏರುತ್ತಾ ಹೋಗಿ ಹಿಂದೆ ಬಿದ್ದವರನ್ನು ಹಿಂದಕ್ಕೆ ಒದೆಯುತ್ತಾ 
ಇದ್ದಾರೆ ಎಂದು ಹೇಳಿದರೆ ಯಾರೂ ತಪ್ಪು ತಿಳಿದುಕೊಳ್ಳಕೂಡದು. ಹರಿಜನರ ಸೇವೆ 
ಮಾಡಬೇಕಾದರೆ ಇನ್ನೂ ಗುಡಿಸಿಲಿನಲ್ಲಿ ವಾಸಮಾಡತಕ್ಕವರು ಯಾರಿದ್ದಾರೆ. ಅವರನ್ನು 
ಮೇಲಟ್ಟದಲ್ಲಿ ತರುವುದಕ್ಕೆ ಪ್ರಯತ್ನ ಮಾಡಿಲ್ಲ ಎಂದು ಹೇಳಬಯಸುತ್ತೇನೆ. ಹಿಂದೆ 
ಗೋಪಾಲಸಾಲಿಯಾ ಅಂತ ಅನ್ನುವವರು ಇಲ್ಲಿ ಇದ್ದರು. ಅವರು ಏನು ಮಾಡುತ್ತಾ ಇದ್ದರು 
ಎಂದರೆ ಎಲ್‌.ಎಸ್‌. ಪರೀಕ್ಷೆ ರಿಸಲ್ಫ್‌ ಬಂದ ತಕ್ಷಣ ಹರಿಜನರು ಎಷ್ಟು ಜನ ಪಾಸ್‌ 
ಮಾಡಿದ್ದಾರೆ, ಅಷ್ಟು ಜನಕ್ಕೂ ಪೋಸ್ಟ್‌ ಕಾರ್ಡು ಹಾಕಿ ಅವರಿಗೆ ಸೂಕ್ತವಾದ ತಿಳಿವಳಿಕೆಯನ್ನು 
ಕೊಡುತ್ತಾ ಇದ್ದರು. ಈಗ ವಾನು ಕೀಳಿಕೊಳ್ಳುವದೇನೆಂದರೆ ಹರಿಜನ ನಾಯಕರು ತಮ್ಮವರನ್ನು 
ಮೇಲಕ್ಕೆ ತರಲು ಪ್ರಯತ್ನ ಮಾಡಬೇಕು. ನಿಮ್ಮಉದ್ದಾರವನ್ನು ನೀವೇ ಮಾಡಿಕೊಳ್ಳಬೇಕು 
ಎಂದು ಹೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ಹೇಳಿ ಸರ್ಕಾರದವರು ಹಣ ಖರ್ಚು 
ಮಾಡಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. 


ಶ್ರೀ ಎ. ಮುನಿಯಪ್ಪ - ಹರಿಜನೋದ್ದಾರ ಮಾಡಬೇಕೆಂದರೆ ವಿದ್ಯಾಭ್ಯಾಸಕ್ಕೆ ಮೊದಲನೆ 
ಪ್ರಿಫೆರೆನ್ಸ್‌ ಕೊಡಿ ಎಂದು ಹೇಳಿದಿರಿ. ಈಗ ಸವರ್ಣೀಯರ ಹಾಸ್ಟೆಲ್‌ನಲ್ಲಿ ಹರಿಜನರನ್ನು 
ಕಡ್ಡಾಯವಾಗಿ ಇಂತಿಷ್ಟು ಜನ ಸೇರಿಸಲೇಬೇಕೆಂದು ಮಾಡಬೆಳಕೆಂಬ ಬಗ್ಗೆ ತಮ್ಮಸಲಹೆ ಏನು? 


ಶ್ರೀ ಟಿ.ಆರ್‌. ಶಾಮಣ್ಣ - ಸಂತೋಷ ಅದೇ ರೀತಿ ಮಾಡಿ. ಮಾನ್ಯ ಸದಸ್ಯರು 
ಬಂದರೆ ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ನಮ್ಮ ಊಟದ ಮನೆಯಲ್ಲೇ 


136 ಟ. ಆರ್‌ ಪಾಮೊನ್ಲ 


ಕೂಡಿಸಿಕೊಂಡು ಊಟ ಮಾಡುತೆಟಿ. ಸರ್ಕಾರದವರು ಅವರನ್ನು ವಿದ್ಯಾವಂತರನ್ನಾಗಿ 
ಮಾಡುವುದಕ್ಕೆ ಸಾಕಾದಷ್ಟು ಅವಕಾಶ ಮಾಡಿಕೊಡಬೇಕೆಂದು ಹೇಳುತ್ತೇನೆ. 


ಪ್ರೀ ಬ. ಮುನಿಯಪ್ನೆ - ಸವಣಿನೀಯರ ಹಾಸ್ಟಲ್‌ನಲ್ಲಿ 10 ಪಜ್ಜೆಂಟ್‌ ಸೀಟ್ಸ್‌ ಹೆರಿಜನದಿಗೆ 
ಕೊಡಿ ಎಂದು ಮಾಡಿದ್ದಾರೆ. ಆ ರೀತಿ ಅವದನ್ನು ಸೇರಿಸುತ್ತಾ ಇಲ್ಲ ಎಂದು ಹೇಳುತ್ತಾ ಇದ್ದೇನೆ. 
ಅದಕ್ಕೆ ಸರ್ಕಾರದವರಿಗೆ ಏನಾದರೂ ಸಲಹೆ ಮಾಡುತ್ತೀರಾ? 


ಶ್ರೀ ಟ.ಆರ್‌. ಶಾಮಣ್ಣ - ಸರ್ಕಾರದವರು ನಿರ್ದಾಕ್ಷಿಣ್ಯಮಾ;; ಇರಬೇಕು, ಅದರ 
ಬಗ್ಗೆ ಯಾರು ಸರ್ಕಾರದಿಂದ ದುಡ್ಡು ತೆಗೆದುಕೊಳ್ಳುತ್ತಾರೆಯೋ ಅ ಅಬರೆಲ್ಲಲೂ ಸರ್ಣಾರದ 
ಒಂದು ನಿಯಮದ ಪ್ರಕಾರ ಕಿಲಸ ಮಾಡಬೇಕೆಂದು ಹೇಳಬಲ್ಲಿ. ಇನ್ನೊಂದು ವಿಚಾರವನ್ನು 
ತಮ್ಮ ಮುಂದೆ ನಾನು ಅರಿಕೆ ಮಾಡಿಕೊಳ್ಳಬೇಕಾಗಿದೆ. ಸಾಧಾರಣವಾಗಿ ಈ ಅಸೆಂಬ್ರಿಯಲ್ಲಿ 
ಇರತಕ್ಕ ಹೆಚ್ಚು ಜನ ಹಳ್ಳಿಯಲ್ಲೆ ವಾಸಮಾಡತಕ್ಕವರು, ನಾನು ಕೂಡ ಹಳ್ಳಿಯಲ್ಲಿ 
BR EN ಹಳ್ಳಿ ಹು ಬಹಲ ಕಷ್ಟಪ ಪಟ್ಟು ಜೀವನ ಮಾಡತಕ್ಕವರು ಮಂದು 
ಹೇಳುತ್ತಾ ಇರುತ್ತಾರೆ. ಹಳ್ಳಿಯವರಿಗೆ ಸಾಕಾದಷ್ರು ಸಹಾಯ ಮಾಡಬೇಕೆನ್ನುವುದನ್ನು ನಾನು 
ಒಪ್ಪಿಕೊಳ್ಳುತ್ತೇನೆ. "ಆದರೂ ಕೂಡ ಪಟ್ಟಣಗಳಲ್ಲಿ 'ಮಾಸಮಾಡತಕ್ಕವರ ವಿಚಾರ ಆಲೋಚನೆ 
ಮಾಡಿದರೆ' ಇವತ್ತಿನ ದಿವಸ ಬೊಂಬಾಯಿನಲ್ಲಿರುವ ಹಾಗೆ ಎಲ್ಲರೂ ಬೆಂಗಳೂರು ಪಟ್ಟಣದಲ್ಲಿ 
ಇದ್ದಾರೆ ಎಂದು ಯಾರೂ ತಿಳಿದುಕೊಳ್ಳಬಾರದು. ಬೆಂಗಳೂರಿನಲ್ಲಿ ನಾನು ನೋಡಿದ್ದೇನೆ 
ಅನೇಕ ಸಂಸಾರಗಳು ಒಂದು ರೂಮಿನಲ್ಲಿ ವಾಸಮಾಡಿ ಗಂಡಹೆಂಡತಿ ಪ್ರತ್ಯೇಕವಾಗಿ 
ಮಲಗಿಕೊಳ್ಳತಕ್ಕ ಸಂದರ್ಭಗಳು ಉಂಟು. ಬಡ ಸಂಸಾರಗಳು ಬಹಳ ಕಷ್ಟದಲ್ಲಿ ಇವೆ 
ಹೊಟ್ಟೆಗೆ ಇಲ್ಲ ಅದರ ಜೊತೆಗೆ ಗಂಡ ಕುಡುಕನಾಗಿ ಈ ಪಟ್ಟಣದ ದುರ್ವಿಜ್ಯೆಯನ್ನು 
ಕಲಿತುಕೊಂಡು ಸಂಸಾರವನ್ನು ಬಹಳ ಕಷ್ಟಕ್ಕೆ ಈಡು ಮಾಡತಕ್ಕ ಒಂದು ಪರಿಸ್ತಿತಿಯಲ್ಲಿ 
ಸಾವಿರಾರು ಸಂಸಾರಗಳು ಬೆಂಗಳೂರಿನಲ್ಲಿ ಇವೆ. ಆದ್ದರಿಂದ ಪಟ್ಟಣವನ್ನು ಒಂದು 
ಒರೆಗಣ್ಣಿವಿಂದ ನೋಡಬೇಡಿ, ಪಟ್ಟಣದ ಸೌಲಭ್ಯದ ಕಡೆಗೂ ಕೂಡ ಗಮನ ಕೊಡಬೇಕೆದು 
ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. 


ಈಗ ನಮ್ಮಮುಂದೆ ಇಟ್ಟಿರತಕ್ಕ ಬಡ್ಗೆಟ್ಟಿನಲ್ಲಿ ಸಾಲ, ಓವರ್‌ಡ್ರಾಪ್ಟ್‌ ಮತ್ತು ಕೇಂದ್ರದ 
ಸಹಾಯ ಧನ ಇವುಗಳೆಲ್ಲಾ ನಮದಾಗಿದೆ. ನಾನು ಸರ್ಕಾರದವರಲ್ಲಿ ಕೇಳಿಕೊಳ್ಳುವುದು 
ಇಷ್ಟೆ. ನಮಗೆ ಬರತಕ್ಕ ವರಮಾನ ಸಾಕಾದಷ್ಟು ಇದೆ ಆದರೆ ಏನಾಗುತ್ತಾ ಇದೆ ಎಂದರೆ ನನ್ನ 
ಅಭಿಪ್ರಾಯದಲ್ಲಿ ಬಿಳಿಯ ಆನೆಯ ಹಾಗೆ ಈ ಒಂದು ಎಸ್ಟಾಬ್ಬಿಷ್‌ಮೆಂಟನ್ನು ಬೆಳೆಸಿದ್ದೀರಿ. 
ನನಗೆ ಸರ್ಕಾರದ ಕೆಲಸ ಮಾಡತಕ್ಕ ಬೌಕರರ ಬಗ್ಗೆ ಸಾಕಾದಷ್ಟು ಮಮತೆ ಇದೆ, ಸರ್ಕಾರಿ 
ನೌಕರರಲ್ಲಿ ) ಸುಮನೆ ಅವರಿವರನ್ನು ನೋಡಿಕೊಂಡು" ಸೂಕ್ಷ ವಾಗಿ ಕೆಲಸ ಮಾಡತಕ್ಕ ಒಂದು 
ಪ್ರವೃತ್ತಿ ಇದೆ, ಅಂತ ಕೆಲಸ ಮಾಡತಕ್ಕ ಅನೇಕ ನೌಕರರು ಇದ್ದಾರೆ. ಆದುದರಿಂದ ನಿಷ್ಟೂರವಾಗಿ 
ಹೇಳಿದರೂ ಕೂಡ ನೌಕರರು ಬೇಕಾದಷ್ಟು ವೇತನವನ್ನು ತೆಗೆದುಕೊಳ್ಳಲಿ, ಆದರೆ 
ಅನಾವಶ್ಯಕವಾಗಿ ಕಾಲ ಕಳೆಯದೆ ಕಾಲವನ್ನು ವ್ಯರ್ಥಮಾಡದೆ ತೆಗೆದುಕೊಳ್ಳುವ ಸಂಬಳಕ್ಕೆ 


gi J Ey j ಸ್ಥಿ 


- 
l3/ 


ತಕ್ಕಂತೆ ದುಡಿಯಬೇಕು ಎಂದು ವಿನಯಪೂರ್ವಕವಾಗಿ ನೌಕರರನ್ನು ಕೇಳಿಕೊಂಡು ಅನೇಕ 
ಇಲಾಖಿಗಳ ಸೃಷ್ಟಿಯಾಗಿ ವ್ಯರ್ಥವಾಗಿ ಹಣ ಸುರ್ಚಾಗುತ್ತಿದೆ. ಅದರ ಜೊತೆಗೆ ತೆರಿಗೆಯನ್ನು 
ಹಾಕುವುದಕ್ಕೆ ಬದಲಾಗಿ ಇರುವ ಲಂಚ ರುಷುವತ್ತನ್ನು ಕಡಿಮೆಮಾಡಿ ಬರಬೇಕಾದ ತೆರಿಗೆಯನ್ನು 
ಸದಿಯಾಗಿ ವಸೂಲು ಮಾಡಿದರೆ ಹೊಸ ತೆರಿಗೆ: ಸಾತಬೇಕಾಗುವುದಿಲ್ಲ ಎಂದು ಹೇಳುತ್ತೇನೆ. 
ಮಾರಾಜ ತೆರಿಗೆ ಇಲಾಖೆಯಲ್ಲಿ ಆಫೀಸರು ಯಾರಾದರೂ ಹೋದ ತಕ್ಷಣ ಪೇಜು ನೋ 
ಇಷ್ಟು ಕೊಡುತ್ತೀರಾ ಎಂದು ಕೇಳಿ ನಂತರ ಅಸೆಸ್‌ ಮಾಡುವುದಿಲ್ಲ. ವರ್ತಕರು ರಾಮವ 
ಲೆಕ್ಕ ಮತ್ತು ಕೈಷ್ಠನ ಲೆಕ್ಕ ಎಂದು ಎರಡು ವಿಧವಾಗಿ ಲೆಕ್ಕ ಇಡುವರು, ಮನೆಯಲ್ಲಿ 
ಬರೆಯುವುದೊಂದು, ಸರಕಾರಕ್ಕೆ ಕೊಡುವುದೊಂದು, ಹೀಗೆ ಎರಡು ಲೆಕ್ಕ ಇಡುವರು. 
ಕೆಲವರದು ಸತ್ಯವಂತರೂ : ಇದ್ದಾರೆ. SER ವ್ಯಾ ಯವಾಗಿ ಕೊಡಬೇಕಾದ್ದನ್ನು ಕೊಡುವರು, 
ಸರ್ಕಾರದವರು ಸೆ ಲ್‌ ಟ್ಯಾಕ್ಸ್‌ ಆಫೀಸ ಬ್ಗ ಸ ಸರಿಯಾಗಿ ಗಮನಕೊಟ್ಟದೆ, ಸರಿಯಾಗಿ 
ತೆರಿಗೆ ಬರಬೇಕಾದ್ಧನ್ನು ಸ ಮಾಡಿಬದೆ, ಮೊಗ ಬದುವ 42 ಲಕ್ಷ ವಸಿ ಆದುಯಕ್ಕೆ 
ಬದಲಾಗಿ 50 ಲಕ್ಷ ಬರೆಲು ಸ ಸಾಧ್ಯವಿದೆ. ಹಾಗೆ ಮಾಡಬೇಕೇ ಹೊರತು ಸಣ್ಣಪುಟ್ಟ ಹೊಸ 
ತೆರಿಗೆ ಹಾಕ ಜನರಿಗೆ ತೊಂದರೆ ಮಾಡಬಾರದು. ಇದಕ್ಕೆ ತಕ್ಕ ಕ್ರಮ ತೆಗೆದುಕೊಳ್ಳಬೇಕು, 
ನಿರ್ದ ವಾಗಿ ಕೆಲಸ ಮಾಡಬೇಕು, ಹಾಗೆ ಮಾಡಿ ಬರಬೇಕಾದ್ದನ್ನು ಸರಿಯಾಗಿ ವಸೂಲು 
ಬೇಕು. ಬೆಂಗಳೂರು ಕಾರ್ಪೊರೇಷನ್‌ ಬಗ್ಗೆ ಮುನಿಸಿಪಲ್‌ ಬಜೆಟ್‌ ಬಂದಾಗ 
ಹ ತ್ರೇನೆ. ಹಿಂದೆ ವಾಮ ಮಾತವಾಡುವಾಗ ಡಿಸೆಂಬರಿನಲ್ಲಿ ಚುವಾವಣೆ ಮಾಡುವದಿಲ್ಲ 
ಎಂದು ಹೇಳಿದ್ದೆ ಇಂದು ಫೆಬ್ರವರಿ ಆಯಿತು. ಈಗಲೂ ಬರುವ bee 


ಮಾಡುಪುದಿಲ್ಲ. ಯಾವಾಗಲೂ ಖಚಿತವಾಗಿ ಹೇಳಿದರೆ ಒಳ್ಳೆಯದು, ಸುಮನೆ ಏನೊ 


[se 


ಈಗ ಗಾಂಧಿ ಶತಮಾನೋತ್ಸವದ ವರ್ಷ, ಬೇಕಾದ ಉತ್ತ. ಕ ಈಗ 
ಗಾಂಧೀಜಿಯವರು ಬಯಕಿಯ್ದ ದೇಶದ ಪರಿಸ್ತಿತಿ ಮೊ ಡಿದ್ದರೆ ಅವ ರು ಉವವಾಸ ಮಾಡಿ 
ಸಾಯುತ್ತಿದ್ದರು. ಗೋಚ್ಜಿ ಗಾಂಧಿಯವರನ್ನು ಕ ಕೊಂದೆ, ಇಂದು ಅವರಿದ್ದರೆ ಅನ್ಯಾಯಗಳೇನು 
ನಡೆಯುತಿಜೆಯೆಂಬುದ: ನೋಡಿ ಅವರು ಉಪಮಬಾಸ ಮಾಡಿ ಸಾಯುತ್ತಿದ್ದರು. ಗಾಂಧಿ 
ತೆತ್ವಕ್ಕೆ ವಿರುದ್ಧವಾಗಿ ಈಗ ಕಲನ ಕಾರ್ಯಗಳು ನಡೆಯುತ್ತಿದೆ ಎಂದು ಹೇಳಿದರೆ ತೆಪ್ರಾಗಬಾರದು. 
ಸ ಜೊತೆಗೆ ಸರ್ಕಾರದವರು ನಡೆಸುತ್ತಿರುವ ಅನೇಕ ಕೈಗಾರಿಕೆಗಳು ಪ್ರ ಗತಿಯನ್ನು 
ತೋರಿಸಿಲ್ಲ. ವಷ್ಟದಲ್ಲಿ ಅವು ಕೆಲಸಃ ಮಾಡುತಿರುವುದು ಶೋಚನೀಯ. 


ಮ ಮ ಬಗ್ಗಿ ಬಹಳ ಅಭಿಮಾನ ಮತ್ತು ಪ್ರೀತಿಯನ್ನು ತೋರಿಸಿ 


ನಮ್ಮ ಆರ್ಥಿಕ ಸ ವರು ಮಾತನಾಡಿದ್ದಾರೆ. ಬರೀ ಬಾಯಿಮಾತಿನಿಂದ ಹೇಳಿಬಿರೆ 
ನ ಗವವಿಲ ಿ. ಸ್ವರಾಜ್ಯ ಬಂದು 2 ವರ್ಷಗಳಾದರೂ ಕೂಡ ಕನ್ನಡ ತವ 


ಕಾರಿಗೆ ಬಂದಿಲ್ಲ. ಇನ್ನೊ ಕನ್ನಡವನ್ನು ಆಡಳಿತ ಭಾಷೆ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಅದಕ್ಕೆ 
ಇಷ್ಟು ಕಾಲಬೇಕೇ? ಇದು ಶೋಚನೀಯ. ಕಾರ್ಪೊರೇಷನ್ನಿನಲ್ಲಿ ಹತ್ತು ವರ್ಷಗಳ ಕೆಳಗೆ 
ಕನ್ನಡ ಆಡಳಿತ ಭಾಷೆಯಾಗಬೇಕೆಂದು ತೀರ್ಮಾನಮಾಡಿ 10 ಟೈಪ್‌ದ್ವೆಟಿರುಗಳನ್ನು ತಂದರು, 


138 ಟಿ. ಆರ್‌. ಶಾಮಣ್ಣ 


ಅವ ರಿಕಾರ್ಡು ರೂಮಿನಲ್ಲಿ ಉಪಯೋಗವಿಲ್ಲದೆ ಬಿದ್ದಿವೆ. ಈಗ ಕನ್ನಡ ಟೈಪ್‌ರೈಟರುಗಳನ್ನು 
ಕೊಂಡುಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಾರೆ. ಆದರೆ ಟೈಪ್‌ರೈಟಿಂಗ್‌ ಮತ್ತು 
ಷಾರ್ಟ್‌ಹ್ಮಾಂಡ್‌ ಕಲಿಯುವುದಕ್ಕೆ ಇವ್‌ಸೆಂಟಿವ್‌ ಕೊಟ್ಟಿಲ್ಲ. ಕನ್ನಡ ಆಡಳಿತ ಭಾಷೆಯಾಗಿ 
ಜಾಗ್ರತೆ ಮುಂದುವರೆಯಲು ಕನ್ನಡ ಷಾರ್ಟ್‌ಹ್ಯಾಂಡ್‌ ಮತ್ತು ಟೈಪ್‌ರೈಟಿಂಗ್‌ ಕಲಿತವರ 
ಸಂಖ್ಯೆ ಹೆಚ್ಚಬೇಕು ಮತ್ತು ಕಾಗುಣಿತ ಚೆನ್ನಾಗಿ ಗೊತ್ತಿರಬೇಕು, ಅಕ್ಷರ ಚೆನ್ನಾಗಿ ಬರೆಯಲು 
ಬರಬೇಕು. ಆದುದರಿಂದ ಇನ್ನು ಮುಂದಾದರೂ ಕೂಡ ಟೆಸ್ಟ್‌ ಮಾಡುವಾಗ ಕನ್ನಡ ಚಿನ್ನಾಗಿ 
ಬರೆಯಲು ಬರುವುದೇ, ಕಾಗುಣಿತ ಚೆನ್ನಾಗಿ ಬರುವುದೇ ಮತ್ತು ಕನ್ನಡ ಷಾರ್ಟ್‌ಹ್ಕಾಂಡ್‌ 
ಮತ್ತು ಟೈಪ್‌ರೈಟಿಂಗ್‌ ಬರುವುದೇ ಎಂಬುದನ್ನು ಗಮನಿಸಬೇಕು. ವಿದ್ಯಾರ್ಥಿ 
ವೇತನವನ್ನಾದರೂ ಕೊಟ್ಟು, ಪಾಠ ಹೇಳಲು ಇನ್‌ಸ್ಟಿಟ್ಯೂಟುಗಳಿಗೆ ಸಬ್ಬಿಡಿಯಾದರೂ 
ಕೊಟ್ಟು ಷಾರ್ಟ್‌ಹ್ಯಾಂಡ್‌ ಮತ್ತು ಟೈಿಪ್‌ರೈಟಿಂಗ್‌ ಕಲಿಯಲು ಅವಕಾಶ ಮಾಡಿದರೆ 
ಆಫೀಸುಗಳಲ್ಲಿ ಕೆಲಸ ಮಾಡಲು ಸಾಧ್ಯ. ಹಾಗಿಲ್ಲದೆ ಸುಮನೆ ಬಾಯಲ್ಲಿ ಹೇಳಿದರೆ 
ಪ್ರಯೋಜನವಾಗುವುದಿಲ್ಲ. ನಮ್ಮನೆರೆ ರಾಷ್ಟ್ರವಾದ ತಮಿಳುನಾಡಿನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ 
ಮುಂದುವರೆದಿದ್ದಾರೆ. ರಾಜ್ಯ ಭಾಷಯನ್ನು ಬೆಳೆಸಿದ್ದಾರೆ. ಹಾಗಿರುವಾಗ ನಾವೇಕೆ ಹಿಂದೆ 
ಬಿದ್ದಿದ್ದೇವೆ ಎಂಬುದನ್ನು ವಿಚಾರ ಮಾಡಬೇಕು. ಇದರಿಂದ ನಮ್ಮರಾಜ್ಯದವರಿಗೆ ಬಹಳ 
ಅನ್ಯಾಯವಾಗಿದೆ. 


ಬೆಂಗಳೂರು - ಮೈಸೂರುಗಳಲ್ಲಿ ಅನೇಕ ಕಾರ್ಯಾನೆಗಳಿವೆ, ಖಾಸಗಿ ಕಾರ್ಯಾನೆಗಳೂ 
ಇವೆ. ಆದರೆ ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ಕಾರ್ಪಾನೆಗಳಲ್ಲಿ ಬಂಗಾಳಿ ಆಫೀಸರಿದ್ದರೆ 
ಬಂಗುಾಳಿಗಳಿಗೆ, ಮಲೆಯಾಳಿ ಆಫೀಸರಿದ್ದರೆ ಮಲೆಯಾಳಿಗಳಿಗೆ, ಪಂಜಾಬಿ ಆಫೀಸರಿದ್ದರೆ 
ಪಂಜಾಬಿಗಳಿಗೆ ಹೆಚ್ಚಾಗಿ ಕೆಲಸ ದೊರೆಯುತ್ತಿದೆ. ಇದರಿಂದ ಕನ್ನಡಿಗರಿಗೆ ಬಹಳ 
ಅನ್ಯಾಯವಾಗಿದೆ. ಆದುದರಿಂದ ಇನ್ನು ಮೇಲೆ ಮೈಸೂರು ರಾಜ್ಯದಲ್ಲಿ ಕೈಗಾರಿಕೆಗಳನ್ನು 
ಸ್ಥಾಪಿಸುವಾಗ ಮೈಸೂರು ರಾಜ್ಯದವರಿಗೆ ಇಷ್ಟು ಸ್ಥಾನಗಳನ್ನು ಮೀಸಲಾಗಿಡಬೇಕೆಂಯ 
ಒತ್ತಾಯಮಾಡಬೇಕು. ಅದಕ್ಕೆ ನಿಯಮ ಸಹ ಮಾಡಬೇಕು. ಇದು ಹೇಗಿದೆಯೆಂದರೆ 
ಒಂಟೆಗೆ ಮೂತಿ ಇಡಲು ಅವಕಾಶ ಕೊಟ್ಟರೆ ಅದು ಒಳಗೆ ಇರುವವರನ್ನು ಈಚಿಗೆ 
ದಬ್ಬುವುದು ಇಂದು ಹಾಗಿದೆ. ಬರೀ ಭಾಷಣದಿಂದ ಪ್ರಯೋಜನವಾಗುವುದಿಲ್ಲ. 
ಪ್ರತಿಯೊಬ್ಬರೂ ಕೂಡ ಕನ್ನಡ ಭಾಷೆ ಬೆಳೆಸಲು ಪ್ರಯತ್ನ ಪಡಬೇಕು. ಈಗಲಾದರೂ 
ಕೂಡ ಕನ್ನಡ ಜನತೆ ಎಚ್ಚೆತ್ತು ಕನ್ನಡ ರಾಜ್ಯದ ಹಿತದ ಬಗ್ಗೆ ಹೋರಾಡಬೇಕು, ಶ್ರಮಿಸಬೇಕು. 
ಸ್ವಾರ್ಥ, ಜಾತಿ ಮತ ಮತ್ತು ಗುಂಪಿನ ಮನೋಭಾವ ಬಿಡಬೇಕು, ಒಗ್ಗಟ್ಟಿನಿಂದ 
ಕೆಲಸಮಾಡಬೇಕೆಂದು ತಿಳಿಸಬಿಯಸುತ್ತೇನೆ. 


ಸಂಸದೀಯ ಪಟು 139 
ಭೂ ಸುಧಾರಣಾ ಯಣ ಪರಿಹಾರ ಕಾಯ್ದೆ * 


ಈ ದಿವಸ ನಮ್ಮಮುಂದೆ ಮಂಡಿಸಿರತಕ್ಕಂಥಹೆ ಮಸೂದೆ ಈಗ ಅಶಿ ಅವಶ್ಯಕವಾಗಿ 
ಬೇಕಾಗಿತ್ತು ಎಂದು ಅನ್ನಿಸುತ್ತದೆ. ಮೊದೇಸೆಯದಾಗಿ ಸರ್ಕಾರ ತೆಗೆದುಕೊಂಡಿರತಕ್ಕೆ ಎರಡು 
ಮುಖ್ಯ ವಿಚಾರಗಳಲ್ಲಿ ಒಂದು ಲ್ಮಾಂಡ್‌ ರಿಫಾರಮ್ಸ್‌, ಎರಡನೆಯದು ಡೆಟ್‌ ರಿಲೀಫ್‌ 
ಆಕ್ಸ್‌. ಈ ಡೆಟ್‌ ರಿಲೀಪ್‌ ಆಕ್ಸ್‌ ಬಂದ ಮೇಲೆ ಹಳ್ಳಿಯಲ್ಲಿ ವಾಸಮಾಡತಕ್ಕಂತಹ ಬಡ 
ಜನರಿಗೆ ಒಂದು ಸಾಲ ತೆಗೆದುಕೊಳ್ಳತಕ್ಕಂತಹ ಅವಕಾಶ ಬಹಳ ಕಡಿಮೆಯಾಗಿದೆ. ಮೊದಲು 
ಬಡ್ಡಿ ಜಾಸ್ತಿ ಕೊಟ್ಟು ಏನೋ ಮಾಡಿ ಕಷ್ಟಕಾಲದಲ್ಲಿ ಸಾಲ ಕೊಡತಕ್ಕವರಿಂದ 
ತೆಗೆದುಕೊಳ್ಳುತ್ತಿದ್ದರು. ಅದು ಬಹಳ ಹೆಚ್ಚಿನ ದುಬಾರಿಯಾದ ಮೊತ್ತವಾಗುತ್ತದೆ. ಅವರು 
ಕೊಟ್ಟಿ ಸಾಲದಿಂದ ಮನೆ ಹಾಳಾಗುತ್ತದೆ ಎಂದು ಡೆಟ್‌ ರಿಲೀಫ್‌ ಆಕ್ಸ್‌ ತೆಗೆದುಕೊಂಡು 
ಬಂದರು. ಈ ಒಂದು ಆಕ್ಟ್‌ ಬಂದಮೇಲೆ ಹಿಂದೆ ಸಾಲ ಕೊಡುತ್ತಿದ್ದವರು ಸಾಲ 
ಕೊಡುವುದಿಲ್ಲ. ಇವೊತ್ತು ಸಣ್ಣಪಟ್ಟ ರೈತರಿಗೆ, ಸಣ್ಣಪಟ್ಟ ಕೈಗಾರಿಕೆಗಳವರಿಗೆ ಸುಲಭ 
ರೂಪದಲ್ಲಿ ಹಣ ಸಿಕ್ಕುವಂತಹ ವ್ಯವಸ್ಥೆ ಮಾಡದೇ ಹೋದರೆ ಡೆಟ್‌ ರಿಲೀಫ್‌ ಆಕ್ಸ್‌ ತಂದ 
ಉದ್ದೇಶವೇ ಪೂರ್ಣವಾಗಿ ನಿಷ್ಪಲವಾಗುತ್ತದೆ. ಇವೊತ್ತು ಸಾಲ ಕೊಡತಕ್ಕೆಂತ ಅವಶ್ಯಕತೆ 
ಇರತಕ್ಕೆ ಕಾಲದಲ್ಲಿ ಅವರು ತೆಗೆದುಕೊಂಡ ಸಾಲವನ್ನು ಸರಿಯಾದ ರೀತಿಯಲ್ಲಿ ವ್ಯವಹರಿಸಿ 
ಅವರು ನಿಜವಾದ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆಯೇ ಎಂದು ನೋಡಬೇಕಾಗುತ್ತದೆ. 
ಇವೊತ್ತು ಅನೇಕ ಬ್ಯಾಂಕುಗಳವರು ನಾವು ಕೊಟ್ಟಂತಹೆ ಸಾಲಗಳು ವಾಪಸ್ಸು ಬರುತ್ತಿಲ್ಲ 
ಎನ್ನುವ ವಾದವನ್ನು ಹೇಳುತ್ತಿದ್ದಾರೆ. ಆದ್ದರಿಂದ ಸಾಲ ಕೊಡುವುದರ ಜೊತೆಗೆ ಸಾಲ 
ಸರಿಯಾದ ರೀತಿಯಲ್ಲಿ ಉಪಯೋಗವಾಗುತ್ತಿದೆಯೇ. ಸರಿಯಾದ ರೀತಿಯಲ್ಲಿ ಕಂತುಗಳನ್ನು 
ಕಟ್ಟಲಿಕ್ಕೆ ಆಗುತ್ತಿದೆಯೇ ಎನ್ನುವ ಬಗ್ಗೆ ಸೂಪರ್‌ವೈಸರ್‌ ಎಜೆನ್ಸಿ ಇದ್ದರೆ ಒಳ್ಳೆಯದು 
ಎಂದು ನನಗೆ ಅನ್ನಿಸುತ್ತದೆ. ಕೊಟ್ಟ ಸಾಲವನ್ನು ಸರಿಯಾದ ರೀತಿಯಲ್ಲಿ 
ಉಪಯೋಗಿಸಿಕೊಳ್ಳುವುದಕ್ಕೆ ಏರ್ಪಾಟು ಮಾಡುವುದು ಅತಿ ಅವಶ್ಯಕವಾಗಿದೆ. 


ಲ್ಯಾಂಡ್‌ ರಿಫಾರಮ್ಸ್‌ ಆಕ್ಸ್‌ ಬಹಳ ಉತ್ತಮವಾದ ಆಕ್ಟ್‌ ಎಂದು ಹೇಳಿದರೆ ಅನೇಕ 
ವಿಧವಾದಂತಹೆ ಬದಲಾವಣೆಗಳು ಆಗುತ್ತವೆ. ಇವೊತ್ತು ಲ್ಯಾಂಡ್‌ ರಿಫಾರಮ್ಸ್‌ ಆಕ್ಷಿನಿಂದ 
ಸರಿಯಾದ ರೀತಿಯಲ್ಲಿ ಪ್ರಯೋಜನವಾಗಬೇಕಾದರೆ, ಇವೊತ್ತು ಬಡವನಿಗೆ ಏನೋ ಜಮೀನು 
ಕೊಡುತ್ತಾರೆ. ಅದರ ಹಿಂದೆಯೇ ಅವನು ತಾನು ಕೊಡಬೇಕಾದಂತಹ ಜಮೀನಿನ ಕಂತು 
ಕಟ್ಟಬೇಕಾಗುತ್ತದೆ. ತಾನು ಗುತ್ತಿಗೆ ಕೊಡಬೇಕಾಗುತ್ತದೆ. ವ್ಯವಸಾಯಕ್ಕೆ ಬೇಕಾದಂತಹ 
ನೇಗಿಲು, ಎತ್ತುಗಳು, ಮೊದಲಾದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಣ ಬೇಕಾಗುತ್ತದೆ. 
ಲ್ಯಾಂಡ್‌ ರಿಧಾರಮ್ಸ್‌ ಆಕ್ಟ್‌ ಕ್ರಮವಾಗಿ ನಡೆಯಬೇಕಾದರೆ, ಯಾರಿಗೆ ಜಮೀನು ಕೊಟ್ಟಿದೆ 


೫ ವಿಧಾನ ಸಭಾ ನಡವಳಿಕೆ ದಿನಾಂಕ : 2ನೇ ಆಗಸ್ಟ್‌, 1978. 


140 ಟಿ. ಆರ್‌. ಪರಿ 


ಅವನು ವ್ಯವಸಾಯ ಮಾಡಿ ಬದುಕಚೇಕಾದರೆ ಕೊಟ್ಟಂತಹ ಜಮೀನು ಸರಿಯಾದ ರೀತಿಯನ್ಣಿ 
ಉಪಯೋಗವಾಗಬೇಕು. ಇವೊತ್ತು ಎಷ್ಟು ಶ್ರದ್ದೆಯಿಂದ, ಎಷ್ಟು ಆಸಕ್ತಿಯಿಂದ ಲ್ಯಾಂಃಸ್‌ 
ರಿಫಾರಮ್ಟ್‌ ತಂದಿದ್ದೇವೆ ಅಷ್ಟೇ ಆಸಕ್ತಿಯಿಂದ ವ್ಯವಸಾಯ ಮಾಡಿ ಉತ್ತಮ 
ವ್ಯವಸಾಯಗಾರರಾಗಬೇಕು. ಇವೊತ್ತು ವ್ಯವಸಾಯ ಉತ್ಪನ್ನ ಮಾಡಲಿಕ್ಕೆ ಅವಕುಶ ಹೂಡ 


pe) 


Bs ಈ ಭೂಮಿಯನ್ನು ಕೊಟ್ಟರೂ ಏನೂ ಪ್ರಯೋಜನವಾಗುವುದಿಲ್ರ. ಧೈತರಿ ದಿಗೆ 
ಅಗತ ್ಯವಾಗಿರುವಷ್ಟು ಸಾಲವನ್ನು ಕೊಡುವುದಕ್ಕೆ ಕೋ-ಆಪರೇಟಿವ್‌ ಬ್ಲಾ ಂಕುಗಳ ಗ್ಗ 
ಸಾದ್ಯವಾಗಿಲ್ಲ. ಜಮೀನು ಅಡಮಾನ ಬ್ಯಾಂಕ್‌ನಲ್ಲಿ ಎಲ್ಲರಿಗೂ ಸಾಲ ಸಿಗುತ್ತಿಲ್ಲ ಸಾಲ 
ಕೊಡುವ ಬಗ್ಗೆ ಅನೇಕ ಕಡೆ ದೂರುಗಳು ಇವೆ. ರೈತ ಸಾಲ ತೆಗೆದುಕೊಳ್ಳಬೇಕಾದರೆ 20 
ಪರ್ಸೆಂಟ್‌ ಫಿ ಕೊಡದಿದ್ದರೆ ಸಾಲ ಸಿಗುವುದಿಲ್ಲ. ನಿಜವಾಗಿಯೂ ಹಣದ ' ಅವಶ್ನಕತೆ 
ಯಾವನಿಗಿದೆಯೋ ಅಂತಹವನಿಗೆ ಸಾಲ ದೊರೆಯುತ್ತಿಲ್ಲ. ರೈತನಿಗೆ ಬ್ಯಾಂ: ಕ್ತಿ 

ವ್ಯವಹಾರದಲ್ಲಿ ಪರಿಜ್ಞಾವ ಇರುವುದಿಲ್ಲ. ಸಾಲ ತೆಗೆದುಕೊಳ್ಳತಕ್ಕ ರೈತರನ್ನು ಃ ಬ್ಯಾಂಕುಗಳ 
ಸಹಕಾರ ಸಂಘಗಳು ಶೋಷಣೆ ಮಾಡುತ್ತವೆ. ಬ್ಯಾಂಕ್‌ನಿ ನಿಂದ ಸಾಲ ಷಡೆದಂತ ಬೆ \ 
ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಸುಧಾರಿಸಿಕೊಳ್ಳುತ್ತಾನೆ ಎನ್ನುವ ಬಗ್ಗೆ ಸ ನೆ 
ಮಾಡಬೇಕು. ಸಾಧಾರಣವಾಗಿ, ಭೂ ಸುಧಾರಣೆ ಹ ಬಂದಮೇಲೆ ವ 
ಪದ್ಧತಿಯಲ್ಲಿ ವ್ಯವಸಾಯ ಮಾಡುವುದಕ್ಕೆ ಹೆ ಹೆಚ್ಚು ಭೂಮಿ ಇರುವುದಿಲ್ಲ. y 
ಹಾಕುವುದಕ್ಕೆ ಶಕ್ತಿ ಇರುವುದಿಲ್ಲ; ಲಕ್ಷಾಂತರ ಜನ ಸಣ್ಣ ರೈತರ ಉತ್ಪನ್ನ; ವನುಪೆ ಮ 

ಇಂಟೆಸ್ಯಿವ್‌ ಫಾರ್ಮಿಂಗ್‌ ಕಲ್ರಿವೇಷನ್‌ ಆಗಬೇಕು. ಮಿಕ್ಷೆಡ್‌ 
ವ್ಯವಸಾಯಕ್ಕೆ ಸ ೦ಬಂಧಪಟ್ಟ ಉಪ ಕಸಬನ್ನು ಮಾಡದೇ ಸ ದ 
ಲಾಭದಾಯಕವಾಗಿ ಆಗುವುದಿಲ್ಲ. ಯಾವ ದೇನದಲ್ಲಿಯೇ 


pi 


Ra Rn ಮುಕ್ತಕ ಪಾರ್ಮಿಂಗ್‌ ಇರಬೇಕು. ಘನ 


ಇರತಕ್ಕ ಕಾಲದಲ್ಲಿ. ವ್ಯವಸಾಯಗಾರ ಉಪಕಸುಃ ಬುಗಳನ್ನು ಇಟ್ಟುಕೆ 3 
ಲಾಭದಾಯಕವಾದ ವೃತ್ತಿಯಾಗುತ್ತಬೆ. ಈ ಉಪಕಸುಬುಗಳನ್ನು ರೂಡಢಿಸಿಕೊ: 
ಬ್ಯಾಂಕುಗಳು ಮತ್ತು ಸಂಸ್ಥೆಗಳು ಹಣ ಸಹಾಯ ಮಾಡಬೇಕು. ಈ ಉಪ ) 
ವ್ಯವಸಾಯ ಇಬ ಲಾಖೆಯ ಮೂಲಕವಾಗಲೀ, ಬೇರೆ ಇಲಾಖೆಗಳ ಮೂಲಕಪಾಗಲಿೀ 
ತೆಗೆದುಕೊಂಡರೆ ಅನುಕೂಲವಾಗುತ್ತದೆಂದು ಹೇಳುತ್ತೇನೆ. ಇವತ್ತು ರೈತ ಪಡೆದಂಳ ; 
ತೀರಿಸತಕ್ಕ ವ್ಯವಸ್ಥೆ ಮಾಡಬೇಕು. ತೆಗೆದುಕೊಂಡ ಸಾಲವನ್ನು ವ ಟು 
ಖರ್ಚು ಮಾಡಬೇಕು. ಸಾಲ ತೆಗೆದುಕೊಳ್ಳುವುದರ ಬಗ್ಗೆ ಮತ್ತು ತೀರಿಸುವುಸಿರ ಬಗ್ಗೆ 
ರೈತರಿಗೆ ತಿಳುವಳಿಕೆ ನೀಡಿದರೆ ಬಹಳ ಅನುಕೂಲವಾಗುತ್ತೆ. ವ್ಯವಸಾಯಬ ಜೊತಿಗೆ 


ಸಂಸದೀಯ ಪಟು 143 
ಆದಾಯ ತೆರಿಗೆ ವಿಧೇಯಕ * 


ಸರಕಾರ ಇಲ್ಲಿ ಅನೇಕ ಮಸೂದೆಗಳನ್ನು ತರುತ್ತಿದೆ. ಆದರೆ ಇಲ್ಲಿ ಇಂದು ತಂದಿರುವ 
ಮಸೂದೆ ಬಗ್ಗೆ ನಮ್ಮ ವಿರೋಧವಿಲ್ಲ. ಆದರೆ ಏಕೆ ಇಷ್ಟು ತಡವಾಗಿ ಇಲ್ಲಿ ಇದನ್ನು 
ಸರಕಾರದವರು ತಂದರು ಎನ್ನುವದನ್ನು ಕೇಳಬೇಕಾಗಿದೆ. ಸರಕಾರಕ್ಕೆ ಅನೇಕ ಸಂದರ್ಭಗಳಲ್ಲಿ 
ಬರುವ ವರಮಾನ ಬಾರದೆ ಲಊಟಿಯಾಗುತ್ತಿದ್ದರೂ ಇದುವರೆಗೂ ಇಂತಹ ಕಾಯಿದೆ 
ತರಲಿಲ್ಲ. ಇಂತಹ ಒಂದು ಮಸೂದೆಗೆ ಯಾವ ಅಕ್ಷೇಪಣೆಯೂ ಇಲ್ಲ ಎಂದು ನನಗೆ 
ಕಾಣಿಸುತ್ತದೆ. ಸಾಧಾರಣವಾಗಿ ಬೆನ್ನನ್ನೂ ಸೇರಿಸಿಕೊಂಡು ಅನೇಕ ವ್ಯವಹಾರಗಳನ್ನು ಮಾಡುವಾಗ 
ಸ್ಟಾಂಪು ಬೆಲೆಗಳನ್ನು ಕಡಿಮೆಮಾಡಿ ರಿಜಿಸ್ಟರು ಮಾಡುತ್ತಿರುವುದು ಅನೇಕ ಕಡೆಗಳಲ್ಲಿ 
ನಡೆಯುತ್ತಿವೆ. ಇದಲ್ಲದೆ ಸ್ಟಾಂಪ್ರ ಡ್ಯೂಟಿಯಲ್ಲಿ ಶೇಕಡ ಎರಡರಷ್ಟು ಸರ್‌ಚಾರ್ಜು ನಗರಸಭೆಗೆ 
ಕೊಡಬೇಕೆಂದು ಇದೆ. ಇದರಿಂದ ನಗರಸಬಿಗೂ ಬರುವ ವರಮಾನ ಹೋಗುತಿದೆ. ಇದಲ್ಲದೆ 
ಸೆಂಟ್ರಲ್‌ ಗೌರ್ನಮೆಂಟಿನವರು ಕ್ಯಾಪಿಟಲ್‌ಗೇನ್ಸ್‌ ಟ್ಯಾಕ್ಸ್‌ ಎಂದು ಬಿಲ್ಲು ತಂದಿದ್ದಾರೆ. 
ಇದರಲ್ಲಿ ಹಿಂದೆ ಇದ್ದ ಆಸ್ತಿ ಬೆಲೆ ಎಷ್ಟು ಇತ್ತು? ಈಗಿನಿಂದ ಆಸ್ತಿ ಬೆಲೆ ಎಷ್ಟು? ಮತ್ತು 
ಹಿಂದೆ ಇದ್ದ ಆಸಿಗಿಂತ ಈ ಮಾರಾಟ ಮಾಡಿರುವುದರಿಂದ ಏಷ್ಟು ಲಾಭ ಬಂದಿದೆ ಮತ್ತು 
ಇದರಿಂದ ಬರುವ ತೆರಿಗೆಗೆ ಲೋಪವಾಗುವಂತಿದ್ದರೆ ಅದಕ್ಕನುಗುಣವಾಗಿ ಕೇಂದ್ರ ಸರಕಾರ 
ಒಂದು ಹೊಸ ಕಾನೂನು ತಂದು ಇಂತಹ ಯಾವುದಾದರೂ ಆಸ್ಪಿಯ ಬೆಲೆ ಕಡಿಮೆ ಬೆಲೆಗೆ 
ಮಾರಾಟ ಆಗಿದ್ದರೆ ಅಂತಹ ಆಸ್ತಿಗಳನ್ನು ಕೇಂದ್ರ ಸರಕಾರದವರೇ ಕೊಂಡುಕೊಳ್ಳಬಹುದು 
ಎಂದು ಬಂದಿದೆ. ಬೆಂಗಳೂರು ನಗರದಲ್ಲೇ ಸುಮಾರು ಒಂದು ವರ್ಷದಿಂದೀಚಿಗೆ ಇಪ್ಪತ್ತು 
ಸಾವಿರ ಕೇಸುಗಳು ರಿಜಿಸ್ಟರು ಆಗಿವೆ. ರಿಜಿಸ್ಟೇಷನ್‌ ಆಗಿರುವುದರ ಪೈಕಿ ಸುಮಾರು ಇಪ್ಪತ್ತು 
ಕೋಟಿಯಷ್ಟು ವ್ಯವಹಾರಗಳಾಗಿವೆ; ಮತ್ತು ಸರಕಾರಕ್ಕೆ ಬರಬೇಕಾದ ಲಕ್ಷಾಂತರ 
ರೂಪಾಯಿಗಳು ಸ್ಸಾಂಪು ಡ್ಯೂಟಿ ಮೂಲಕ ನಷ್ಟವಾಗಿದೆ. ಇದನ್ನು ಮಾನ್ಯ ಮಂತ್ರಿಗಳೇ 
ಒಪ್ಪಿಕೊಂಡಿದ್ದಾರೆ. ನನಗೆ ಇದರಲ್ಲಿ ತೋರತಕ್ಕೆ ಒಂದು ಅಂಶ ಎಂದರೆ ಯಾರು ಇದನ್ನು 
ಪತ್ತೆ ಹಚ್ಚಲು ಸಬ್‌ ರಿಜಿಸ್ಟಾರ್‌ ಆಫೀಸಿನಲ್ಲಿರುತ್ತಾರೋ ಅವನೇ ಒಬ್ಬ ದೊಡ್ಡ 
ಖದೀಮನಾಗಿರುತ್ತಾನೆ. ಸಬ್‌ ರಿಜಿಸ್ಟಾರ್‌ ಬಳಿ ರಿಜಿಸ್ಟರು ಮಾಚಲು ಹೋದಾಗ ಅವರು 
ಪತ್ರ ನೋಡಿ ಹಾಕಿರುವ ಸ್ಪಾಂಪು ಡ್ಯೂಟಿ ಕಡಿಮೆ ಎಂದು ಹೇಳಿದರೆ ಅದಕ್ಕೆ ಸರಿಯಾಬ 
ಮಾಮೂಲು ಕೊಟ್ಟರೆ ಆವರು ರಿಜಿಸ್ಟರು ಮಾಡುತ್ತಾರೆ. ಇದರಿಂದ ಕಾಯ್ದೆಯಂತೆ ಜಾರಿಗೆ 
ಕೊಡಲು ಆಗುವದಿಲ್ಲ. ಇದರ ಬಗ್ಗೆ ಸರಿಯಾಗಿಲ್ಲ ಎಂದು ತಿಳಿದರೆ ಡೆಪ್ಕೂಟಿ 
ಕಮೀಷನರು ಸುಮೋಮೋಟೋ - ತಕ್ಕ ಕ್ರಮ ತೆಗೆದುಕೊಳ್ಳಬಹುದು ಎಂದು ಬಿಲ್ಲಿನಲ್ಲಿ 
ಇದೆ. ಆದರೆ ಡಿಪ್ಕೂಟಿ ಕಮೀಷನರು ಇದರ ಎಲ್ಲ ವ್ಯವಹಾರಗಳನ್ನೂ ನೋಡಲು ಆಗುವುದಿಲ್ಲ, 
ಇದಕ್ಕಾಗಿ ನನ್ನ ಒಂದು ಸಲಹೆ ಇಲ್ಲಿರುವ ಒಬ್ಬರು ಅಸಿಸ್ಟೆಂಟು ಕಮೀಷನರಿಗೆ ಇದರ 
ಕೆಲಸವನ್ನು ವಹಿಸಿ, ಅವರು ಪತ್ರ ರಿಜಿಸ್ಟರು ಆಗುವುದಕ್ಕೆ ಮೊದಲು ಅವರು ಬರೆದಿರುವ 
ವ್ಯಾಲ್ಕೂ ಸರಿಯಾಗಿದೆ ರಿಜಿಸ್ಟರು ಮಾಡಬಹುದು ಎಂದು ಅವರಲ್ಲಿ ಸರ್ಟಿಫಿಕೇಟು 


೫ ವಧಾನ ಸಭಾ ನಡವಳಿಕೆ ದಿನಾಂಕ : 16ನೇ ಏಪ್ರಿಲ್‌, 1975. 


=p 


pe 


ಎಂಯ 


ರು ಮಾಡಬ 


ಉತ 
ಲಾಗು 
ಈ 


ದು 


PR 
[ 
[ee 


ಷನ್‌ವಮಲ 


€ 


ೆ 
, 
ಲ 
ಗೆ 


- 
ಬಟ 
KS 


€ಬೆ 


ಮೆ 


KN 


ತ 
ಲ) 


) 
[ps 


ನೇಕೆಲದು 


ಜಬ 


ಗ್ಗೆ 


2 

[8] 
EE 
ಬಾಣ 


Ko 
[a 
4. 
| 
py 
ಕ್ಲನಿಲ್‌ 


(CS ಭಿ 
pal ಗಾ wp 
I "ವೆ D 

PO 

XE TC f 

ಫಸ್ಟ 1 

pa 

kf HR 


೩ 

ವ 
; 

ಮ 


ನಾಡಿದ 
ರಮ 
ಮಿ 


ಬಕಾ 


ಧೂ 
pe) 

MN 
ರಿ 


ನ್‌ ಲ್ಲ 
ಇಬರ ಬ 
[3 
ನೆಗಳ ಬಗೆ 
[a] 


"ಭಗ 
if 


js 


ಖೊ) 


ಸ್ನ 
ಳಿ 


ಇದಕ್ಕ 
™ 


ಎಂದು 


4 
ತು 


ಫಿ 


ನಡಬಹುದು 
ಇದರಿಂದ : 


} 
Pp; 


pA 
ತಿಗೆ 
ಮು 


ಮಾಡಿ 


Pot 
[Ne 


ಮು 
ಮಃ 


) 


3 


ಔ ಬಂದು 
[ 
ಕೆ 


pe 
de 
pa 
ಹಮ 


p 
fe 
ಡಿ 


ಯ 


Ke CRC) 
pe: © 
3 [ 
1 
J 


ಪ, 


} 


11 NE 

3 (2 7 1 

¥ A ಸೇ 
2 ಸ 
pA 


pi] 


aE) 
sg 
95S 
[C1 pI 
ಬ್ಲ ಖಲ 
et SBA 
RBH 


pS 
ಖಂ ಪು 145 


೧೧ ಮಡೆ ಹ 


ಒನೆ. 
NW 


RIESE NS eT l 23) ಬಿ ಮಾಠಿದರು. ಒಂದು ಎದೆಗೆ ಸುಮಾರು 
ಎರಡು ಮೂರು ಸಾವಿರ ರೂಪಾಯಿ ಬೆಲ ಇಲ್ಲಿತ್ತು. ಬಿ.ಇ.ಎಲ್‌. ಸೊಸಟಿಯವರಿಗೆ 


ಕಾಸ್ಟ್‌ ಪ್ರೆಸು ಒಂದು ಗೆಜಕ್ಕಿ ಒಂದು ರೂಪಾಯಿ ಎಂದು ಕೊಟ್ಟರು. ಆದರೆ ಅವರು 
ಒಂದು ಗಕ್ಕಿ2 26 LE ಮಾ ಲಕ್ಷಾಂತರ ರೂಪಾಯಿ ಲಾಭಿ ಮಾಡಿಕೂಂಡಬು. 
ಇಂತಹ ವ್ಯವಹಾರಗಳನ್ನು ಕಂಡ ಬೇಕಾದರೆ ಇದರಲ್ಲಿ ರಿಟ್ರಾಸ್‌ಪೆಕ್ಷೀವ್‌ ಆಗಿ 
ದೆ ಅನುಕ ೧ಲವಾಗುತದೆ : ಮತು ಸರಿ ಹೆಚ್ಚು ವರಮಾನವೂ ಬರುತ್ತದೆ. ಮಾನ್ಯ 
ಸ ಖು ಆ ರತಿ ಮಾಡುವಿ ಕಷ್ಟ್‌ ವಾಗುತ್ತದೆ ಎಂದು: ಹೇಳುತ್ತಾರೆ. 


i 


ಭು ತಂದಿರುವ ಕಾನೂನು ಪಕಾರ ಕೆಲವು ಕಜಿಗಳಲಿ 
ಏಮಾರು ಭು ಮ ಗಲ ಬಗ್ಗ ಸರಿಯಾಬ ಇ 'ಹಾರವಾಗಿಲ. 
ಮಣಿಗಳನ್ನು ಕೇಂದ್ರ ಸ ಶ್ರೇ ಕೊಂ ಂಡುಕಿ: ಸೃತದೆ ವಿ ಅವರಿಗೆಲ್ಲಾ 
ಮೊೋಟೀಸು ಕೊಟ್ಟೆಬಿ ಎಂಯ ಹರನೆ. ಆ ಆಯುದದಿಂಬ ಇಲ್ಲಿಯೂ ಕೂಡ ರಿಟ್ರುಸ್‌ಸಪೆಕ್ಟೀಬ್‌ 
ಆಗಿ ಪೂ ವ ತರಬಹುದು ಎಂದು ನ ನನ್ನ ಖಚೆ ಮಜ ಅಭಿಪ್ರಾಯ, ಏಕೆಂದರೆ ವನಿಗೆ 
ಗೊತ್ತಿರುವಂತೆ ಅನೇಕ ಅವ್ಯವಹಾರಗಳು ಬೆಂಗಳೂರಿನಲ್ಲಿ ನಡೆದಿವೆ. ಇದರಿಂದ ಸರ್ಕಾರಕ್ಕೆ 
ಬರಬೇಕಾದ ಹಣ ಬರದೆ ಬಹಳಷ್ಟು ಹಾನಿಯಾಗಿದೆ. ಬೋಗಸ್‌ ಸೊಸ್ಸೆಟಿಗಳು 
ಬೆಂಗಳೂರಿನಲ್ಲಿ ಬಹಳಷ್ಟು ಹುಟ್ಟಿಕೆ ಕೊಂಡಿವೆ. ಈ ಸೊಸ ಟೆಯಮದರು ಭೂಸುದಾರಣಾ 
ಕಾನೂನಿನಲ್ಲಿರತಕ್ಕಂಥ ಕಿಲ ರಿಯಾಯಿತಿಗಳನ್ನು ದಮರುಷಯೋಗಪಡಿಸಿ ಕೊಂಡಿದ್ದಾರೆ. 
ೈವಸಾಯದ ಜಮೂನನ್ನು pale ಅವುಗಳನ್ನು ಸೈಟ್‌ ಗಳನ್ನಾಗಿ ಮಾಡಿ 
ಬೇರೆಯ ವರಿಗೆ ಲಾಬಕ್ಕೆ ಎ ಮಾರುವು ಮೂಣಲಕೆ ಬೇಕಾದಷ್ಟು ಹೇ ಹಣ ತಿಂದಿದ್ದಾರೆ. ಇದರಿಂದ 
ಸರ್ಕಾರಕ್ಕೆ ಬರಬೇಕಾದಂಥ ಸೆ ಸ ರೂಖಾಯಿಗಳಷ್ಟು ವರಮಾನ ಕಡಿಮೆಯಾಗಿದೆ. 
BE ಇದನ್ನು ತಪ್ಪಿಸುವ ಬಗ್ಗೆ ಸರ್ಕಾರದವರು ಧೀರ4ವಾಗಿ ಯೋಚನೆ 
ಮಾಡಬೇಕಾದಂದ ಪರಿಸಿ ಬಂದಿದೆ ಎಂಬುದನ್ನು ನಾನು ಹೇಳುತಿದ್ದೇನೆ. ಇಂದು ಯಾವುದೇ 
ವವಜಾರ ನಜಿದರೂ ಹೆಚ್ಚಿನ ಲಾಭವಾಗುತಿದೆ. ಮಾನ್ಯ ಮಂತ್ರಿ ಗಲು ಸ ನಹ ಒಂದೆರಡು ಸಲ 
ಅಲ್ಲಿಗೆ ಹೋಗಿ ಅಜ್ಲಿನ ಅಧಿಕಾರಿಗಳಲ್ಲಿ ಹೆಚ್ಚನ ಹಣವಿತ್ತು ಎಂಬುದನ್ನು ಪತ್ತೆ ಮಾಡಿದ್ದಾರೆ. 
ಇದೇ ಕಾರಣದಿಂದ ಅಲ್ಲಿನ ಅಧಿಕಾರಿಗಳು ಕಛೇರಿಗೆ ಬರುವಾಗ ಹೆಚ್ಚಿನ ಹಣ ತೆಗೆದುಕೊಂಡು 
ಬರಬಾರದೆಂದು ಹೇಳಿದ್ದಾರೆ. ಇದರ ವಿರುದ್ದ ಅವರು ರಿಟ್‌ ಹೊ ಗಬೇಕೆಂದಿದ್ದಾರೆಂದು 
ನಾನು ಕೇಳಿದ್ದೇನೆ. ಭೂಸುಧಾರಣಾ ಕಾನೂನು ಪ್ರಕಾರ ಕೆಲವು ಜಮೀನನ್ನು ಮಾರಾಟ 
ಮಾಡುವುದಕ್ಕೆ ಅವಕಾಶವಿ ವಿಲ್ಲದಿದ್ದರೂ ಸ ಸಹ ಬೇರೆ ಯಾವುಯೋ ಕಾರಣವನ್ನು ತೋರಿಸಿ 
ಮಾರಾಟ ಮಾಡಲಾಗುತ್ತಿದೆ. ಕಾಯಿದೆಯನ್ನು ಜಾರಿಗೆ ತರುವ ಅಧಿಕಾರಿಗಳೇ ಇದಕ್ಕೆಲ್ಲಾ 
ಅವಕಾಶ ಮಾಡಿಕೊಡುತ್ತಿದ್ದಾರೆ. ಅಧಿಕಾರಿಗಳು ನಿಷ್ಠಾವಂತರಾಗಿಲ್ಲದಿರುವ ಕಾರಣ ಇಷ್ಟೆಲ್ಲಾ 
ಅವ್ಯವಹಾರಗಳು ನಡೆಯುತ್ತಿವೆ. ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ರಿಜಿಸ್ಟರ್‌ ಆಗುವುದಕ್ಕೆ 
ಸಹಾಯ ಮಾಡುವಂತಹ ಸಬ್‌ರಿಜಿಸ್ಟಾರ್‌ ಅವರನ್ನು ಸಸ್ಟ್‌ಂಡ್‌ ಮಾಡಬೇಕು. ಇಲ್ಲವೇ 
ಡಿಸ್‌ಮಿಸ್‌ ಮಾಡಬೇಕೆಂದು ಹೇಳುತ್ತೇನೆ. ಅದಕ್ಕೆ ಅವಕಾಶವಾಗುವಂತೆ ಒಂದು ರೂಲ್ಸ್‌ನ್ನು 


ಎಂದು ಅಂತಹ 


146 ಟಿ. ಆರ್‌. ಶಾಮಣ್ಣ 


ಮಾಡಬೇಕೆಂದು ಹೇಳುತ್ತೇನೆ. ಇಂದು ಅಮಕೂಲಸ್ನರು ತಮ್ಮಆಸ್ಪಿಯನ್ನು ಬೇರೆಯವರಿಗೆ 
ಮಾರಾಟ ಮಾಡುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಬ್‌ ರಿಜಿಸ್ಟಾರ್‌ ಕೆಭೇರಿಗೆ ಹೋಗುವುದಕ್ಕೆ 
ಬದಲು ಅವರನ್ನೇ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಕೊಡಬೇಕಾದ 
ಮರ್ಯಾದೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುತಿದ್ದಾರೆ. ಅರ್ಬನ್‌ ಪ್ರಾಪರ್ಟಿ 
ಮೇಲೆ ಸರ್ಕಾರದವರು ಸೀಲಿಂಗ್‌ ತರುತ್ತಾರೆಂದು ತಿಳಿದು ಬಂದಾಗಲೇ ಅನೇಕ ಜನರು 
ತಮ್ಮಲ್ಲಿರುವ ಹೆಚ್ಚಿನ ಆಸ್ತಿಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಈಗಲೂ 
ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸರ್ಕಾರದವರು ಸ್ವಲ್ಪ ಎಚ್ಚರಿಕೆ ವಹಿಸದೇ ಹೋದರೆ ಮುಂದೆ 
ಈ ಬಗ್ಗೆ ಸರ್ಕಾರದವರು ಕಾಯಿದೆ ಮಾಡಿದರೂ ಸಹ ಅದರಿಂದ ಹೆಚ್ಚಿನ 
ಅನುಕೂಲವಾಗುವದಿಲ್ಲವೆಂದು ಹೇಳುತ್ತೇನೆ. ಈಗ ಈ ಬಿಲ್‌ನಲ್ಲಿ ವ್ಯಾಲ್ಕೂನಲ್ಲಿ ಏನಾದರೂ 
ವೃತ್ಥಾಸ ಕುಡುಬಂದರೆ, ಆ ವೃತ್ಕಾಸದಷ್ಟು ಟ್ಯಾಕ್ಸ್‌ ತೆಗೆದುಕೊಳ್ಳಬೇಕೆದು ಇಲ್ಲಿ ಹೇಳಲಾಗಿದೆ. 
ಇದರ ಜೊತೆಗೆ ಪೆನಾಲ್ಫಿ ಕ್ಲಾಸ್‌ ಒಂದನ್ನು ಸೇರಿಸಬೇಕೆಂದು ನಾನು ಸಲಹೆ ಮಾಡುತ್ತೇನೆ. 
ಯಾರು ಎಷ್ಟು ಹಣವನ್ನು ಉಳಿಸಿಕೊಂಡಿರುತ್ತಾರೋ ಅದರ 25ರಷ್ಟು ಅಥವಾ 50ರಷ್ಟು 
ಪೆವಾಲ್ಫಿ ಹಾಕಬೇಕು ಇಲ್ಲಿ ವ್ಯತ್ಕಾಸ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಟ್ಯಾಕ್ಸ್‌ ಕಟ್ಟಬೇಕೆಂದು 
ಹೇಳಿದ್ದೀರಿ. ಆದರೆ ಅಪರಾಧ ಮಾಡಿದಕ್ಕೆ ಶಿಕ್ಷಿ ಬೇಡವೇ. ಇದಕ್ಕೆ ಅವಕಾಶ ಮಾಡಿದ್ದೇ 
ಆದರೆ ಇ್ನು ಮುಂದೆ ಇಂತಹ ಕೇಸ್‌ಗಳು ನಡೆಯುವುದಕ್ಕೆ ಯಾರಾದರೂ ಬಂದಾಗ, 
ಅದರ ವ್ಯಾಲ್ಕೂವನ್ನು ಸರಿಯಾಗಿ ಕಾಣಿಸಲಾಗಿದೆಯೋ ಎಂಬ ಬಗ್ಗೆ ಒಂದು ಸರ್ಟಿಫಿಕೇಟ್‌ನ್ನು 
ನಹ ಪತ್ರದೊಂದಿಗೆ ತೆಗೆದುಕೊಂಡು ಬರುವಂತೆ ರಿಜಿಸ್ಟಾರ್‌ ಅವರು ಸಂಬಂಧಪಟ್ಟ 
ಪಾರ್ಟಿಗೆ ತಿಳಿಸುವಂತೆ ಸರ್ಕಾರದವರು ಹೇಳಬೇಕು. ಆಗ ಅಂಡರ್‌ ವ್ಯಾಲ್ಕುಯೇಷನ್‌ 
ಮಾಡುವುದು ತಪ್ಪುತ್ತದೆ. ಇದೇ ಸಮಯದಲ್ಲಿ ನನ್ನ ಒಂದು ಅರಿಕೆ ಏನೆಂದರೆ, 
ತಂದೆಯಾದವನು ತನ್ನ ಗಂಡುಮಕ್ಕಳಿಗೆ ಆಗಲೀ, ಹೆಣ್ಣುಮಕ್ಕಳಿಗೆ ಆಗಲೀ, ತನ್ನ ಆಸ್ತಿಯನ್ನು 
ಬರೆದು ಕೊಡುವಾಗ ಸ್ಥಾಂಪ್‌ ಡ್ಯೂಟಿ ವಿಚಾರದಲ್ಲಿ ಸ್ವಲ್ಪ ರಿಯಾಯಿತಿ ಕೊಟ್ಟರೆ 
ಅಮುಕೂಲವಾಗುತ್ತದೆಂದು ಹೇಳುತ್ತೇನೆ. ಇದರ ಬಗ್ಗೆ ಸರ್ಕಾರದವರು ಯೋಚನೆ ಮಾಡಬೇಕು. 
ಸರ್ಕಾರದವರು ಒಂದು ಕಡೆಯಲ್ಲಿ ನಾನಾ ರೀತಿಯಿಂದ ತೆರಿಗೆ ಹೆಚ್ಚು ಮಾಡಲು ಪ್ರಯತ್ನಪಟ್ಟರೆ 
ಜನರು ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇನ್ನೊಂದು ಕಡೆಯಲ್ಲಿ ಪ್ರಯತ್ನ ಮಾಡುತ್ತಾರೆ. 
ಮಾನ್ಯ ಅರ್ಥ ಮಂತ್ರಿಗಳು ತೆರಿಗೆ ಜಾಸ್ತಿ ಮಾಡಿದಂತೆ ಅದನ್ನು ಕಡಿಮೆ ಮಾಡಿಕೊಳ್ಳಲು 
ಜವರು ಕಳ್ಳತನದ ಮಾರ್ಗಗಳನ್ನು ಹುಡುಕುತ್ತಾರೆ. ಆಗ ಅನಾಚಾರ ಹುಟ್ಟಿಕೊಳ್ಳುತ್ತದೆ. 
ಸರ್ಕಾರದವರು ಚಾಪೆ ಕೆಳಗೆ ತೂರುವುದಕ್ಕೆ ಪ್ರಯತ್ನಪಟ್ಟರೆ ಜನರು ರಂಗೋಲಿ ಕೆಳಗೆ 
ತೂರುತ್ತಾರೆ. ಸರ್ಕಾರಕ್ಕಿಂತ, ತಜ್ಞಧಿಗಿಂತ ಜನರೇ ಬಹಳ ಗಟ್ಟಿಗರಾಗಿಬಿಟ್ಟಿದ್ದಾರೆ. ತೆರಿಗೆಯಿಂದ 
ಯಾವ ರೀತಿ ತಪ್ಪಿಸಿಕೊಳ್ಳಬೇಕೆಂಬುದನ್ನು ಅವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. 
ಸರ್ಕಾರದವರು ಒಂದು ಕಾಯಿದೆ ಮಾಡಿದರೆ ಅದಕ್ಕೆ ಪ್ರತಿಯಾದ ಕಾಯಿದೆ ಅವರಲ್ಲಿರುತ್ತದೆ. 
ಮುಖ್ಯವಾಗಿ ಸರ್ಕಾರದವರು ಆಡಳಿತದಲ್ಲಿ ಒಂದು ನಿಷ್ಟೆ ಮತ್ತು ಶ್ರದ್ಧೆಯಿಂದ ಕೆಲಸವಾಗುವಂತೆ 


ಸಂಸದೀಯ ಪಟು 147 


ಏರ್ಪಾಡು ಮಾಡದೇ ಹೋದರೆ ಯಾವ ಹೊಸ ಕಾಯಿದೆಗಳನ್ನು ಮಾಡಿದರೂ ಸಹ 
ಅದರಿಂದ ಯಾವ ಹೆಚ್ಚಿನ ಪ್ರಯೋಜನವೂ ಆಗುವುದಿಲ್ಲವೆಂದು ಹೇಳುತ್ತೇನೆ. ಮುಖ್ಯವಾಗಿ 
ಸಬ್‌ ರಿಜಿಸ್ಟಾರ್‌ ಕಛೇರಿಯನ್ನು ಭದ್ರ ಮಾಡಬೇಕಾಗಿದೆ. ಅಲ್ಲಿ ಇವೊತ್ತಿನ ದಿವಸ ದುಡ್ಡು 
ಕೊಡುವ ಶಕ್ತಿಯಿರುವವರು ನಮ್ರಂತಹ ಎಂ.ಎಲ್‌.ಎ. ಆದವರು ಏನಾದರೂ ಪತ್ರವನ್ನು 
ರಿಜಿಸ್ಟರು ಮಾಡಿಸಿದರೆ, ಅದರ ಮಾರನೆಯ ದಿವಸವೇ ರಿಜಿಸ್ಟರ್‌ ಆದ ಪತ್ರವನ್ನು ಕೊಡುತ್ತಾರೆ. 
ಇಲ್ಲದಿದ್ದರೆ, 8-10 ದಿವಸಗಳ ನಂತೆರ ಕೊಡುತ್ತಾರೆ. ವ್ಯಾಲ್ಕುಯೇಷನ್‌ ಬಗ್ಗೆ ಸರ್ಕಾರದವರು 
ಈಗ ಕ್ರಮ ಕೈಕೊಳ್ಳುತ್ತಿದ್ದಾರೆ. ಆದರೆ ಕಳೆದ ಹತ್ತಾರು ವರ್ಷಗಳಿಂದ ಇದು ನಡೆದುಕೊಂಡು 
ಬಂದಿದೆ ವ್ಯಾಲ್ಕುಯೇಷನ್‌ ಕಡಿಮೆ ತೋರಿಸಿದ ಪ್ರಕರಣಗಳಲ್ಲಿ ಮಾಮೂಲಿ ತೆಗೆದುಕೊಂಡು 
ರಿಜಿಸ್ಟರ್‌ ಮಾಡಿದ್ದಾರೆ. ಇದನ್ನು ತಪ್ಪಿಸಲು ಈ ಬಿಲ್ಲನ್ನು ತಂದಿದ್ದಾರೆ. ಅಂಡರ್‌ 
ವ್ಯಾಲ್ಕುಯೇಷನ್‌ ತಪ್ರಿಸಬೇಕಬುದು ಸರ್ಕಾರದ ಇಚ್ಛೆಯಾಗಿದ್ದರೆ, ಪತ್ರದ ಜೊತೆಯಲ್ಲಿಯೇ 
ವ್ಯಾಲ್ಕುಯೇಷನ್‌ ಬಗ್ಗೆ ಒಂದು ಸರ್ಟಿಫಿಕೇಟನ್ನು ಸಹ ಮಾಡಿಸಬೇಕೆಂದು ತಿಳಿಸಬೇಕು. 
ಆಗ ಇಂತಹ ಜಟಿಲ ಸಮಸ್ಯೆಗಳು ಬರುವುದಿಲ್ಲ. ಅಂಡರ್‌ ವ್ಯಾಲ್ಕುಯೇಷನ್‌ ಆಗಿದೆ . 
ಎಂಬುದು ತಿಳಿದು ಬಂದಾಗ, ಅದನ್ನು ಸಬ್‌ ರಿಜಿಸ್ಟಾರ್‌ ಆದವರು ಜಿಲ್ಲಾಧಿಕಾರಿಗಳಿಗೆ 
ತಿಳಿಸಬೇಕೆಂದು ಹೇಳುವುದಾದರೆ, ಕಳ್ಳನಿಗೆ ಅಧಿಕಾರ ಕೊಟ್ಟಂತೆ ಆಗುತ್ತದೆ. ಈ ಕ್ರಮ 
ಸರಿಯೇ ಎಂಬುದನ್ನು ತಾವು ಸೈಲ್ಪ ಯೋಚನೆ ಮಾಡಬೇಕು. ಸಬ್‌ ರಿಜಿಸ್ಟಾರ್‌ ಆದವರು 
ಇಂತಹ ಪ್ರಕರಣಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಮೇಲೆ ಆವರು ಸಂಬಂಧಪಟ್ಟವರಿಗೆ 
ಷಹೋಕಾಸ್‌ ನೋಟೀಸ್‌ ನೀಡುತ್ತಾರೆ. ಅಂದರೆ ಇಲ್ಲಿ ಜಿಲ್ಲಾಧಿಕಾರಿಯವರೇ ನೇರವಾಗಿ 
ಅದನ್ನು ನೀಡುವುದಿಲ್ಲ; ಅವರ ಕೈಕೆಳಗಿವ ಅಧಿಕಾರಿಗಳು ಈ ಕೆಲಸ ಮಾಡುತ್ತಾರೆ. ಇಂತಹ 
ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಪಾರ್ಟಿಗಳು ಕೆಳಗಿನ ಅಧಿಕಾರಿಗಳನ್ನೇ ಸರಿಮಾಡಿಕೊಂಡರೆ 
ಏನು ಮಾಡುವುದು? ಅಂದರೆ ಪೂಚಾರಿಯಿಂದಲೇ ವರ ತೆಗೆದುಕೊಂಡುಬಿಟ್ಟರೆ ಏನು 
ಮಾಡುವುದು? ಇದಕ್ಕೆಲ್ಲಾ ಅವಕಾಶವಾಗದಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಜೊತೆಗೆ 
ಇಲ್ಲಿಯವರೆಗೆ ನಡೆದ ವ್ಯವಹಾರಗಳನ್ನು ರಿವ್ಯೂ ಮಾಡುವುದಕ್ಕೆ ಡಿ.ಸಿ. ಅವರಿಗೆ ಅಧಿಕಾರ 
ಕೊಡಬೇಕು ಮತ್ತು ರ್ಯಾಂಡಮ್‌ ಆಗಿ ಚೆಕ್‌ ಮಾಡುವುದಕ್ಕೂ ಸಹ ಒಂದು ವ್ಯವಸ್ಥೆ ಇರಬೇಕು 
ಆಗ ಅಂಡರ್‌ ವ್ಯಾಲ್ಕುಯೇಷನ್‌ ಮಾಡುವುದು ಕಡಿಮೆಯಾಗುತ್ತದೆ. 


ಇನ್ನು ಇಲ್ಲಿ ಮಾರ್ಕೆಟ್‌ ವ್ಯಾಲ್ಕು ಮೇಲೆ ಬೆಲೆ ನಿಗದಿಮಾಡಬೇಕೆಂದು ಹೇಳಲಾಗಿದೆ. 
ಆದರೆ ಮಾರ್ಕೆಟ್‌ ವ್ಯಾಲ್ಕುವನ್ನು ಯಾವ ರೀತಿ ನಿಗದಿಮಾಡಬೇಕು ಎಂಬುದನ್ನು ಇಲ್ಲಿ 
ಹೇಳಿಲ್ಲ; ಈ ಬಗ್ಗೆ ಒಂದು ಗೈಡ್‌ ಲೈನ್‌ ಹಾಕಿಕೊಡಬೇಕು. ಈಗ ಉದಾಹರಣೆಗೆ 
ಹೇಳಬೇಕೆಂದರೆ ಚಿಕ್ಕಪೇಟೆಯಲ್ಲಿ ಚದರ ಗಜ ಒಂದಕ್ಕೆ 5 ಸಾವಿರ ರೂಪಾಯಿ ಬೆಲೆ 
ಇದ್ದರೆ, ಚಿಕ್ಕಪೇಟೆಯ ಹಿಂದೆ ಇರುವಂತಹ ಜಾಗಕ್ಕೆ ಚದರ ಗಜ ಒಂದಕ್ಕೆ 500 ರೂಪಾಯಿ 
ಆಗಬಹುದು; ಆದಕಾರಣ ಈ ಬಗ್ಗೆ ಒಂದು ಗೈಡ್‌ ಲೈನ್‌ ಹಾಕಿಕೊಟ್ಟರೆ ಸ್ವಲ್ಪ 


ಸ್ಟಾಂಪ್‌ ಜ್ಯೂಟಿಯ ೭ ಬ ರಟ ನಿಯಮಗಳ 
ಕೊಟ್ಟಿದ್ದಾರೆ. ಅದರಿಂದ ನಾನು ತಮ್ಮ ಗಮಗಕ್ಕೆ ತರುವುದು ಇಷ್ಟೆ. € 


ರೆಟ್ಲಾಸ್ಟಕ್ರೀವ್‌ ಎಫೆಕ್ಟ್‌ಗೆ ಕೊಟ್ಟರೆ ಮಾ ತ್ರ ಇದರಿಂದ ಸ ರ್ಕುರಕ್ಕೆ ಅಮ 


ಎರಡನೆಯದಾಗಿ ರಿಜಿಸ್ಟ್ರೇಷನ್‌ ಮಾಡುವುದರಲ್ಲಿ ಭದ್ರತೆಯನ್ನು ಮಾಡಿ ಪೀ 
ವಸೂಲು ಆಗುವೆ ಹಾಗೆ ಮಾಡಿದರೆ ಲದ ಸರಿಯಾಗಿ ನಡೆಯುತದೆ. 
ರ್ಯಾಂಡಂ ಚೆಕ್‌ ಮಾಸನಬೇಕು ನ ಸಣ್ದಿಗಿಂತ ಮೊದಲೇ ಚೆಕ್‌ ವಿಬ್‌ 

ಬಗ್ಗೆ ಒ೦ದು ತಿದ್ದುಪಡಿಯನ್ನು ಬುತಿಡು yes ಆದ್ದರಿಂದ ಇದನ್ನು ಸರ್ಕಾರದವರು 


ಯೋಚನೆ ಮಾಡಬೇಕು. ವಾವು ಅನೀಕ ತೆರಿಗೆಗಳನ್ನು ಹಾಕಬೇಡಿ ಎಂದು ಹೇಳುತೇನೆ. 


ಆದೆ ಇಂಥಾದ್ದಕ್ಕಿ ಮಾತ್ರ ಗಮನ ಕೊಡದಿಬುರೆ ತೆ ೂಂದರೆಯಾಗುತ್ತವೆ. : ಜೇಕಾಗದದೆ ಪೆವಾ ಸಿ 
ಪು ಮಾಡುದರಲ್ಲಿ ಬೂ ಭೈಂತರ ಇ 


ನಿ 


ಹಾಕಿ. ಇಷ್ಟು ಹೇಳಿ ಈ ಮಸೂದೆಯಮಃ 


gs ಗಿ 
ಎಂದು ಹೇಳುತ್ತೆ: ಬೆ. 


ಸಂಸದೀಯ ಪಟು 14% 
ಮಾರಾಟ ತೆರಿಗೆ (ತಿದ್ದುಪಡಿ! ವಿಧೇಯಕ, 1978 * 


ಇಂದು ನಮ್ಮ ಮುಂದೆ ಮಂಡಿಸಿರತಕ್ಕಂಥ ಈ ಸೇಲ್‌್‌ಟ್ಯಾಕ್‌ ಅಮೆಂಡ್‌ಮೆಂಟ್‌ 
ಬಿಲ್ಲನ್ನು ಅನಿವಾರ್ಯವಾಗಿ ವಿರೋಧಿಸಬೇಕಾಗಿದೆ. ಮೊದಲನೆಯದಾಗಿ, ಈ 
ಸೇಲ್ಸ್‌ಟ್ಯಾಕ್ಸ್‌ನ್ನು ಹಾಕಿರತಕ್ಕಂಥಾದ್ದು ಒಂದು ವಿಧದಲ್ಲಿ ಡೈರೆಕ್ಟ್‌ ಟ್ಯಾಕ್‌ ಅಲ್ಲದಿದ್ದರೂ 
ಕೂಡ ಇದು ಮೂಲತಃ ಇನ್‌ಡೈರಕ್ಷ್‌ ಟ್ಯಾಕ್ಸ್‌ ಹಾಕಿರತಕ್ಕಂಥಾದ್ದಾಗಿರುತ್ತದೆ. ಈ ಸದನದಲ್ಲಿ 
ವರ್ಷೇ ವರ್ಷೇ ಟ್ಕಾಕ್ಸ್‌ನ್ನು ಹೆಚ್ಚಿಸಿಕೊಂಡು ಹೋಗುತ್ತಾ ಇರತಕ್ಕಂಥದನ್ನು ನೋಡಿದರೆ 
ಟ್ಯಾಕ್ಸ್‌ನ್ನು ಹುಳತಕ್ಕಂಥ ಅಭಿಪ್ರಾಯಕ್ಕೆ ಸ್ವಲ್ಪ ವಿರುದ್ಧವಾಗಿದೆಯೆಂದು ಬಾನು 
ತಿಳಿದುಕೊಂಡಿದೆ: ಬಿ. ಈ ಸೇಲ್ಸ್‌ ಬ್ಯಾಕ್ಸ್‌ ಹಕೆತ ತಲಂದ ವಿಧಾನವನ್ನು ಹ ಹೆಳಳುವದಾದರೆ, 


ನಾನು ಈ ಅಸೆಂಟ್ಟಗೆ ಚುನಾಯಿತನಾಗಿ ಬಂದು ಹನ್ನೊಂದು ವರ್ಷೆಗಲಾಯಿತು. ಆಗ 


LN 


ಲ 30 ಕೋಟಿ ರೂಪಾಯಿಗಳು ಮಾತ್ರೆ ಇ ಇತ್ತೆ. ಪುತ್ರನ ಔವಸ ಆಮು 
ಛವದೆಗೆ ಹೆಚ್ಚಿಗೆ ತೆರಿಗೆ, ಸೇಲ್ಸ್‌ಟ್ಕಾಕ್ಸ್‌ ಅಆಮೆಂಡ್‌ಮೆಂಟ್‌ 
ಗಳು ಹೆಚ್ಚುವರಿ ಬರುತ್ತದೆ ಏಂದು ಹೇಳಿದರೂ ಕೂಡ 
'ರೆಯನ್ನು ಹಾಕಿದಂತಾಗುತ್ತದೆ ಎನ್ನುಪ್ರೆದರ ಬಗ್ಗೆ ವಿಚಾರ 
ಮಾಡಬೇಕಾಗಿತ್ತು ಎಂ ಮು ಹೋಲುತ್ತವೆ. ಅವರು ಕೊಡತಕ್ಕೆಂದ ಅಂಪ ನ್ಯಾಯವಾ ಎಗಿದುತ್ತಬೆಯೆ Ne 
ಸೋೋಚೆನೆ ಮಾಡಬೇಕಾಗಿತ್ತು. ಒಂದು ತಡೆ ಸರ್ಕಾರದವರು ಮಿತಿಯಿಲ್ಲದೆ 
ಖರ್ಚು ಮಾಡುತಾ Wo ಇನ್ನೊಂದು ಕ ಕಡೆ ಈಗ ಏನು ಟ್ಯಾಕ್ಸ್‌ ಹಾಕಿರುತ್ತೀರಿ 
ಅದನ್ನು ಒಂದು ವೈ ವೃಮಃ ವಸ್ತಿತವಾದ ರೀತಿ ಶಿಯಲ್ಲಿ ವಸೂಲು ಮಾಡದು ಇರುವುದರಿಂದ ಸರ್ಕಾರಕ್ಕೆ 
ಬರತಕ್ಕೆಂಥ ಉತ್ತ ತ್ರಿಯಲ್ಲಿ ಎಷ್ಟೋ ಭಾಗ ಕಡಿಮೆಯಾಗುತ್ತಾ ಇರುತ್ತದೆ. ಆದ್ದರಿಂದ 
ನ್ಯಾಯವಾಗಿ ಖಲ ಹ ಖರ್ಚುಮಾಡಿ ಸೇಲ್ಲಟ್ಯಾಕ್ಸ್‌ ವಸೂಲಾಸಿ ಶಕ್ರ 
ಸ್ವಲ್ಪಮಟ್ರಿಗೆ ಬಿಗಿ ಮಾಡಿದರೆ ಮತ್ತೆ ಮತ್ತೆ ಹೆಚ್ಚುವರಿ ಸೇಲ್ಸ್‌ ಟಾ ಕ್ಸ್‌ನ್ನು ಹಾಕಶಕ್ಯಂ..' ಸನ್ನು 
ನಿಲ್ಲಿಪುವದಕ್ಕೆ ಸಾಧ್ಯವಾಗುತ್ತದೆ ಮತ್ತು ಈಗಿರತಕ್ಕುಥ ವರೆಮಾನ ಮಾರು £0 ಪರ್ನೇಂಟ್‌ 
20 ಪರ್ಸೆಂಟ್‌ ರಪ್ತು ಹೆಚ್ಚಿಗೆ ಬರುವುದಕ್ಕೂ ಅವಕಾಶವಾಗುತದೆಂದು ಹೇಳುತ್ತೇನೆ. 
ಪ್ರತಿಯೊಂದಕ್ಕೂ ಕೂಡ ಹೊಸ ಹೊಸದಾಗಿ ತೆರಿಗೆಯನ್ನು ಹಾಕುತ್ತಾ ಹೋಗುವುದರಿಂದ 
ಸೇಲ್ಸ್‌ ಟ್ಯಾಕ್ಸ್‌ ಅಫೀಸರುಗಳು ಹೋದವರ್ಷ ಇಷ್ಟು ಇತ್ತು ಇಷ್ಟು ಆದಾಯ ಬಂದಿತು, 
ಈ ವರ್ಷ ಇಷ್ಟು ಜಾಸ್ತಿಯಾಯಿತು ಎಂದು ತೋರಿಸು ವದಕ್ಕೆ ಅನುಕೊಲಮಾಗುತ್ತದೆ ಎಂದು 
ಹೇಳುತ್ತೇನೆ. ಪ್ರತಿವರ್ಷವೂ ಹೊಸದಾಗಿ ಈ ರೀತಿ ಟ್ಯಾಕ್ಸ್‌ನ್ನು ಹಾಕುತ್ತಾ 
ಹೋಗುತ್ತಿರುವಬರಿಂದ ಕಲೆಕ್ಟ್‌ ಮಾಡುವುದಕ್ಕೆ ಒಂದು ರೀತಿಯಲ್ಲಿ ಕಷ್ಟವಾಗುತ್ತದೆ. ಮತ್ತು 
ನಮ್ಮ ಅರ್ಥಸಚಿವರು ಈ ಮಸೂದೆಯನ್ನು ಮಂಡಿಸುವಾಗ ನೆರೆ ರಾಜ್ಯದಲ್ಲಿ ಟ್ಯಾಕ್ಸ್‌ 
ಹೆಚ್ಚಾಗಿದೆ. ಅದರ ಮಟ್ಟಕ್ಕೆ ತರಬೇಕು ಎನ್ನುವ ಉದ್ದೇಶ ಹೇಳಿದ್ದಾರೆ. ಆದರೆ ಒಂದು 
ಮಾತನ್ನು ಮಾತ್ರ ಒಪ್ಪಿಕೊಳ್ಳಬೇಕಾದ ವಿಚಾರ ಆಗಿರುತ್ತದೆ. ಬೇರೆ ಕಡಿ pk ಗ 


ನಮಲ್ಲಿ ಜಾಸ್ತಿ ಇದ್ದರೆ ಆಗ ಅದು ವ್ಯಾಪಾರದ ಮೇಲೆ ಡೈವರ್ಸ್‌ ಆಗುತ್ತದೆಂದು ಹೆ 


* ವಿಧಾನ ಸೆಬಾ ನಡವಳಿಕೆ ದಿನಾಂಕ : 12ನೇ ಆಗಸ್ಟ್‌, 1978. 


150 ಟಿ. ಆರ್‌. 


9 


ಮಣ್ಣ 


ಮ ಹೇಳುವುದು ಏನೆಂದರೆ, ಚೇರೆ ಕಡೆ ಹೆಚ್ಚಾಗಿ ಇರುವುದರಿಂದ ನಾವು ಹೆಚ್ಚು 
ನಡಬೇಕು ಎನ್ನುವುದು ಸರಿಯಾಗಿ ಕಾಣುವುದಿಲ್ಲ. ಬೇರೆ ಕಡೆ ಹೆಚ್ಚು ಇರುವುದರಿಂಬ 
ಸಾ ಹೆಚ್ಚು ಮಾಡಬೇಕು ಎನ್ನುವಂತೆ ಬೇರೆ ಕಡೆ ಕಡಿಮೆ ಇದ್ದರೆ ಇಲ್ಲೂ ಕೂಡ ಕಡಿಮೆ 
ಮಾಡಬೇಕು ಎನ್ನುವದರ ಯೋಚನೆ ಬಗ್ಗೆ ಮಾಡುವುದಲ್ಲ. ತಮಿಳುನಾಡಿನಲ್ಲಿ ಫಪ್ರಡ್‌ಗೆನ್ನ್‌ 
ಮೇಲೆ ತೆರಿಗೆಯನ್ನು ಹಾಕಿಲ್ಲ. ನಮಲ್ಲಿ ಏತಕ್ಕೆ ಪ್ರಡ್‌ ಗೈನ್ಸ್‌ ಮೇಲೆ ತೆರಿಗೆಯನ್ನು ಹಾಕಿರುತ್ತೀರಿ 
ಎಂದು ಕೇಳಬೇಕಾಗಿದೆ. ಇದನ್ನು ತೆಗೆಯಬೇಕೆಂದು ಅನೇಕ ಸಾರಿ ಈ ಮನೆಯಲ್ಲಿ ಒತ್ತಾಯ 
ತಂದಿದ್ದರೂ ಕೊಡ ಇಲ್ಲಿಯವರೆಗೆ ಏನೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಈ ರೀತಿ ಪ್ರತಿವರ್ಷ 
ಇಂಟರ್‌ನಲ್‌ ಟ್ಕಾಕ್ಸ್‌ ಹಾಕುತ್ತಾ ಇರುವುದು ಸೂಕ್ತವಲ್ಲವೆಂದು ಹೇಳುತ್ತೇನೆ. ಮತ್ತೆ 
ಮಲ್ಪಿಪಾಯಿಂಟ್‌ ಇರುವುದನ್ನು ಸಿಂಗಲ್‌ ಪಾಯಿಂಟ್‌ ಮಾಡಬೇಕೆಂದು ಅನೇಕ 
ಸಂದರ್ಭಗಳಲ್ಲಿ ಈ ಮನೆಯಲ್ಲಿ ಒತ್ತಾಯ ಮಾಡಿದ್ದರಿಂದ ಕೆಲವೊಂದು ವಸ್ತುಗಳಿಗೆ 
ಸಿಂಗಲ್‌ಪಾಯಿಂಟ್‌ ಮಾಡಿದ್ದೀರಿ, ಸಂತೋಷ. ಆದರೆ, ಸಿಂಗಲ್‌ಪಾಯಿಂಟ್‌ 
ಮಾಡುತ್ತೇವೆಂದು ಹೇಳಿ 5 ಪರ್ಸೆಂಟ್‌ ಇದ್ದುದನ್ನು 4 ಪರ್ಸೆಂಟ್‌ ಮಾಡಿದ್ದೀರಿ ಅಷ್ಟೇ. 


%} % 


ನ್ಯ 


dl 
ಇಲ 


ಮಲ್ಲಿ ಪಾಯಿಂಟ್‌ ಟ್ಯಾಕ್ಸ್‌ ಇದ್ದುದನ್ನು ಸಿಂಗಲ್‌ ಪಾಯಿಂಟ್‌ ಟ್ಯಾಕ್ಸ್‌ ಮಾಡಿ ಅದರ 
ಮೇಲೆ 4 ಪರ್ಸೆಂಟ್‌ ಮಾಡಿರುವುದರಿಂದ ನಿಜವಾಗಲೂ ಕೂಡ ಸೇಲ್ಸ್‌ ಟ್ಯಾಕ್ಸ್‌ 
ಜಾಸ್ತಿಯಾಗಿದೆ ಎಂದು ಹೇಳುತ್ತೇನೆ. ನಾವು ಅನೇಕ ಸಂದರ್ಭಗಳಲ್ಲಿ ಈ ಆಕ್ಟಾಯಿಯನ್ನು 
ತೆಗೆಯಬೇಕು ಎಂದು ಹೇಳುತ್ತಾ ಇರುವಾಗ ಪ್ರತಿ ವರ್ಷವೂ ಕೂಡ ನೀವ ಸೇಲ್ಸ್‌ ಟ್ಯಾಕ್ಸ್‌ 
ಅನ್ನು ಹೆಚ್ಚಿನುತ್ತಿದ್ದೀರಿ. ಹೀಗೆ ಮಾಡುವ ಬದಲು ಈ ಆಕ್ಟಾಯಿನಿಂದ ಏನು ವರಮಾನ 
ಬರುತ್ತದೋ ಆ ವರಮಾನವನ್ನು ವಸೂಲ್ಲಾಡುವುದಕ್ಕೆ ಇದಕ್ಕೇನೇ ಒಂದಿಷ್ಟು ಪರ್ಸೆಂಟ್‌ 
ಅಂತೆ ಏನಾದರೂ ಹಾಕಿ ಅಥವಾ ಒಂದು ಸೆಸ್‌ ಹಾಕಿ ವಸೂಲ್ಲಾಡಿದರೆ ಇದರಿಂದ 2-3 
ಕೋಟಿ ರೂಪಾಯಿ ಟ್ಯಾಕ್ಸ್‌ ಏನು ಬರುತ್ತದೆ ಅದನ್ನು ವಸೂಲ್ಲಾಡುವದು ತಪ್ಪತ್ತಬೆ ಮತ್ತು 
ಆ ಜನರು ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೂ ಕೂಡ ಬಹಳ ಕಷ್ಟವಾಗುತ್ತದೆ. ಈವೊತ್ತಿನ 
ದಿವಸ ಸರ್ಕಾರದವರು ಇದರ ಬಗ್ಗೆಯೋಚನೆ ಮಾಡಿ ತಮಗೆ ಯಾವುದು ರೀಸನಬಲ್‌ 
ಅಂತೆ ಕಾಣುತ್ತದೋ ಅದರಂತೆ ಮಾಡಿ ಈ ಸೇಲ್ಸ್‌ ಟ್ಯಾಕ್ಸ್‌ ಮೇಲೆನೇ ಒಂದಷ್ಟು ಸೆಸ್‌ 
ಅಂತ ಹಾಕಿ ಈ ಆಕ್ಟಾಯಿಯನ್ನು ತಪ್ಪಿಸುವುದಕ್ಕೆ ಯೋಚನೆ ಮಾಡಬೇಕು ಎಂದು ಮಾನ್ಯ 
ಮಂತ್ರಿಗಳ ಗಮನಕ್ಕೆ ತರುತ್ತೇನೆ. 


ಇನ್ನು ಈ ಸೇಲ್ಸ್‌ ಟ್ಯಾಕ್ಸ್‌ ಬಗ್ಗೆ ತಾವು ಏನು ತೆರಿಗೆ ಹಾಕುತ್ತೀರಿ ಆ ಟ್ಯಾಕ್ಸ್‌ನ್ನು 
ಯಾರೂ ಕೊಡುವುದಿಲ್ಲ. ನಾನು ಮೊದಲೂ ಕೂಡ ಈ ಬಗ್ಗೆ ಮಾತನಾಡಿದ್ದೇನೆ. ಅದು 
ಹೇಗೆಂದರೆ, ನಾನು ಹಿಂದೆ ಹೇಳಿದ ಹಾಗೆ ಅನೇಕ ಅಂಗಡಿಗಳವರು ಎರಡು ಲೆಕ್ಕದ 
ಪುಸ್ತಕಗಳನ್ನು ಇಡುತ್ತಾರೆ. ಒಂದು ಮಾತನಾಡಿ ಈ ಬಗ್ಗೆ ತಯಾರು ಮಾಡತಕ್ಕೆಂಥಾ 
ಸಾಮಾನುಗಳು ಸರಿಯಾದ ರೀತಿಯಲ್ಲಿ ಮಾರ್ಕೆಟ್‌ಗೆ ಬರುತ್ತದೆಯೇ ಇಲ್ಲವೇ ಅನ್ನುವದನ್ನು 
ಪರಿಶೀಲನೆ ಮಾಡಬೇಕು. ಹಾಗೆ ಅವರು ಪರಿಶೀಲನೆ ಮಾಡಿದ ಪಕ್ಷದಲ್ಲಿ ಇದರಿಂದ 


ಸಂಸದೀಯ ಪಟು 151 


ಇನ್ನೂ ಹೆಚ್ಚನ ಆದಾಯ ಬರುವುದಕ್ಕೆ ಬವಕಾಶವಾಗುತ್ತದೆ ಎಂದು ಹೇಳುವುದಕ್ಕೆ 
ಇಷ್ಟಪಡುತ್ತೇನೆ. 


ಇನ್ನು ಈ ಚಿಕ್‌ ಪೋಸ್ಟ್‌ಗಳ ಬಗ್ಗೆ ಹೇಳಬೇಕಾದರೆ, ಇದರಲ್ಲಿ ಸಾಕಷ್ಟು ಬಿಗಿ ಇಲ್ಲ 
ಎಂದು ಹೇಳುತ್ತೇನೆ. ತಮಗೆ ಹೇಳ ಬೇಕಾದರೆ, ಬೆಂಗಳೂರಿಗೆ ಹೊರಗಡೆಯಿಂದ ರಾತ್ರಿ 
ವೇಳೆ ಬರತಕ್ಕಂಥಾ ಲಾರಿಗಳ ಬಗ್ಗೆ ಆಕ್ಟಾಯಿಗೆ ಸಂಬಂಧಪಟ್ಟಂಥಾ ಉಕ್ಕಡಗಳು ಏನು 
ಇವೆ, ಅವೂ ಕೂಡ ಸಾಕಷ್ಟು ಒಂದು ಹದಕ್ಕೆ ಬಂದಿಲ್ಲ. ರಾತ್ರಿ ವೇಳೆ ಬರತಕ್ಕಂಥಾ 
ಲಾರಿಗಳಲ್ಲಿ ಅನೇಕ ಸಾಮಾನುಗಳಿಗೆ ಆಕ್ಟಾಯಿ ಕೊಡದೇ ಹಾಗೆ ಹೊರಟು ಹೋಗುತ್ತವೆ. 
ಆದುದರಿಂದ ಈ ಚೆಕ್‌ ಪೋಸ್ಟ್‌ಗಳು ಏನು ಇವೆ ಇವುಗಳ ಮೇಲೆ ನೇರವಾದ ಒಂದು 
ವಿಜಿಲೆನ್ಸ್‌ ಇಟ್ಟು ಅವರ ಮುಖಾಂತರ ಇದನ್ನು ಚೆಕ್‌ ಮಾಡಿಸಿದರೆ ಇದರಿಂದ ಇನ್ನೂ 
ಹೆಚ್ಚಿನ ಆದಾಯ ಬರುತ್ತದೆ ಎಂದು ಹೇಳುತ್ತೇನೆ. ಇದನ್ನು ಕ್ಲಿಯರ್‌ ಆಗಿ ಅವರೇ ನೋಡಿದರೆ 
ಒಳ್ಳೆಯದು ಎಂದು ನನಗೆ ಅನಿಸುತ್ತದೆ. 


ಇನ್ನು ಮೆಡಿಕಲ್‌ ಟ್ರೀಟ್‌ಮೆಂಟ್‌ಗೆ ಸಂಬಂಧಪಟ್ಟಂತೆ ಹೇಳಬೇಕಾದರೆ, ರೋಗಿಗಳಿಗೆ 
ಸಂಬಂಧಪಟ್ಟಂಥಾ ಸಾಮಾನುಗಳ ಮೇಲೆ ಈ ತೆರಿಗೆ ಹೆಚ್ಚಾಗಿ ಹಾಕಿರತಕ್ಕಂಥಾದ್ದು ಅಷ್ಟು 
ಸೂಕವಾದುದು ಎಂದು ಬನಗೆ ಕಾಣಿಸುತ್ತಾ ಇಲ್ಲ. ಇದನ್ನು ತಾವು ಯೋಚನೆ ಮಾಡಬೇಕು 
ಎಂದು ಹೇಳುತ್ತೇನೆ. 


ಇನ್ನು ಟೇಪ್‌ರೆಕಾರ್ಡ್‌ ಮೇಲೆ ತೆರಿಗೆ ಹಾಕಿದ್ದೀರಿ. ಇದು ಎಲ್ಲರೂ 
ಉಪಯೋಗಿಸುವಂಥಾ ವಸ್ತು, ಅನುಕೂಲಸ್ಥರೂ ಕೂಡ ಈ ಟೇಪ್‌ರಿಕಾರ್ಡ್‌ಅನ್ನು 
ಉಪಯೋಗಿಸುತ್ತಾರೆ. ಆದುದರಿಂದ ಈ ಟೇಪ್‌ರಿಕಾರ್ಡ್‌ಅನ್ನು ಉಪಯೋಗಕ್ಕೆ ಎಲ್ಲರೂ 
ಇಟ್ಟುಕೊಂಡಿರುವುದರಿಂದ ಅದರ ಮೇಲೆ ತೆರಿಗೆ ಹಾಕುವುದು ಸರಿಯೇ ಅನ್ನುವುದನ್ನು 
ತಾವು ಯೋಚನೆ ಮಾಡಬೇಕು. 


ಇನ್ನು ಫರ್ನೀಚರ್‌ ಮೇಲೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ಪದಾರ್ಥಗಳ 
ಮೇಲೆ ತೆರಿಗೆ ಹಾಕಿದ್ದೀರಿ. ಬಡವರು ಉಪಯೋಗಿಸುವಂಥಾ ಫರ್ನೀಚರನ್ನು ಬಿಟ್ರು 
ಅನುಕೂಲಸ್ಥರು ಉಪಯೋಗಿಸುವ ಫರ್ನೀಚರ್‌ ಮೇಲೆ ತೆರಿಗೆ ಹೆಚ್ಚಿಸಿದರೆ ಆದರಿಂದ 
ಏನೂ ತೊಂದರೆಯಾಗುವುದಿಲ್ಲ. 


p ಸಿಗರೇಟ್ಸ್‌, ಪೈಪ್ಸ್‌ ಮತ್ತು ಬೀಡಿಗಳ ಮೇಲೆ ತೆರಿಗೆ ಹಾಕಿದ್ದೀರಿ. ಪೈಪ್ಸ್‌ ಅನ್ನು 

, ಮುಖ್ಯ ಮಂತ್ರಿಗಳು ಉಪಯೋಗಿಸುತ್ತಿದ್ದರೆ. ಅನುಕೊಲಸ್ಥರೂ ಇದನ್ನು 
ಮ ನಾನಂತೂ ಅದನ್ನು ಉಪಯೋಗಿಸುವುದೂ ಇಲ್ಲ. ಆ ವಿಷಯ 
ನನಗಂತೂ ಗೊತ್ತಿಲ್ಲ. ಅಂಥಾವುಗಳ ಮೇಲೆ' ಬೇಕಾದರೆ ತೆರಿಗೆ ಹಾಕಿಕೊಳ್ಳಿ, ಆದರೆ ಬೀಡಿ 


ಮೇಲೆ ತೆರಿಗೆ ಹಾಕುವುದು ಅಷ್ಟು ಸರಿಯಾದುದು ಎಂದು ನನಗೆ ಕಾಣುವುದಿಲ್ಲ. 


152 ಟ. ಆರ್‌. ಶಾಮಣ್ಣ 

ಇನ್ನು ಸ್ಪ್ರೈನ್‌ಲೆಸ್‌ ಸ್ಟೀಲ್‌ ಮೇಲೆ ತೆರಿಗೆ ಹಾಕಿದ್ದೀರಿ ಇದು ದಿನಬಳಕೆ ವಸ್ತು, ಹಿಂದೆ 
ಛೆ ಅಡಿಗೆ ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದರು. ಅಲ್ಲದೆ ಯಾವುದಾದರೂ ಮನೆಗೆ 
ಪುಕ್ಷನ್‌ಗಳಿಗೆ ಹೋಗಬೇಕಾದರೆ ಬೆಳ್ಳಿ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿ ಓದಿಸುತ್ತಿದ್ದರು. 
ಈಗ ಬೆಳ್ಳಿ ಪದಾರ್ಥಗಳ ಬೆಲೆ ವಿಪರೀತ ಜಾಸ್ತಿಯಾಗಿರುವುದರಿಂದಲೂ ಮತ್ತು ಈಗ 
ಎಲ್ಲಾ ಕಡೆಯೂ ಆಲ್‌ ಎಲೆಕ್ಟಿಕಲ್‌ ಹೋಮ್‌ ಬಂದುದರಿಂದಲೂ ಮತ್ತು ಗ್ಯಾಸ್‌ 
ಉಪಯೋಗಿಸುಪುದರಿಂದಲೂ ಎಲ್ಲರೂ ಕೂಡ ಈಗ ಸ್ಟೈನ್‌ಲೆಸ್‌ ಸ್ಟೀಲ್‌ ಪಾತ್ರೆಗಳನ್ನೇ 
ಉಪೆಯೋಗಿಸುತ್ತಿಬ್ದಾರೆ, ಇದು ದಿನಬಳಕೆಯ ವಸ್ತುವಾಗಿರುವುದರಿಂದ ಇದಕ್ಕೆ ತೆರಿಗೆ 
ಜಾಸ್ತಿ ಮಾಡುವುದು ಒಳ್ಳೆಯದಲ್ಲ ಎಂದು ನನಗೆ ಅನಿಸುತ್ತದೆ. 


ಇನ್ನು ಮೋಟಾರ್‌ ವೆಹಿಕಲ್ಡ್‌ಗೆ ಸಂಬಂದಪಟ್ಟಂತೆ ಕೆಲವು ಆರ್ಟಿಕಲ್ಸ್‌ ಮೇಲೆ ತೆರಿಗೆ 
ಹಾಕಿದ್ದೀರಿ. ಈಗಾಗಲೇ ಬ್ಯಾಟರಿ ಬೆಲೆ ಜಾಸ್ತಿಯಾಗಿದೆ. ಇದರ ಮೇಲೆ ಸೇಲ್ಸ್‌ ಟ್ಯಾಕ್ಸ್‌ 
ಬೇರೆ ಕೊಡಬೇಕಾಗಿದೆ. ಈಗ ಇದರ ಮೇಲೆ 16 ಪರ್ಸೆಂಟ್‌ನವರೆಗೂ ಕೂಡ ತೆರಿಗೆ 
ಹಾಕಿದರೆ ಏನಾಗುತ್ತದೆ ಎಂದರೆ, ಸಾಮಾನಿನ ಬೆಲೆ 100 ರೂಪಾಯಿ ಇದ್ದುದು 160-170 
ರೂಪಾಯಿ ಆಗುತ್ತದೆ. ಈ ತೆರಿಗೆಯಿಂದ ಬೆಲೆಗಳು ಮತ್ತಷ್ಟು ಏರುವುದಕ್ಕೆ 
ಕಾರಣವಾಗುತ್ತದೆಯೇ ವಿವಾ ಕಡಿಮೆಯಾಗುವುದಿಲ್ಲ. ಆದುದರಿಂದ ಸಾಧಾರಣವಾಗಿ 
ಬೆಲೆಗಳನ್ನು ಇಳಿಸುವ ರೀತಿಯಲ್ಲಿ ಬೆಲೆಗಳು ಏರದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದರ 
ಈ ಸೇಲ್ಸ್‌ ಟ್ಯಾಕ್ಸ್‌ ಹಾಕುವದಕ್ಕೆ ಒಂದು ನೀತಿ ಇಟ್ಟುಕೊಳ್ಳಬೇಕು ಎಂದು ಹೇಳುತ್ತೇನೆ. 
ತಮಗೆ ಹೇಳಬೇಕಾದರೆ, ಇತ್ತೀಚಿಗೆ ತೊಗರಿಬೇಳೆ ಬೆಲೆ ಜಾಸ್ತಿಯಾಗಿದೆ. ಈಗ ನೀವು 
ಅದರ ಮೇಲೆ 4 ಪರ್ಸೆಂಟ್‌ ಟ್ಯಾಕ್ಸ್‌ ಹಾಕಿದರೆ ಆವಾಗ ಅದರ ಧಾರಣೆ ಒಂದು ಮೂಟೆಗೆ 
20-25 ರೂಪಾಯಿ ಜಾಸ್ತಿ ಬೀಳುತ್ತದೆ. ಇದರಿಂದ ಖಂಡಿತವಾಗಿಯೂ ಬೆಲೆಗಳು 
ಜಾಸ್ತಿಯಾಗುತ್ತದೆ. ಅದರಲ್ಲೂ ಕೂಡ ಆಹಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು, ಬಡವರು 
ಉಪಯೋಗಿಸುವಂಥಾ ವಸ್ತುಗಳಾಗಿರುವದರಿಂದ ಇದರ ಮೇಲೆ ಹಾಕುವ ತೆರಿಗೆಯನ್ನು 
ಪದೇ ಪದೇ ಏರಿಸುತ್ತಾ ಹೋಗುವದು ಸರಿಯಲ್ಲ ವಾಲ್‌ಟ್ಕೆಲ್ಸ್‌ ಮೇಲೆ ಟ್ಯಾಕ್ಸ್‌ ಹಾಕಿದ್ದೀರಿ. 
ಇದನ್ನು ಸಾಮಾನ್ಯವಾಗಿ ಹೆಚ್ಚಾಗಿ ಸಾಹುಕಾರರೇ ಉಪಯೋಗಿಸುವುದರಿಂದ ಅದಕ್ಕೆ ಎಷ್ಟು 
ಬೇಕಾದರೂ ತೆರಿಗೆ ಹಾಕಿಕೊಳ್ಳಿ. 


ಇನ್ನು ಐಸ್‌, ಐಸ್‌-ಕ್ಕಾಂಡಿ, ಬಸ್‌ ಕ್ರೀಂ ಮತ್ತು ಐಸ್‌ ಪ್ರೂಟ್‌ ಇದರ ಮೇಲೆ ತೆರಿಗೆ 
ಹಾಕಿದ್ದೀರಿ. ಅನೇಕ ಅಂಗಡಿಗಳಲ್ಲಿ ಈ ಐಸ್‌ನ್ನು ಐಸ್‌ ಕ್ರೀಂ ಮತ್ತು ಐಸ್‌ ಪ್ರೂಟ್‌ಗೆ 
ಉಪಯೋಗಿಸುತ್ತಾರೆ. ಇಂಥಾದ್ದರ ಮೇಲೆ ತೆರಿಗೆ ಹಾಕುವುದು ಸರಿಯೇ ಅನ್ನುವುದನ್ನು 
ಯೋಚನೆ ಮಾಡಬೇಕು ಮತ್ತು ಕರಾವಳಿ ಪ್ರದೇಶದಲ್ಲಿ ಫಿಷ್‌ಗಳನ್ನು ಶೇಖರಣೆ ಮಾಡಿ 
ಇಡುವುದಕ್ಕೆ ಈ ಐಸ್‌ನ್ನು ಉಪಯೋಗಿಸುವುದರಿಂದ ಇದರ ಮೇಲೆ ತೆರಿಗೆ ಹಾಕಿದರೆ 


ಸಂಸದೀಯ ಪಟು 153 


ಅದರಿಂದ ನಿಯಗೇನೇ ಜಾಸಿಯಾದ ಹಾಗೆ ಆಗುವದಿಲ್ಲವೇ? ಆದುದರಿಂದ ಇದರ ಮೇಲೆ 
ಒಂದು ಹೆಚ್ಚಿನ ತೆರಿಗೆ ಹಾಕುವುದು ಸರಿಯೇ ಅನ್ನುವುದನ್ನು ತಾವು ಯೋಚನೆ ಮಾಡಬೇಕು 
ಎಂದು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. 


ಐಸ್‌ ಮೇಲೆ ತೆರಿಗೆ ವಿಧಿಸುವದು ಅನೇಕ ಸಂದರ್ಭಗಳಲ್ಲಿ ತೊಂದರೆಯಾಗುತ್ತದೆಂದು 
ಹೇಳುತ್ತೇನೆ. ಇನ್ನು ಬಣ್ಣ ಮತ್ತು ವಾದ್ದಿಷ್‌ಗಳ ಬೆಲೆ ವಿಪರೀತವಾಗಿ ಏರಿದೆ. ಮತ್ತೆ 
ಅವುಗಳ ಮೇಲೆ ತೆರಿಗೆಯನ್ನು ವಿಧಿಸಿದರೆ ಸ್ಪಲ್ಪ ಕಷ್ಟವಾಗುತದೆಂದು ಹೇಳುತ್ತೇನೆ. ಮ್ಯೂಸಿಕಲ್‌ 
ಇನ್‌ಸ್ಪುಮೆಂಟ್ಟ ಮೇಲೆ ತೆರಿಗೆ ಹಾಕಿರುವುದು ಅಷ್ಟು ಒಳ್ಳೆಯದಲ್ಲ. ಒಂದು ಕಡೆ ಕಲೆಗೆ 
ಸಹಾಯ ಮಾಡುತ್ತೇವೆ ಎಂದು ಹೇಳಿ, ಇನ್ನೊಂದು ಕಡೆ ಸಂಗೀತ ಉಪಕರಣಗಳ ಮೇಲೆ 
ತೆರಿಗೆಯನ್ನು ಹಾಕುವದು ಖಂಡಿತ ಒಳ್ಳೆಯದಲ್ಲ. ಹಾಗೆಯೇ ಗ್ಯಾಸ್‌ ಸ್ಟೌ, ಕೆರೋಸಿನ್‌ 
ಸ್ರೌಗಳ ಮೇಲೆ ತೆರಿಗೆಯನ್ನು ಹಾಕುವುದು ಖಂಡಿತ ಒಳ್ಳೆಯದಲ್ಲ. ಅನೇಕ ಬಡಬಗ್ಗರು 
ಕೆರೊಸಿನ್‌ ಸ್ರೌಗಳನ್ನು ಉಪಯೋಗಿಸುತ್ತಿದ್ದಾರೆ. ಇದು ಅವರಿಗೆ ನಿತ್ಯ ಬಳಕೆ 
ವಸುವಾಗಿರುವುದರಿಂದ, ಅದರ ಮೇಲೆ ಹೆಚ್ಚು ತೆರಿಗೆ ವಿಧಿಸುವುದು ಸೂಕ್ಷವಲ್ಲವೆಂದು 
ಹೇಳುತ್ತೇನೆ. ಇನ್ನು ಅಲ್ಯೂಮಿನಿಯಂ ಮತ್ತು ಬ್ರಾಸ್‌ ಸಾಮಾನುಗಳನ್ನು ಸಾಹುಕಾರರು 
ಯಾರೂ ಉಪಯೋಗಿಸುವುದಿಲ್ಲ. ಬಡವರು ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. 
ಸಾಮಾನ್ಯವಾಗಿ ಷೆಟ್‌ಪಾತ್‌ನಲ್ಲಿ ಅಡಿಗೆ ಮಾಡಿಕೊಂಡು ಜೀವನ ಮಾಡುವವರು ಇಂತಹ 
ಪಾತ್ರೆಗಳನ್ನು ಉಪಯೋಗಿಸುತ್ತಾರೆ. ಅಂತಹ ಸಾಮಾನುಗಳ ಮೇಲೂ ತೆರಿಗೆ ಹಾಕುವುದು 
ಒಳ್ಳೆಯದಲ್ಲವೆಂದು ಹೇಳುತ್ತೇನೆ. ಇನ್ನು ವ್ಯವಸಾಯೋಪಕರಣಗಳ ಮೇಲೆ ತೆರಿಗೆ 
ಹಾಕಿರುವುದು ನನಗೆ ಅಷ್ಟು ಸರಿಯಾಗಿ ಕಾಣುವುದಿಲ್ಲವೆಂದು ಹೇಳುತ್ತೇನೆ. ಇನ್ನು ಸ್ಟೇಷನರಿ 
ಮತ್ತು ಇಂಕುಗಳ ಬೆಲೆ ಬಹಳ ಜಾಸಿಯಾಗಿರುವುದರಿಂದ ಅವುಗಳ ಮೇಲೆ ತೆರಿಗೆಯನ್ನು 
ಹೆಚ್ಚು ಹಾಕಬಾರದು. ನಾನು ನಡೆಸುತಿರುವ ಇವ್‌ಸ್ಟಿಟ್ಕೂಟ್‌ನಲ್ಲಿ ಸುಮಾರು 35 
ಟೈಪ್‌ರೈಟರುಗಳಿನೆ ರಿಬ್ಬನ್‌ನ್ನು ಉಪಯೋಗಿಸುತ್ತಿದ್ದೇನೆ. ಮೊದಲು ಒಂದು ರಿಬ್ಬನ್‌ 
ನಾಲ್ಕಾಣೆಗೆ ಸಿಗುತ್ತಿದ್ದುದು ಇಂದು ಅದರ ಬೆಲೆ 10 ರೂಪಾಯಿ ಆಗಿದೆ. ಆದುದರಿಂದ 
ಟೈಪ್‌ರೈೆಟರುಗಳಿಗೆ ಉಪಯೋಗಿಸುವ ರಿಬ್ಬನ್‌ ಮೇಲೆ ತೆರಿಗೆಯನ್ನು ಹಾಕುವುದು ಸ್ವಲ್ಪವೂ 
ಉಚಿತವಲ್ಲವೆಂದು ಹೇಳುತ್ತೇನೆ. 


ಒಟ್ಟಿನಲ್ಲಿ ಹೇಳುವುದಾದರೆ, ಪದೇ ಪದೇ ತೆರಿಗೆಯನ್ನು ಹೆಚ್ಚು ಮಾಡುವ ಸ್ವಭಾವವನ್ನು 
ಸರ್ಕಾರ ಕೈಬಿಡಬೇಕು. ಅನಾವಶ್ಯಕವಾದ ಖರ್ಚನ್ನು ತಪ್ಪಿಸಿ, ವಸೂಲು ಮಾಡುವ ತೆರಿಗೆಯನ್ನು 
ಎಚ್ಚರಿಕೆಯಿಂದ ವಸೂಲು ಮಾಡಿದರೆ ಹೊಸ ತೆರಿಗೆಯನ್ನು ಹಾಕುವ ಪ್ರಮೇಯ 
ತಪ್ಪತ್ತದೆ. ಆದುದರಿಂದ, ಹೊಸ ತೆರಿಗೆಯನ್ನು ಹಾಕುವುದನ್ನು ಆದಷ್ಟು ಕಡಿಮೆ ಮಾಡಬೇಕಿದು 


154 ಟ. ಆರ್‌. ಶಾಮಣ್ಣ 


ಹೇಳುತ್ತೇನೆ. ಈಗ ಸದನದಲ್ಲಿ ಮಾನ್ಯ ಪೌರಾಡಳಿತ ಸಚಿವರೂ ಇದ್ದಾರೆ. ತಾವೂ ಅವರೂ 
ಇಬ್ಬರೂ ಮಾತನಾಡಿ, ಆಕ್ಟಾಯ್‌ನ್ನು ರದ್ದು ಮಾಡಿ, ಅದಕ್ಕೆ ಬಂದು ಪರ್ಮಾಯ ವ್ಯವಸ್ಥೆಯನ್ನು 
ಮಾಡಬೇಕಿದು ಹೇಳುತ್ತೇನೆ. ನಾವು ಎಷ್ಟು ತೆರಿಗೆಯನ್ನು ಹಾಕಬೇಡಿರಿ ಹೇಳಿದರೂ 
ಸರ್ಕಾರದವರು ಹೆಚ್ಚು ಹೆಚ್ಚು ತೆರಿಗೆಯನ್ನು ವಧಿಸುತ್ತಿರುವುದರಿಂದ, ವಾವು ಹೇಳುವುದು 
ಅರಣ್ಯರೋಧನವಾಗಿದೆ ಎಂದು ಹೇಳ ಬಯಸುತ್ತೇನೆ. 


ಸಂಸದೀಯ ಪಟು 155 
ಮಾರಾಟ ತೆರಿಗೆ ಕುರಿತು ಚರ್ಚೆ * 


ಈ ದಿನ ನಮ್ಮಮುಂದಿರುವ ಮುಖ್ಯ ಬೇಡಿಕೆಯಾದ ಮಾರಾಟ ತೆರಿಗೆ ಬಗ್ಗೆ ಕೆಲವ 
ಸಲಹೆಗಳನ್ನು ಕೊಡುತ್ತೇನೆ. ನಮ್ಮ ರಾಜ್ಯ ವರಮಾನ ಬರುವ ಬಾಬಿನಲ್ಲಿ ಮುರಾಟ 
ತೆರಿಗೆಯೂ ಒಂದು. ವಿಷದವಾಗಿ ಹೇಳುವದಾದರೆ ಇದು ಸರಿಯಾಗಿ ವಸೂಲಾಗುತ್ತಿಲ್ಲ. 
ಸರಿಯಾಗಿ ತೆರಿಗೆ ವಿಧಿಸಿ ವಸೂಲು ಮಾಡಿದ್ದರೆ ಹೆಚ್ಚು ವೆರಮಾನ ಇದರಿಂಬ ಬರುತ್ತಿತ್ತು. 
ಆದುದರಿಂದ ನಮ್ಮಆರ್ಥ ಸಚಿವರು ಈ ತೆರಿಗೆ? ಬಗ್ಗೆ ಸಾಕಪ್ಪ ಅನುಭವ ಅಮಿ ಗಿರುವುದರಿಂದ 
ಇದನ್ನು ಸರಿಯಾದ ರೀತಿಯಲ್ಲಿ ವಸೂಲು ಮೊಡಿದರೆ, ಅದಕ್ಕೆ ತಕ್ಕ ಕಾರ್ಯಕ್ರಮ 
ತೆಗೆದುಕೊಂಡರೆ ಎಷ್ಟೋ ಸಾಧಿಸಿದಂತಾಗುವುದು. ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ತೆರಿಗೆಯನ್ನು 
ವಸೂಲು ಮಾಡುವ ಅಧಿಕಾರಿಗಳ ಮೇಲಿದೆ. ಅನೇಕ ಅಧಿಕಾರಿಗಳು ಬೇಲಿ ಎದ್ದು ಹೊಲ 
ಮೇಯುವ ಹಾಗೆ ಈ ತೆರಿಗೆ ಫೋಲಾಗುವದಕ್ಕೆ ಅವಕಾಶ ಕೊಡುತ್ತಿದ್ದಾರೆ. ಒಂದನೆಯದಾಗಿ 
ಆಫೀಸರುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾಯಿಸುವ ಬಗ್ಗೆ ಸಾಕಷ್ಟು 
ತೀವ್ರವಾಗಿ ಕಾರ್ಯಕ್ರಮ ತೆಗೆದುಕೊಳ್ಳಬೇಕು. ನನಗೆ ತಿಳಿದಿರುವ ಹಾಗೆ ಒಬ್ಬ ಅಧಿಕಾರಿ 
ಬೆಂಗಳೂರು ಸರ್ಕಲಿನಂಥ ಜಾಗಕ್ಕೆ ಬರಲು 10-15 ಸಾವಿರ ರೂಪಾಯಿ ಖರ್ಚು 
ಮಾಡುವರು. ಪ್ರೊಸೆಸ್‌ ಸರ್ವರ್‌ನಿಂದ ಹಿಡಿದು ಆಫೀಸರ್‌ವರೆಗೆ ಓಂದು ಮಾಮೂಲಿದೆ. 
ಇದರಿಂದ ಬರಬೇಕಾಸನ ವರಮಾನ ಪೋಲಾಗುವುದು. ಪೋಲಾಗುವುದಕ್ಕೆ ಕಾರಣ 
ಒಂದನೆಯದಾಗಿ ಬಲ್ಲನ್ನು ಆದಷ್ಟು ಲಕಿ ತೆಗೆದುಕೊಳ್ಳದಿರುವುದು, ಎರಡನೆಯದಾಗಿ 
ಸಾಮಾನು ಮಾರುವಾಗ ಬಿಲ್‌ 3 ಡದರುವೆದು. ಇದು ಅನೇಕ ಸಂದರ್ಭಗಳಲ್ಲಿ 
ನೆಡೆಯುವುದು. ರಾಮನ ಲೆಕ್ಕ ಮತ್ತು ಕೃಷ್ಣನ ಲೆಕ್ಕ ಎಂದು ಅನೇಕ ವರ್ತಕರು ಎರಡು ಲೆಕ್ಕ 

ಇಡುವರು. ಮಾರಿದಾಗ ಬಿಲ್ಲು ಕೊಡಬೇಕು ಎಂದು ವ್ಯವಸ್ಥೆ ನ ಮಾಡಿದರೆ ಸಾಧ್‌ ೈವಾದಷ್ಟು 
ವರಮಾವ ಪಡೆಯಬಹುದು. 'ಲೆಕ್ಕದ ಪ ಪುಸ್ತಕವನ್ನು ಆರಂಭ ಮಾಡುವಾ ನಗ ಅದಕ್ಕೆ ಒಂದು 
ಸೀಲು ಹಾಕುವುದು ಅಧವಾ ಭಾ rN ಒಮ ಕ್ರಮ ಇದ್ದರೆ "ಬರತಕ್ಕ 
ಬಿಲ್ಲುಗಳನ್ನೂ ಲೆಕ್ಕಕ್ಕಿ ತೆಗೆದುಕೊಂಡರೆ ಮಾರುವುದಕ್ಕೆ ಸರಿಯಾಗಿ ಬಿಲ್ಲುಕೊಡುವ ವ್ಯವಸ್ಥೆ 
ಮಾಡಿದರೆ ಹೆಚ್ಚು ಉತ್ಪತ್ತಿ ಬರುವದು. ಜೊತೆಗೆ ಆಫೀಸರುಗಳು ಹೋಗಿ ಇಷ್ಟು ತೆರಿಗೆ 
ಹಾಕುವುದಾಗಿ ಹೆದರಿಸುವರು. ಆಗ ವರ್ತಕರು ಖಾಜಿ ವ್ಯಾಯ ಮಾಡಿ ಮಾಮೂಲು 
ಕೊಟ್ಟರೆ ಎಲ್ಲಾ ಸರಿಹೋಗುವದು. ಆದುದರಿಂದ ಆಫೀಸರ್‌ ಲೆವಲ್‌ನಲ್ಲಿ ಬಿಗಿ ಮಾಡಿದರೆ 
ಹೆಚ್ಚು ವರಮಾನ ಬರುವುದು. ಸೋರಿಹೋಗುವ ತೆರಿಗೆಯನ್ನು ಸರಿಯಾಗಿ ವಸೂಲು 
ಮಾಡಿದರೆ ಹೆಚ್ಚು ಆದಾಯ ಪಡೆಯಲು ಅವಕಾಶವಾಗುವುದು. ಇದರ ಜೊತೆಗೆ ಅನೇಕರು 
ಸೇಲ್ಸ್‌ ಟ್ಯಾಕ್ಸ್‌ ನ ಪಸ ೊಲು ಮಾಡುವುದನ್ನು ಲೆಕ್ಕಕ್ಕಿ ತೆಗೆದುಕೊಳ್ಳುವುದಿಲ್ಲ. ವರ್ತಕರು 
ಸಾಮಾನುಗ (ಲ 'ಮೇಲೆ ಲಾಭ ತೆಗೆದುಕೊಂಡು ಸರಕಾರದ ಪರವಾಗಿ ವಸೂಲು ಮಾಡುವ 
ಮಾರಾಟ ತೆರಿಗೆಯನ್ನು ಸ್ವಂತಕ್ಕೆ ಬಳಸಿಕೊಳ್ಳಲು ಅವಕಾಶವಿದೆ. ಆದುದರಿಂದ ಮಾರಾಟ 


* ವಿಧಾನ ಸಭಾ ನಡವಳಿಕೆ ದಿನಾಂಕ : 13ನೇ ಜುಲ್ವೆ, 1972. 


156 ಟ. ಆರ್‌. ಶಾಮಣ್ಣ 


ತೆರಿಗೆ ಬಗ್ಗೆ ಸಾಕಾದಷ್ಟು ಶ್ರದ್ದೆ ವಹಿಸಿ ಸರಿಯಾಗಿ ವಸೂಲು ಮಾಡಲು ಕ್ರಮ ತೆಗೆದುಕೊಳ್ಳಬೇಕು 
ಎಂದು ಸಲಹೆ ಮಾಡುತ್ತೇನೆ. ಈ ತೆರಿಗೆಯನ್ನು ಅನೇಕ ಸ್ಫೋರ್ಸ್‌ನಲ್ಲಿ ವಿಧಿಸಿ 
ತೆಗೆದುಕೊಳ್ಳುವರು. ಇದರಿಂದ ತೊಂದರೆಯಾಗುವುದು ಸಿಂಗಲ್‌ ಪಾಂಯಿಟ್‌ ಟ್ಯಾಕ್ಸ್‌ 
ಹಾಕಬೇಕು ಎಂಬ ಒತ್ತಾಯವಿದೆ. ಈಗಿರುವ ಪದ್ಧಶಿಯಿಂದ ಕಿರುಕುಳವಿದೆ. ಈಗ 
ಕಾಂಪ್ಲಿಕ್ಷೇಟೆಡ್‌ ಮೆಥೆಡ್‌ ಇದೆ, ತೆರಿಗೆ ಕೊಡುವವರಿಗೆ ತೊಂದರೆಯಾಗಬಾರದು ಎಂಬು 
ಹೇಳುತ್ತಿದ್ದಾರೆ. ಆದುದರಿಂದ ಸಿಂಗಲ್‌ ಪಾಯಿಂಟ್‌ ಟ್ಯಾಕ್ಸ್‌ ಹಾಕಿದರೆ ಅನುಕೂಲ. 
ಆದುದರಿಂದ ಮಾಹಿತಿ ತರಿಸಿ ನೋಡಿ ಸಿಂಗಲ್‌ ಪಾಯಿಂಟ್‌ ಟ್ಯಾಕ್ಸ್‌ ಹಾಕಿದರೆ ವಸೂಲು 
ಮಾಡುವುದಕ್ಕೂ ಸುಲಭವಾಗುವುದು, ಇವೇಷನ್‌ ಸಹ ಕಡಿಮೆಯಾಗುವುದು, ವತಣರಿಗಿರುವ 
ಕಿರುಕುಳೆವೂ ಕಡಿಮೆಯಾಗುವುದು. ಸಿಂಗಲ್‌ ಪಾಯಿಂಟ್‌ ತೆರಿಗೆ ಹಾಕುವದರಿಂದ ವರಮಾನ 
ಕಡಿಮೆಯಾಗುವುದೇ ಎಂಬುದನ್ನು ಪರಿಶೀಲಿಸಿ ನ್ಯೂನತೆಯನ್ನು ಸರಿಪಡಿಸಬಹುದು. 


ಅರ್ಥ ಸಚಿವರು ಸಾಮಾನ್ಯವಾಗಿ ಆಹಾರ ಪದಾರ್ಥಗಳ ಮೇಲೆ ತೆರಿಗೆ ಹಾಕುವುದನ್ನು 
ಕಡಿಮೆ ಮಾಡಬೇಕು. ಅಕ್ಕಿ, ಬೇಳೆ ಮುಂತಾದ ಸಾಮಾನುಗಳ ಮೇಲೆ ಹಾಕುವದು 
ಸರಿಯೇ ಎಂದು ಯೋಚನೆ ಮಾಡಬೇಕಾಗಿದೆ. ಈಗ ಅನೇಕ ಸಾಮಾನುಗಳ ಮೇಲೆ 
ಶೇಕಡ 10 ರಿಂದ 14ರವರೆಗೆ ತೆರಿಗೆ ಇದೆ. ಸಿಂಗಲ್‌ ಪಾಯಿಂಟ್‌ ಟ್ಯಾಕ್ಸ್‌ ಹಾಕಿ ಆದಷ್ಟು 
ಆಹಾರ ಪದಾರ್ಥಗಳ ಮೇಲೆ ಹಾಕದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯ ಮಾಡುತ್ತೇನೆ. 


ಆಕ್ಟಾಯಿ ತೆಗೆಯಬೇಕೆಂದು ವರ್ತಕರು ಒತ್ತಿ ಹೇಳುತ್ತಿದ್ದಾರೆ. ಇದು ಓಬೀರಾಯನ 
ಕಾಲದ್ದು, ತೆಗೆದುಹಾಕಬೇಕು ಎಂದು ಹೇಳುತ್ತಿದ್ದಾರೆ. ನನಗೆ ಸ್ಥಳೀಯ ಸಂಸ್ಥೆಗಳ ಸಂಪರ್ಕ 
ಇರುವುದು. ಸುಮಾರು 10 ವರ್ಷಗಳ ಕೆಳಗೆ ಬೆಂಗಳೂರು ಕಾರ್ಪೊರೇಷನ್ನಿಗೆ 75 ಲಕ್ಷ 
ರೂಪಾಯಿ ವರಮಾನ ಆಕ್ಟಾಯಿಂದ ಬರುತ್ತಿತ್ತು. ಈಗ ಹೆಚ್ಚು ಕಡಿಮೆ ಎರಡೂಮುಕ್ಕಾಲು 
ಕೋಟಿ ಬರುವುದು. ಇಷ್ಟು ವರಮಾನ ಹೋದರೆ ತೊಂದರೆಯಾಗುವುದು. ಇದನ್ನು 
ಯೋಚನೆಮಾಡಬೇಕು. ಆಕ್ಟಾಯಿ ಹೋಗುವಾಗ ಬೇರೆ ಅದನ್ನು ಸರಿದೂಗಿಸಲು ಆದಾಯ 
ಬರುವಂತಿರಬೇಕು. ಇಲ್ಲದಿದ್ದರೆ ಕಷ್ಟ. ಸಾದಾರಣವಾಗಿ ಲೋಕಲ್‌ ಬಾಡೀಸ್‌ಗೆ ತೆರಿಗೆ 
ಮೂಲ ಕೇವಲ ಎರಡು ಮೂರು ಮಾತ್ರ ಇರುವಾಗ ಆಕ್ಟಾಯಿ ಹೋದರೆ 
ತೊಂದರೆಯಾಗುವುದು. ಆದುದರಿಂದ ಆಕ್ಟಾಯಿ ತೆಗೆಯುವುದಾದರೆ ಲೋಕಲ್‌ ಬಾಡೀಸ್‌ಗೆ 
ಬರುತಿದ್ದ ವರಮಾನ ಕಡಿಮೆಯಾಗದಂತೆ ನೋಡಿ ವೈವಸ್ಥೆ ಮಾಡಿ ತೆಗೆಯಬೇಕೆಂದು 
ಒತ್ತಾಯಮಾಡುತ್ತೇವೆ. ಆ ಆದಾಯ ಹೋದರೆ ಬೇರೆ ಪ್ರೋಗೆಸ್ಸಿವ್‌ ಇನ್‌ಕಂ 
ಬರುವಹಾಗಿರಬೇಕು. ಹಾಗೆ ಮಾಡಿ ಬದಲಾಯಿಸಬೇಕು. ಸುಮನೆ ಒಂದು ಸಲ ಅದರಿಂದ 
ನಷ್ಟವಾಗುವುದನ್ನು ಸರಿದೂಗಿಸಿದರೆ ಸಾಲದು. ಹಿಂದೆ ಮೋಟಾರ್‌ ವೆಹಿಕಲ್ಸ್‌ ಟ್ಯಾಕ್ಸ್‌ 
ಸಂಬಂಧದಲ್ಲಿ 1957ರಲ್ಲಿ ಕೊಡುತ್ತಿದ್ದ ನಾಲ್ಕೂವರೆ ಲಕ್ಷ ರೂಪಾಯಿಗಳನ್ನೇ ಈಗಲೂ 


ಸಂಸದೀಯ ಪಟು 157 


ಕೊಡುತ್ತಿದ್ದಾರೆ. ಹಾಗೆ ಮಾಡಿದರೆ ತೊಂದರೆಯಾಗುವುದು. ಆದುದರಿಂದ ಎಲ್ಲಾ 
ಖಿಚಾರಗಳನೂ ಗಮನಿಸಿ ಆಕಾಯಿ ತೆಗೆಯಬೇಕೆಂದು ಹೇಳುತ್ತೇನೆ. 


ಎರಡನೆಯದಾಗಿ ಓಲ್ಲ್‌ಏಜ್‌ ಪೆನ್‌ಷನ್‌ ಇದೆ, ಇದರಿಂದ ಅನೇಕರಿಗೆ 
ಸಹಾಯವಾಗಿದೆ. ಆದರೆ ಕೆಲವರಿಗೆ ವರ್ಷವಾದರೂ ಪೆನ್‌ಷನ್‌ ಸಿಕ್ಕಿಲ್ಲ. ಆದಷ್ಟು ಬೇಗ 
ಕೊಡಬೇಕು. ಅಸೆಕರಿಗೆ ಹೇಗೆ ತೆಗೆದುಕೊಳ್ಳಬೇಕೆಂಬುದೇ ಗೊತ್ತಿರುವುದಿಲ್ಲ ನಿಜವಾಗಿಯೂ 
ವಯಸ್ಸಾದವರಿಗೆ ಅನುಕೂಲವಾಗಬೇಕೆಂದಿದ್ದರೆ ಬೇಗ ಕೊಡಲು ವ್ಯವಸ್ಥೆ ಮಾಡಬೇಕು. 
ಅನೇಕರಿಗೆ ಓದು ಬರಹ ಬರುವುದಿಲ್ಲ. ಹೇಗೆ ತೆಗೆದುಕೊಳ್ಳಬೇಕೆಂಬುದು ಗೊತ್ತಿರುವುದಿಲ್ಲ. 
ಜದಮವರಿಂದ ತೆಗೆದುಕೊಳ್ಳಲು ಅಮುಸರಿಸಬೇಕಾದ ಕ್ರಮವನ್ನು ಆದಷ್ಟು ಸುಲಭ ಮಾಡಿ 
ಬಿಜವಾದ ಬಡವರಿಗೆ ಓಲ್ಡ್‌ ಏಜ್‌ ಪೆನ್‌ಷನ್ನಿನಿಂದ ಅನುಕೂಲವಾಗುವಂತೆ ಏರ್ಪಾಡು 
ಮಾಡಬೆಕು. ಕೆಲವರು 70 ವರ್ಷಮಗಿರುವವರಿಗೆ ಇದನ್ನು ಕೊಡಬೆಕೆಂದಿರುವುದನ್ನು 
85 ವರ್ಷ್‌ ಇಳಿಸಬೇಕಿಂದು ಹೇಳಿಬ್ಬಾರೆ. 70 ವರ್ಷವಾಗಿರುವವದರಿಗೇ ಇನ್ನೂ ಸಿಕ್ಕಿಲ್ಲದಿರುವಾಗ 
ಅವದಿಗೆ ಈ ಸೌಲಜ್ದ ಮೊದಲು ಒದಗಿಸಿ ನಂತರ ಸಾಧ್ಯವಾದರೆ 65 ವರ್ಷವಾಗಿರುವವದಿಗೆ 
ಕೊಡುವ ವಿಚಾರವನ್ನು ಯೋಚನವೆಮಾಡಬೇಕು. 


ಪೊಲಿಟಿಕಲ್‌ ಬೆನ್‌ಷನ್‌ ಬಗೆ ಕೂಡ ಆದಷ್ಟು ಶೀಪ್ರವಾಗಿ ಕಾರ್ಯಕ ಕೆಕೊಳಬೇಕು. 
n ಮ ಲ Ks 
ಇಷ್ಟು ಹೇಳಿ ವನ್ನ ಭಾಷಣವನ್ನು ಮುಗಿಸುತ್ತೇನೆ. 


ಸಂಸದೀಯ ಪಟು 159 
ತುರ್ತುಪರಿಸ್ಥಿತಿ ಬಗ್ಗೆ % 


ಪಾನು ಶೋಚಿನೀಯವಾಗಿ ಹೇಳಬೇಕಾದರೆ ಸ್ವಾತುತ್ರ್ಯ ಬಂದಮೇಲೆ ನಮ್ಮರಾಷ್ಟ್ರದಲ್ಲಿ 
ಈ ಆರ್ಡಿನೆನ್ಸ್‌, ಪೋಲೀಸ್‌ ರಾಜ್ಯ ಸ್ಥಾಪನೆಯಾಗಿ ಯಾವ ಸ್ವಾತಂತ್ರ್ಯ ಎಂದು ಜನಗಳು 
ಪಡೆದುಕೊಂಡಿದ್ದರೋ ಆ ಸ್ವಾತಂತ್ರ್ಯಕ್ಕಿ ಬದಲಾಗಿ ಅತಂತ್ರವಾಗಿ ನಾವು ಜೀವನ ಮಾಡುವ 
ಪರಿಸ್ಥಿತಿ ಬಂದಿದೆ ಎಂದು ಹೇಳಿ ನಾನು ವ್ಯಸನದಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. 
ಒಂದು ಅಂಶವನ್ನು ಈ ಸಮಯದಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಹಿಂದೆ ಅನೇಕ 
ಡಿಕ್ಷೀಟರ್ಸ್‌ ಇದ್ದರು. ಸ್ಟಾ ಲಿನ್‌, ಆಯೂಬ್‌ ಖಾನ್‌, ಯಾಹ್ಯಾಖಾನ್‌ ಇವರೆಲ್ಲರೂ ಇದ್ದರು. 
ಇವತ್ತು ಅಧಿಕಾರ ಮತ್ತು ಸ್ಥಾನಮಾನ ಶಾಶ್ವತವಾಬದುದಲ್ಲ. ಮನುಷ್ಯನೇ ಶಾಶ್ವತವಲ್ಲ ಮನುಷ್ಯ 
ಏನಾಗುತ್ತಾನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇಂತಹ ಪರಿಸಿತಿಯಲ್ಲಿ ನಾವು ಇಂತಹ 
ಒಂದು ಮಸೂದೆಯನ್ನು ತೆಗೆದುಕೊಂಡು ಇದಕ್ಕೆ ಮುದ್ರೆ ಒತ್ತಿ ಕಳಿಸುವುದರಲ್ಲಿ ಏನಾದರೂ 
ಔಚಿತ್ಯ ಇದೆಯೆ? ಅದರಲ್ಲೂ ಕೂಡ ಬ್ರಿಟಿಷರು ನಮ್ಮಭಾರತ ಬಿಟ್ಟು ತೊಲಗಬೇಕು, 
ನಮಗೆ ಸ್ವಾತಂತ್ರ್ಯ ಬರಬೇಕು ಎಂದು ಹೋರಾಡಿದವರ ಪೈಕಿ, ಈ ರೀತಿ ಯಾವ ಕಾಲದಲ್ಲೂ 
ಕೂಡ ಇಂತಹ ಒಂದು ಪರಿಸ್ಥಿಶಿಯನ್ನು ಕಾಣದೇ ಇರುವಾಗ ನಾನು ನಿಜವಾಗಿಯೂ ಕೂಡ 
ವ್ಯಥೆ ಪಡಬೇಕಾದ ಪರಿಸ್ತಿಶಿ ಈ ಸಂದರ್ಭದಲ್ಲಿ ಕಾಣುತ್ತಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. 
ಈಗ ಮಮಗೆ ಕೆಲಪ್ರೆ ಪುಸ್ತಕಗಳನ್ನು ಹಂಚಿಬ್ದಾರೆ. ಅದರಲ್ಲಿ ವಮರ್ಜವ್ಪಿ ಯಾತಕ್ಕೆ ಇರಬೇಕು 
ಈಗ ಏನು ಡಿಸಿಪ್ಲೀನ್‌ ತೆಗೆದುಕೊಂಡಿದ್ದೇವೆ ಏನು ಮಾಡಿದ್ದೇವೆ ಎಂಬುದನ್ನು ಕೊಟ್ಟಿದ್ದಾರೆ. 
ಆದರೆ ಕಾರ್ಯತಃ ಎಷ್ಟರಮಟ್ಟಿಗೆ ನಿಜವಾಗಿ ಆಗುತ್ತದೆಯೋ ಗೊತ್ತಿಲ್ಲ. ಪ್ರಧಾನಿಯವರು 
ಉತ್ಪನ್ನ ಹೆಚ್ಚಾಗಬೇಕು ಮತ್ತು ಅಶಿಸ್ತು ಕಡಿಮೆಯಾಗಬೇಕು ಎಂಬುದರ ಬಗ್ಗೆ ಬಾಯಲ್ಲಿ 
ಏುಮೋ ಒಂದು ಧೀರ್ಪವಾಬ ಘೋಷಣೆ ಮಾಡಿದ್ದಾರೆ. 


ಅವರೆಡು ಅತಿ ಮುಖ್ಯವಾದ ಕೆಲಸಗಳು ನಡೆದ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ 
ನಾವ ಪ್ರಧಾನಿಗಳಿಗೆ ನಮ್ಮಅಭಿನಂದನೆಯನ್ನು ಸೂಚಸಬೇಕಾದ ಪರಸ್ಥಿಶಿ ನವಗೆ ಕಾಣುತ್ತದೆ. 
ಆದರೆ ಇಂಥ ಕಟ್ಟುನಿಟ್ಟು ಪರಿಸ್ಥಿತಿ ಇರುವಾಗ ಮೊದಲು ತಮ್ಮಮನೆಯನ್ನೇ ಬದ್ರಮಾಡದೆ 
ಬೇರೆಯವರಿಗೆ ನೀತಿ ಹೇಳುವುದಕ್ಕಿ ಹೋದರೆ ಎಷ್ಟರಮಟ್ಟಿಗೆ ದೇಶಕ್ಕೆ ಒಳ್ಳೆಯದಾಗುತ್ತದೆ 
ಎನ್ನುವುದನ್ನು ನೋಡೋಣ. ಅದರಲ್ಲಿ ಏನಾಗಿದೆ ಎಂದರೆ ಕೆಲವು ಜನ ಹೇಡಿಗಳು 
ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ತಮ್ಮ ಪಕ್ಷವನ್ನು ಬಿಟ್ಟು ಇಂದಿರಾಗಾಂಧಿಗೆ 
ಶರಣಾಗತರಾಗುತ್ತಿದ್ದಾರೆಂದು ಹೇಳಿಕೊಳ್ಳುವ ಪರಿಸ್ಥಿತಿ ಬರಬೇಕಾದರೆ ಜನಗಳು ಯಾವ 
ಸ್ಥಿತಿಯಲ್ಲಿದ್ದಾರೆ ಎನ್ನುವುದನ್ನು ನಾವ ಯೋಚನೆ ಮಾಡಬೇಕಾಗಿದೆ. ಆದುದರಿಂದ ನಾನು 
ಮೊದಲು, ಅಮೆಂಡ್‌ಮೆಂಟ್‌ ಮಾಡುವುದರ ಬಗ್ಗೆ ಮತ್ತು 21 ಅಂಶಗಳ ಬಗ್ಗೆ 
ಹೇಳುವುದಾದರೆ ಈ ಆಡಳಿತ ಪಕ್ಷದ ಜನರನ್ನು ಒಂದು ಹತೋಟಿಗೆ, ತಂದು ಕೈಬಾಯಿ 


* ಎಧಾನ ಸಭಾ ನಡವಳಿಕೆ ದಿನಾಂಕ : 9ನೇ ಆಗಸ್ಟ್‌, 1975. 


160 ೬. ಆರ್‌. ಶಾಮಣ್ಣ 


ಶುದ್ಧವಾಗಿರುವ ಹಾಗೆ ಮಾಡಿ ಟ್ರಾನ್ಸ್‌ಫರ್‌ಗಳಲ್ಲಿಕರಪ್‌ಷನ್‌, ಫೇವರಿಟಿಸಂ ಮಾಡುವವರನ್ನು 
ಮತ್ತು ನಾನಾ ವಿಧವಾದಂತಹ ಅವ್ಯವಹಾರಗಳಲ್ಲಿ ತೊಡಗುವವರನ್ನು ಆಡಳಿತ ಪಕ್ಷದವರು 
ಕಡ್ಡಾಯವಾಗಿ ಪಕ್ಷದಿಂದ ಕಿತ್ತು ಹಾಕುತೇವೆಂದು ಒಂದು ಘೋಷಣೆ ಹೊರಡಿಸಿದ ಪಕ್ಷದಲ್ಲಿ 
ವೆನಗೆ ಸ್ಥಲ್ಪವಾದರೂ ನಂಬಿಕೆ ಇರುತ್ತೆ. ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ಕಾರ್ಪೊರೇಷಸ್ಸಿನ 
ಒಂದು ಕಟ್ಟಡಕ್ಕೆ ಆಸ್ತಿಭಾರ ಹಾಕುತ್ತಾ ಕಾರ್ಪೊರೇಷನ್ನಿನ ಆಡಳಿತ ಚೆನ್ನಾಗಿಲ್ಲವೆಂದೂ, 
ಯಾರಾದರೂ ಸರಿಯಾಗಿ ಕೆಲಸ ಮಾಡದೆ ಹೋದರೆ, ಅಥವಾ ಏನುದರೂ ಅಶಿಸ್ತು 
ತೋರಿಸಿದರೆ ಅಂಥವರನ್ನು ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್‌ ಮಾಡುತ್ತೇವೆ, ಡಿಸ್ಮಿನ್‌ 
ಮಾಡುತ್ತೇವೆಂದು ಸ್ಪಷ್ಟವಾಗಿ ಹೇಳಿದರು. ಅದೇ ನೀತಿಯನ್ನು ತಮ್ಮ ಪಕ್ಷದಲ್ಲೂ 
ಅಳವಡಿಸಿಕೊಂಡು ಲಂಚ ತೆಗೆದ/ಕೊಳ್ಳುವವರ ಬಗ್ಗೆ ಮತ್ತು ಯಾರು ಸರಿಯಾಗಿ ಕೆಲಸ 
ಮಾಡುತ್ತಿಲ್ಲ ಅಂಥವರ ಬಗ್ಗೆಯೂ ಕೂಡ ತೀವ್ರವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆಂದು 
ಹೇಳಿ, ಪ್ರತಿಯೊಬ್ಬ ಆಡಳಿತ ಪಕ್ಷದವರೂ ಕೂಡ ನಿಷ್ಟೆಯಿಂದ ನಡೆಯಬೇಕೆಂದು 
ಪ್ರಣಾಳಿಕೆಯನ್ನು ಹೊರಡಿಸಿ ಆದಕ್ಕೆ ವಿರೋಧವಾದರೆ ಅದು ದೊಡ್ಡ ಅಪರಾಧವಾಗುತ್ತದೆ. 
ಬೇರೆಯವರಿಗೆ ಬುದ್ಧಿಯನ್ನು ಹೇಳುವ ಮುನ್ನ ತಮ್ಮನ್ನು ತಾವು ಸರಿಪಡಿಸಿಕೊಂಡರೆ ಚನ್ನಾಗಿ 
ಕಾಣಿಸುತ್ತದೆಂದು ನನಗನ್ನಿಸುತ್ತದೆ. ಆಡಳಿತ ಪಕ್ಷದ ಬಗ್ಗೆ ಮಾತನಾಡುವುದಕ್ಕೆ ನನೆಗೆ 
ಅವಕಾಶವಿಲ್ಲದೆ ಇದ್ದರೂ ನಾನು ವಯಸಿನಲ್ಲಿ ಸ್ವಲ್ಪ ದೊಡ್ಡವನಾದುದರಿಂದ ಯಾರಿಗಾದರೂ 
ಬುದ್ದಿಯನ್ನು ಹೇಳುವುದಕ್ಕೆ ಮುಂಚೆ ನಾವು ನಮ್ಮ ನೀತಿ ನಿಯಮಗಳನ್ನು ಸರಿಯಾಗಿ 
ತಿದ್ದಿಕೊಳ್ಳುವುದಕ್ಕೆ ಏರ್ಪಾಡು ಮಾಡಬೇಕೆಂದು ಹೇಳುತ್ತೇನೆ. ಈಗ ಒಂದನೆಯದಾಗಿ 
ವಾಲ್ಕು ಮುಖ್ಯ ಅಧಿಕಾರ ಸ್ಥಾವದಲ್ಲಿರತಕ್ಕೆವರಿಗೆ ಕೋರ್ಟಿಗೆ ಹೋಗತಕ್ಕದ್ದು ಮತ್ತು 
ಕೋರ್ಟಿನಲ್ಲಿದ್ದರೆ ವಾಪಸ್ಸು ತೆಗೆಯತಕ್ಕದ್ದನ್ನು ಹೇಳಿದ್ದಾರೆ ಅದರ ಬಗೆ 9ನೇ ಷೆಡ್ಕೂಲ್‌ನಲ್ಲಿ 
ಸೇರಿಸಬೇಕಾದ ಕೆಲವು ವಿವರಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಾನು ಹೇಳುವುದು ಇಷ್ಟ. 
ಈ ರಾಷ್ಟ್ರದ ಆಡಳಿತವನ್ನು ಕಳೆದ 27 ವರ್ಷಗಳಿಂದ, 2 ವರ್ಷ ಶ್ರೀಮಾನ್‌ ಲಾಲ್‌ಬಹೆದ್ದೂಃ 

ಶಾಸ್ತಿಗಳು ಆಳಿದ್ದನ್ನು ಬಿಟ್ಟರೆ ಉಳಿದ 25 ವರ್ಷಗಳಲ್ಲೂ ಕೊಡ ನೆಹೆರು ಮನೆತನದವರೇ 
ನಡೆಸಿಕೊಂಡು ಬಂದಿದ್ದಾರೆ. 26 ವರ್ಷಗಳು ಹಾಗೆ ಬಿಟ್ಟು ಈಗ ಏಕ್‌ದಮ್‌ ಎಲ್ಲವನ್ನೂ 
ಸರಿಪಡಿಸುತ್ತೇವೆಂದು ಹೊರಟಿರತಕ್ಕದು ಐಷ್ಟು ಹೋಚೆನೀಯವಾಗಿ ಕಾಣಿಸುವುದಿಲ್ಲ. 
ಏತಕ್ಕೆಂದರೆ ನಾನು ಮಂತ್ರಿ ಪದವಿಗೆ ಆಶೆ ಪಡುವುದಿಲ್ಲ. ಪ್ರಧಾನಿ ಆಗುವುದಕ್ಕೆ ಮೊದಲೇ 
ಯೋಗ್ಯನಲ್ಲ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ. “೦೬ ಪರಿಸ್ತಿತಿಯಲ್ಲಿ ಪ್ರೆಮ್‌ಮಿನಿಸ್ಟರ್‌ 
ಅಧಿಕಾರವನ್ನು ತಮ್ಮಕ್ಕೆಯಲ್ಲೆ ಇಟ್ಟುಕೊಂಡಿರುವಾಗ ಏತಕ್ಕೆ ದೇಶದ ಪರಿಸ್ತಿತಿ ಹದಗೆಟ್ಟಿದೆ? 
ಆದಕಾರಣ ಅವರು ಅವರ ಆತ್ಲಪಂಶೋದನೆ ಮಾಡಿಕೊಳ್ಳಬೇಕಾದುದು ಬಹಳ 
ಮುಖ್ಯವಾದುದು ಎನ್ನತಕ್ಕದ್ದನ್ನು ಈ ಸಂದರ್ಬದಲ್ಲಿ ಹೇಳಬೇಕಾಗಿದೆ. ಏಕೆಂದರೆ ಅವರು 
1960ಕ್ಕೆ ಅಧಿಕಾರಕ್ಕೆ ಬಂದಮೇಲೆ ರಾಷ್ಟ್ರದ ಬಗ್ಗೆ ಹೆಚ್ಚಾಗಿ ತಮ್ಮ ಸಂಗಡಿಗರನ್ನು ಸರಿಪಡಿಸದೆ, 
ಬಹುಕಾಲ ವಿಳಂಬ ಮಾಡಿ ಈಗ ಕಾರ್ಯಕ್ಕೆ ಇಳಿದಿದ್ದಾರೆ. ಮುಂದೆಯಾಬರೂ ದೇಶಕ್ಕೆ 
ಕ್ಷೇಮವಾದರೆ ಸಂತೋಷಪಡುವವರ ಪೈಕಿ ನಾನು ಬುನಿಂದು ತಳಿದುಕೊಂಡಿದ್ದೇನೆ. 


ಸೂಸದೀಯ ಪಟು i6l 


ಈಗ ನಮಲ್ಲಿ ಸುಗ್ರೀವಾಜ್ಞೆಗಳು ಆಗಿಂದಾಗ್ಗೆ ಹೊರಡುತ್ತಾ ಇರತಕ್ಕದ್ದು ಡೆಮಾಕ್ರೆಸಿಗೆ 
ಸರಿಯಾದುದಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಈಗಾಗಲೇ 
ಶ್ರೀಮಾನ್‌ ಜೇವೇಗೌಡರು ಹೇಳಿದ ಹಾಗೆ ಪಾಕಿಸ್ತಾನದಲ್ಲಿ ಮಾಡಿದ ಹಾಗೆ ಕಾನ್ದಿಟ್ಕೂಷನ್‌ನ್ನು 
ತೆಗೆದು ಕಸದ ಬುಟ್ಟಿಗೆ ಹಾಕಿ ಮಹಾತಾಯಿ ಶ್ರೀಮತಿ ಇಂದಿರಾಗಾಂಧಿಯವರನ್ನು 
ಪರ್ವಾಧಿಕಾರಿಯನ್ನುಗಿ ಮಾಡಿದ ಪಕ್ಷದಲ್ಲಿ ಬೇಶಕ್ಕೆ ಒಳ್ಳೆಯಬಾಗುತದೆಂದು ಅನ್ನಿಸುತುದೆ. 
ಹಳೇ ಕಾಲದಿಂದ ಬಂದಿರುವಂತೆ ಎಕ್ಷಿಕ್ಕ್ಯೂಟಿವ್‌ ಮತ್ತು ಜ್ಯುಡಿಷಿಯರಿ ಕೂಡ ಒಬ್ಬರೇ 
ಆಗಬಾರದು. ಜುಡಿಷಿಯರಿ ಮೇಲೆ ಎಕ್ಷಿಕ್ಕೂಟಿವ್‌ಗೆ ಅಧಿಕಾರ ಇರಬಾರದು ಎನ್ನುವದನ್ನು 
ರಾಜಕಾರಣಿಗಳು ಅನೇಕ ಹಿರಿಯ ನಾಯಕರ ಒಂದೇ ಸಮನಾಗಿ ಹೇಳುತ್ತಿದ್ದರು. ಈಗ 
ಜುಡಿಷಿಯರಿಗೆ ಇರತಕ್ಕ ವಲ್ಲಾ ಅಧಿಕಾರವನ್ನೂ ಮೊಟಕಮಾಡಿ ಪ್ರತಿಯೊಂದು 
ಅಧಿಕಾರವನ್ನೂ ಎಕ್ಷಿಕ್ಸೂಟಿವ್‌ ತೆಗೆದುಕೊಂಡಿರತಕ್ಕದು ಬಹಳ ಶೋಚನೀಯವಾದುದು. 
ಏತಕ್ಕೆಂದರೆ ಒಂದು ಸಣ್ಣ ಉದಾಹರಣೆ ಕೊಡಬೇಕಾದರೆ ನಮ್ಮ ಆಫೀಸ್‌ ಪಕ್ಕದಲ್ಲಿ ಒಂದು 
ಮನೆ ಇದೆ. ಆ ಮನೆಯನ್ನು ಮೂರು ವರ್ಷದಿಂದ ಬಾಡಿಗೆಗೆ ಕೊಟ್ಟಿದ್ದು ಖಾಲಿ ಆದಾಗ 
ಆ ಮನೆಯ ಮಾಲೀಕನು ನನಗೇ ಆ ಮನೆ ಬೇಕೆಂದು ದೆಹಲಿಯಿಂದ ಬರುತ್ತೇನೆಂದು 
ಕೇಳಿದರೂ ಮನೆಯನ್ನು ಕೊಡಲಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರುಗಳಿಗೂ 
ಕೊಡೆದೆ ಕಾಂಗ್ರೆಸ್‌ ಆಫೀಸಿನ ಒಬ್ಬ ಸೆಕ್ರೆಟರಿಗೆ ಆ ಮನೆಯನ್ನು ಅಲಾಟ್‌ ಮಾಡಿದ್ದರ 
ಮೇಲೆ ಮಾಲೀಕ ಅಫೀಲ್‌ ಹೋದಾಗಲೂ ಕೂಡ ಅವರ ಪರವಾಗಿ ಮಾಡಿರತಕ್ಕ ಒಂದು 
ಪರಿಸ್ಥಿತಿಯನ್ನು ನೋಡಿದರೆ ಎಷ್ಟರ ಮಟ್ಟಿಗೆ ಪಕ್ಷ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿ 
ಜನತೆಗೆ ತೊಂದರೆ ಕೊಡುತಿದೆಯೆಂಬುದು ಗೊತ್ತಾಗುತ್ತದೆ. ಮನೆಯ ಮಾಲೀಕನಿಗೂ 
ವಾಸಮಾಡಲಿಕ್ಕೆ ಅವಕಾಶ ಕೊಡದೆ ತಮ್ಮ ಪಕ್ಷದ ಒಬ್ಬ ಅಧಿಕಾರಿಗೆ ಕೊಟ್ಟಂತ ಸರ್ಕಾರದಲ್ಲಿ 
ನೀತಿ ನಿಯಮ ಇದೆಯೇ? ನ್ಯಾಯ ದೊರಕುತ್ತದೆಯೇ? ಎನ್ನುವ ಬಗ್ಗೆ ನಾವ ಸ್ವಲ್ಪ 
ದೀರ್ಪವಾಗಿ ಯೋಚನೆ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಬೆಲೆಗಳನ್ನು ಇಳಿಸುವುದಕ್ಕೆ 
ಬದಲಾಗಿ ಅರ್ಥಮಂತ್ರಿಗಳು ಸೇಲ್ಡ್‌ಟ್ಯಾಕ್ಷನ್ನು ಹೆಚ್ಚಿಸುತ್ತಿದ್ದಾರೆ, ಎಕ್ಷೆ ಜ್‌ ಡ್ಯೂಟಿ 
ಏರಿಸುತ್ತಿದ್ದಾರೆ. ಇದರ ಜೊತೆಗೆ ನ್ಯಾಷನಲೈೆಸೇಷನ್‌ ಆದ ಬ್ಯಾಂಕುಗಳಲ್ಲಿ ಶೇಕಡ 21ರಷ್ಟು 
ಬಡ್ಡಿ ಆಯಿತು ಹೀಗೆ ಜನಗಳಿಗೆ ಬೇಕಾದ ಸೌಲಭ್ಯಗಳು ದೊರೆಯದೆ ಇದ್ದ ಕಾಲದಲ್ಲಿ, 
ಇಂಥ ಮುಖ್ಯ ವಿಚಾರದಲ್ಲಿ ಪ್ರಧಾನಮಂತ್ರಿಗಳೊಬ್ಬರನ್ನೇ ತೆಗೆದುಕೊಂಡರೆ 
7ರಿಹೋಗುವುದಿಲ್ಲವೆಂದು ಪ್ರಧಾನಮಂತ್ರಿಗಳ ಜೊತೆಗೆ ಸ್ಪೀಕರ್‌, ಪ್ರೆಸಿಡೆಂಟ್‌, ವೈಸ್‌ 
ಫ್ರೆಸಿಡೆಂಟ್‌ನ್ನೂ ಸೇರಿಸಿ ತೆಗೆದುಕೊಂಡಿರತಕ್ಕದ್ದು. ಒಂದು ನಾಟಕ ಎಂದು ನಾನು ಹೇಳುವುದಕ್ಕೆ 
ಇಷ್ಟಪಡುತ್ತೇನೆ. ಮೀಸಾ ಜಾರಿಗೆ ತರುವ ಬಗ್ಗೆ ಅವರು ಇವತ್ತು ನಿನ್ನೆ ಸೃಷ್ಟಿಯಾದರೆ? 
ಕಳೆದ 25 ವರ್ಷಗಳಿಂದ ಅವರ ಕೈಯಲ್ಲಿ ಹಣ ತೆಗೆದುಕೊಂಡು ಅವರನ್ನು ಬೆಳೆಸಿದಂತಹ 
ಜನ ಇವೊತ್ತಿನ ದಿವಸ ಅವರನ್ನು ನಾಶ ಮಾಡುವುದಕ್ಕೆ ಹೊರಟಿದ್ದಾರೆ. ಈ ಪ್ರಯತ್ನದಲ್ಲಿ 
ಅವರು ನಾಶವಾದರೆ ಸಂತೋಷಪಡುವವರಲ್ಲಿ ನಾನು ಒಬ್ಬ. ಪ್ರತಿಯೊಂದು ವಿಧದಲ್ಲೂ 


162 } ಟ. ಆರ್‌. ಶಾಮಣ್ಣ 


ನಾಗರಿಕರ ಹಿತರಕ್ಷಣೆಗೆ ಅಡ್ಡಬರತಕ್ಕ, ತೊಂದರೆ ಬರತಕ್ಕ ವಿಚಾರಗಳು ಆಗುತ್ತಾ ಇರತಕ್ಕ 
ಸಂದರ್ಭದಲ್ಲಿ ಈಗ ತಂದಿರತಕ್ಕ ಈ ಅಮೆಂಡ್‌ಮೆಂಟ್‌ ಏನು ಇದೆಯೋ ಇದರ ಬಗ್ಗೆ 
ನನ್ನ ಪೂರ್ಣ ವಿರೋಧವನ್ನು ಸೂಚಿಸುತ್ತೇನೆ. ಈಗ ಯು.ಪಿ. ಯಲ್ಲಿ ಅಸೆಂಬ್ಲಿ ಸದಸ್ಯರಿಗೆ 
ಒಂದು ಸಾವಿರ ರೂಪಾಯಿ ಸಂಬಳ ಕೊಡುತ್ತೇವೆಂದು ನಿರ್ಣಯ ಮಾಡಿದ್ದಾರೆ. ನಮ್ಮ 
ಸದಸ್ಯರಿಗೂ ಬೇಕಾದರೆ ಒಂದು ಸಾವಿರ ರೂಪಾಯಿ ಸಂಬಳ ಕೊಡಿ ಆದರೆ ಶುದ್ದ ಹಸ್ತ 
ಮತ್ತು ನ್ಯಾಯ ರೀತಿಯಿಂದ ಸರ್ಕಾರವನ್ನು ನಡೆಸಿಕೊಂಡು ಬಂದರೆ ಒಳ್ಳೆಯದೆಂದು ಹೇಳಿ 
ಅವರಿಗೆ ಕ್ಲಜೋಡಿಸಿ ನಮಸ್ಕಾರ ಮಾಡುತ್ತೇನೆ. 


ಸಂಸದೀಯ ಪಟು 163 
ಶರಾವತಿ ಭ್ರಷ್ಟಾಚಾರ ತನಿಖೆ ಕುರಿತು * 


ಇಲ್ಲಿ ಬಂದಿರತಕ್ಕ ಸಮಸ್ಯೆಯೆಂದರೆ, ಈ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಆರೋಪ ಮಾಡುವಾಗ 
ದೇಶಕ್ಕೆ ಅಪಾರವಾದ ನಷ್ಟವಾಗುತ್ತಿದೆ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು 
ಎಂಬಂತೆ ಈ ಜಗಳದಲ್ಲಿ ನಮ್ಮರಾಜ್ಯಕ್ಕೆ ಅಪಾರವಾದ ನಷ್ಟವಾಗುವ ಸಂದರ್ಬ ಬಂದಿದೆ. 
ಈ ಟನಲ್‌ ಕಂಟ್ರಾಕ್ಟ್‌ನ್ನು ಹಿಂದೂಸ್ಥಾನ್‌ ಕೆನ್‌ಸ್ಪಕ್ಷನ್‌ ಕಂಪನಿಯವರಿಗೆ ಶ್ರೀಮಾನ್‌ 
ಚನ್ನಬಸಪ್ಪನವರೇ ಒಪ್ರಿಸಿದ್ದು ಎಂದು ವಾನು ಕೇಳಿದ್ದೇನೆ. ಅದನ್ನು ಮಾನ್ಯ ಮಂತ್ರಿಯವರು 
ಉತ್ತರ ಕೊಡುವಾಗ ಸ್ಪಷ್ಟಪಡಿಸಬೇಕು. ನಮ್ಮರಾಜ್ಯದ ಕೈಗಾರಿಕೆಗಳಿಗೆ ಮತ್ತು ಇತರೇ ಎಲ್ಲ 
ಸಂಪತ್ತಿಗೆ ಅನುಕೂಲಮಾಗುತ್ತಿರುವುದು ಈ ಶರಾಷತಿ ಯೋಜನೆಯಿಂದ. ಈಗ ಈ 
ಯೋಜನೆಯಲ್ಲಿ ಆಗಿರುವ ಅನ್ಮಾಯಕ್ಕೆ ಯಾರು ಕಾರಣಕರ್ತರು, ಯಾರು ಹಣವನ್ನು 
ಲೂಟಿ ಮಾಡಿದ್ದಾರೆ ಎಂಬ ಬಗ್ಗೆ ಒಂದು ಸರಿಯಾದಂಧ ತಿೀರ್ಮಾನ ಆಗಬೇಕಾಗಿದೆ. ಈ 
ಶರಾವತಿ ಕರ್ಮಕಾಂಡವನ್ನು ಧರ್ಮಕಾಂಡವನ್ನುಗಿ ಮಾರ್ಪಡಿಸುವ ಜಮಬ್ದಾರಿ ಈ ಸರ್ಕಾರದ 
ಮೇಲಿದೆ. ಈಗ ಆಗಿರುವ ಅನ್ಯಾಯದಲ್ಲಿ ಯಾರು ತಫ್ಪಿತಸ್ಥರಾಗಿದ್ದಾರೋ ಅವರು ಎಷ್ಟೇ 
ಪ್ರಭಾವಯುತವಾದ ಸ್ಥಾನದಲ್ಲಿರಲಿ ಅಥವಾ ಅಧಿಕಾರದಲ್ಲಿರಲಿ, ಅವರು ತಮ್ಮ ತಪ್ಪನ್ನು 
ಮುಚ್ಚಿಕೊಳ್ಳುವುದಕ್ಕಿ ಪ್ರಯತ್ನ ಮಾಡಬುರದು. ಈ ವಿಚಾರದಲ್ಲಿ ಶ್ರೀಮಾನ್‌ ಚನ್ನಬಸಪ್ಪನವರ 
ಮೇಲೆ ಏನಾದರೂ ಪ್ರೆ ಪಮಾಫೇಸಿ ಕೇಸ್‌ ಇದ್ದರೆ ಅವರು ಈ ಲೋಕೋಪಯೋಗಿ 
ಇಲಾಖೆಯನ್ನು ಇಟ್ಟುಕೊಳ್ಳುವುದು ಸರಿಯೇ ಎಂಬುದನ್ನು ನಾವ ಪ್ರಶ್ನೆ ಮಾಡಬೇಕಾಗಿದೆ. 


ಶ್ರೀ ಡಿ. ದೇವರಾಜ ಅರಸ್‌ - ಇದರ ಬಗ್ಗೆ ತಾವು ಏನು ಮಾಡಬೇಕೆಂದು ಹೇಳುತ್ತೀರಿ? 


ಶ್ರೀ ಟಿ.ಆರ್‌. ಶಾಮುಣ್ಣ - ಈ ವಿಚಾರದಲ್ಲಿ ಶ್ರೀಮಾನ್‌ ಚನ್ನಬಸಪ್ಪನವರ 
ಕೈವಾಡವೇನಾದರು ಇದ್ದರೆ ಅವರ ಖಾತೆಯನ್ನು ಮುಖ್ಯಮಂತ್ರಿಗಳೇ ವಹಿಸಿಕೊಂಡು ಅವರಿಗೆ 
ಬೇರೆ ಖಾತೆ ಕೊಡಬಹುದು. ಈ ಯೋಜನೆ ಪ್ರಾರಂಭವಾದಾಗಿನಿಂದ ಕೊನೆಯವರೆಗೂ 
ವ್ಯವಹಾರ ಚಿನ್ನಾಗಿಲ್ಲ. ಎಂಬುದನ್ನು ಎಲ್ಲರೂ ಒಪ್ಪಬೇಕಾಗಿಬೆ. ಅನೇಕ ಜನ ಕಂಟ್ರಾಕ್ಷರ್‌ಗಳು 
ಈ ಯೋಜನೆಯಿಂದ ಅಪಾರವಾದ ಹಣವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. 
ಕುಟ್ರಾಕ್ಷರ್‌ಗಳು ಹಣವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವವರು 
ಸಹ ಹಣವನ್ನು ಮಾಡಿಕೊಂಡಿದ್ದಾರೆ. ಶ್ರೀಮಾನ್‌ ಚಿನ್ನಬಸಪ್ಪನವರು ಈ ವಿಚಾರದಲ್ಲಿ 
ಬಹಳ ಚಾಣಕ್ಕತನದಿಂದ ವರ್ತಿಸುತ್ತಿದ್ದಾರೆ. ಅವರೂ ಕೂಡ ಈ ಯೋಜನೆಯಿಂದ ಹಣ 
ಮಾಡಿಕೊಂಡಿದ್ದಾರೆಂದು ಹೇಳುವುದಕ್ಕೆ ನಾನು ಧೈರ್ಯ ಮಾಡುವುದಿಲ್ಲ. ನೆನ್ನೆ ದಿವಸ 
ಮುಖ್ಯಮಂತ್ರಿಗಳು ಶ್ರೀರಂಗಪಟ್ಟಣದ ಮುನಿಸಿಪಲ್‌ ಪ್ರೆಸಿಡೆಂಟ್‌ ಬಗ್ಗೆ ಇರುವ ಕೇಸ್‌ 
ವಿಚಾರದಲ್ಲಿ ಒಂದು ಸರಿಯಾದ ತೀರ್ಮಾನ ಕೈಗೊಳ್ಳಲು ಸೂಕ್ತ ವ್ಯವಸ್ಥೆ ಮಾಡುವುದಾಗಿ 


* ವಿಧಾನ ಸಭಾ ನಡವಳಿಕೆ ದಿನಾಂಕ : 20ನೇ ಜೂನ್‌, 1972. 


164 ಟ. ಆರ್‌. ಶಾಮಣ 
್ಯ ಸ 


ಏನು ಭರಷಸೆ ಕೊಟ್ಟರೋ ಅದೇ ರೀತಿ ಈ ಕೇಸ್‌ನಲ್ಲಿಯೂ ಸಹ ಓಂದು ಸರಿಯಾದ 
ತೀರ್ಮಾನ ಕೈಕೊಳ್ಳಬೇಕು. ಏಕೆಂದರೆ ಈ ಯೋಜನೆಗೆ ಕೇಂದ್ರ ಸರ್ಕಾರದ ಹಣ, ರಾಜ್ಯ 
ಸರ್ಕಾರದ ಹಣ ಹುತ್ತು ಸಾಲದ ಹಣವನ್ನು ಖರ್ಚು ಮಾಡಿರುವುದರಿಂದ ಆಗಿರುವ 
ಅನ್ಯಾಯದ ಬಗ್ಗೆ ಸೂಕ್ತ ವಿಚಾರಣೆ ಆಗಲೇಬೇಕಾಗಿದೆ. ಎಲ್ಲಿ ಅನ್ಯಾಯವಾಗಿದೆ. ಯಾರಿಂದ 
ಆಗಿದೆ ಎಂಬುದನ್ನು ಕೆಡುಹಿಡಿಯಬೇಕಾಗಿದೆ. ತೆಪ್ರಿತಸರು ಯಾರು ಎಂಬುದನ್ನು ಶಿರ್ಪಾವ 
ಮಾಡೆಬೇಕಾಗಿದೆ. ಈ ರೀತಿಯ ಅನ್ಯಾಯ ಮುಂದೆ ಆಗದುತೆ ನಾವ ನೋಡಿಕೊಳ್ಳುವುದು 
ಅಗತ್ಯವಿದೆ. ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿದ್ದೇ ಆದರೆ ಮುಂದೆ ಇಂತಹ 
ಯೋಜನೆಗಳನ್ನು ಕೈಕೊಳ್ಳುವಾಗೆ ಕೆಲಸವನ್ನು ಟಿಂಡರ್‌ ಮೂಲಕೆ ಕೊಡುವುದು ಒಳ್ಳೆಯದೋ 
ಅಥವಾ ನೆಗೊನಿಯೇಷನ್‌ ಮೂಲಕ ಕೊಡುವುದು ಒಳ್ಳೆಯ ೀ ಎಂಬುದನ್ನು ಶೀರ್ಮಾವ 
ಮಾಡುವುದಕ್ಕೆ ಅನುಕೂಲವಾಗುತ್ತದೆ. ಇದು ನಮ್ಮ ರಾಜ್ಯದ ಅತಿ ಮುಖ್ಯವಾದಂಭ 
ಉದ್ಯಮವಾದ್ದರಿಂದ, ಇದರಲ್ಲಿ ಆಗಿರುವ ಅವ್ಯಾಯದ ಬಗ್ಗೆ ನಾವು ವಿವರವಾಗಿ ಚರ್ಚಿ 
ಮಾಡಲು ಅಧ್ಯಕ್ಷರು ಅವಕಾಶ ಮಾಡಿಕೊಡಬೇಕು. ತಪ್ಪಿತಸ್ಥರು ಯಾರು ಎಂಬುದನ್ನು 
ಕಂಡುಹಿಡಿಯಲು ನ್ಯಾಯಾಂಗ ತನಿಖೆಯಾಗಬೇಕು ಮತ್ತು ನಿಷ್ಠಕ್ಷಪಾತವಾದ ತನಿಖೆಯನ್ನು 
ನಡೆಸಲು ಅನುಭವವಿರುವಂಥು ಜೆಜ್ಜ್‌: ರನ್ನು ಮೇಮಕಮಾಡಬೇಕೆಂದು ಕೀಜಕೊಳ್ಳುತ್ತೇನೆ. 


ಸಂಸದೀಯ ಪಟು 6ನ 


ಅರಣ್ಮ ಹಾಗೂ ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖಾ ಬೇಡಿಕೆ * 


ಈ ದಿನ ನಮ್ಮಮುಂದೆ ಇಟ್ಟಿರತಕ್ಕಂಥಾ ಆಹಾರ ಮತ್ತು ಸಿಎಲ್‌ ಸಪ್ಲೈಸ್‌ ಸಾಮಾನುಗಳ 
ಹಾಗೂ ಅರಣ್ಯ ವಿಚಾರದಲ್ಲಿ ಇಟ್ಟಿರತಕ್ಕಂಥಾ ಬೇಡಿಕೆಗಳ ಬಗ್ಗೆ ಕೆಲವು ಮಾತುಗಳನ್ನು 
ಹೇಳುವುದಕ್ಕೆ ತಮ್ಮ ಅಪ್ಪಣೆಯನ್ನು ಬೇಡುತ್ತೇನೆ. 


ಮೊಟ್ಟ ಮೊದಲನಿಯದಾಗಿ ನಿತ್ಯಬಳಕೆಯ ಸಾಮಾನುಗಳ ಬೆಲೆ ಬಹಳೆ ಜಾಸ್ತಿಯಾಗಿ 
ದಿನೇ ದಿನೇ ಏರುತ್ತಾ ಇರತಕ್ಕೆಂಥಾದ್ದು ಸರ್ಕಾರ ಸಾಕಷ್ಟು ಗಮನಿಸುತ್ತಾ ಇಲ್ಲ ಎಂಬದು 
ಹೇಳಿದರೆ ತಪ್ಪಾಗುವುದಿಲ್ಲ ಎಂದು ನಾನು ತಿಳಿದುಕೊಂಡಿದ್ದೇನೆ. ಅದರಲ್ಲೂ ಮುಖ್ಯವಾಗಿ 
ಕೆಲವು ತಿಂಗಳಿಂದ ಈಚಿಗೆ ಸಿಮೆಂಟ್‌ಗೆ ಅಭುವ ಬಂದು ಸಾಮಾನ್ಯವಾಗಿ 29-30 
ರೂಪಾಯಿ ಕೊಟ್ಟರೆ ಎಷ್ಟು ಬೇಕಾದರೂ ಸಿಮೆಂಟ್‌ ಸಿಕ್ಕುತ್ತಿತ್ತು. ಆಬರೆ ನ್ಯಾಯವಾಗಿ 


ಬಿರೊ ಕೊಡ ಡಿಪೋಗೆ ತರದೇ ರೈಲ್ರೇ ಸ್ಪೇಷನ್‌ನಲ್ಲೇ ಬೇರೆ ಕಡಿಗೆ 
ವಿಲೇವಾರಿ ಆಗುತ್ತಿತ್ತು ಅನ್ನುವ ದೂರು ಬಂದಿದೆ. ಇದರ ಬಗ್ಗೆ ಸರ್ಕಾರದವರು ತೀಬ್ರ 
ಕಾರ್ಯಕ್ರಮ ತೆಗೆದುಹೊಳದೇ ಹೋದರೆ ನಾಗರೀಕರಿಗೆ ಇನ್ನೂ ಹೆಚ್ಚನ ತೊಂದರೆಯಾಗುತದಿ 
ಅನ್ನುವುದನ್ನು ಹೇಳುವುದಕ್ಕೆ ನಾಮ ಇಚ್ಛೆಪಡುತ್ತೇನೆ. 


ಸರ್ಕಾರ ಅಕ್ಕಿ ವಿತರಣೆ ಮಾಡತಕ್ಕಂಥಾ ಆಕ್ಕಿಯನ್ನು ನೋಡಿದರೆ ಅದರ ಗುಣಮಟ್ಟ 
ಸಾಕಷ್ಟು ಕಡಿಮೆ ಇರುವುದರಿಂದ ಅನೀಕ ಜನೆರು ಆ ಅಕ್ಕಿಯನ್ನು ತೆಗೆದುಕೊಳ್ಳದೆ ಬರೇ 
ಸಕ್ಕರೆಯನ್ನು ಮಾತ್ರ ಆ ರೇಷನ್‌ ಕಾರ್ಡ್‌ನಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. ಆದುದ ದೆ ನಾದು 
ಹೇಳುವುದು ರೇಷನ್‌ ಡಿಪೋವಿಗೆ ಕೊಡುವ ಅಕ್ಕಿಯ ಗುಣಮಟ್ಟವನ್ನು ಆಟ”, 
ಉತ್ತಮಪಡಿಸದೇ ಇದ್ದ ಪಕ್ಷದಲ್ಲಿ ಜನಗಳಿಗೆ ಇನ್ನೂ ಹೆಚ್ಚಿನ ಅನಾನುಕೂಲಬಾಗುತ್ತದೆ 
ಎಂದು ಹೇಳುತ್ತೇನೆ. ಈಗ ಫೇರ್‌ಪ್ರೆನ್‌ಗೆ ಏನು ಅಕ್ಕಿ ಕೊಡುತ್ತೀರೋ ಅದು ಹೆಚ್ಚಿನಮಭಟ್ಟಿಗೆ 
ಹೊಟೇಲ್‌ಗೆ ವಿತರಣೆಯಾಗುತ್ತಿದೆ. ನಾಗರೀಕರು ಅದರ ಗುಣಮಟ್ಟ ಕಡಿಮೆ ಇರುವುದರಿಂದ 
ಅದನ್ನು ತೆಗೆದುಕೊಳ್ಳುತ್ತಾ ಇಲ್ಲ. ಆ ಅಕ್ಕಿಯ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನ 
ಮಾಡಬೇಕು ಎಂದು ಹೇಳುತ್ತೇನೆ. 


ಇನ್ನು ಸಕ್ಕರೆ ವಿತರಣೆ ಬಗ್ಗೆ ಹೇಳುವುದಾದರೆ ಗುಡಿಸಲಿನಲ್ಲಿರತಕ್ಕಂಥಾವರು ಹೆಚ್ಚು 
ತೆಗೆದುಕೊಳ್ಳದೇ ಇರುವುದರಿಂದ ಅದನ್ನು ವರ್ತಕರು ಹೆಚ್ಚು ಮಟ್ಟಿಗೆ 
ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಅದನ್ನು ಬೇರೆ ಕಡೆ ಮಾರಿಕೊಳ್ಳುತ್ತಿದ್ದಾರೆ. ಕೆಲವು 
ಅಂಗಡಿಗಳಲ್ಲಿ ಹೊರಗಡೆ ಮಾರ್ಕಿಟ್‌ಗಿಂತ 50-60 ಪೈಸೆ ಕಡಿಮೆಗೆ ಸಿಕ್ಕುತ್ತದೆ. ಈ ಸಕ್ಕರೆ 
ಯಾವುದು ಎಂದರೆ ಗುಡಿಸಲಿನವರು ತೆಗೆದುಕೊಳ್ಳದೇ ಇರತಕ್ಕಂಥಾ ಸಕ್ಕರೆ ಏನು ಇಬ 


ಖೇ 


ವಿಧಾನ ನಬಾ ನಡವಳಿಕೆ ದಿನಾಂಕ : 14 ನೇ ಜೂನ್‌, 1977. 


ಸೋಗಸ್‌ ದೇಷನ್‌ ಕಾರ್ಡ್‌ ವಿಗ್ನೆ ಹೇಳುವುದಾದರೆ ಈಗ ಇದು ಸಾಕಷ್ಟು 
ಕಡಿಮೆಯಾಗಿದೆ. ಆದರೆ ಇದು ಕಡಿಮೆ ಯಾಗಿದೆ ಜಂದ ಮಾತ್ರಕ್ಕೆ ಇದರ ತನಿಖೆಯನ್ನು 
ಬಿಜಬಾರದು. ಈ ಬಗ್ಗೆ ಆಗಿಂದಾಗ್ಗೆ ತನಿಖೆ ನಡೆಸಿದರೆ ಉತ ್ರಮವಾಗುತ್ತದೆ. ಈಗ ಅಕ್ಕಿ, 
ಸೋಧಿ ಸಾಕಾದಷ್ಟು ಸಿಕ್ಬುವುದರಿಂದ ಅದರ ಆಭಾವ ಪಗ 'ಗೊತಾಗುವುದಿಲ್ಲ, ಮುಂದೆ 
ಸಿವಾದರೂ ಇದರ ಅಬಾವ ಬಂದಾಗ ಕೂ ಟೋಗಸ್‌ ಕಾರ್ಡ್‌ನಿಂದ ಬಹಳ 
ತ ಯಾಯಿತು: ಆದುದರಿಂದ ಇದನ್ನು ಆಗಿಂದಾಗ್ಗೆ ತನಿಖೆ ಮಾಡಬೇಕು ಎಂದು 
ಹೇಳುತ್ತೇನೆ. ಹಿಂದೆ ಈ ೭ ಬಗ್ಗ ಒಂದು ಹೆಚ್ಚಿನ ರೀತಿಯಲ್ಲಿ ಪ ಪತ್ತಿ ಆಯಿತು. ಆದುದರಿಂದ 
ಈ ಬಗ್ಗ ಜಗಿಂದಾಗ್ಗೆ ತ ತನಿಖೆ ನಡೆಸುವುದಕ್ಕೆ ಕಾರ್ಯಕ್ರಮ ತಗೆದುಕೊಂಡರೆ ಸ್ವಲಮಟ್ಟಿಗ 
[2 ಹುಕೊಲವಾದೀತು ಎಂದು ಹೇಳುತ್ತೇನೆ. 


ಈಗ ಎಣ್ಣೆ ಮತ್ತು ಬೇಳ ವಿಚಾರದಲ್ಲಿ ಹೇಳುವುದಾದರೆ ಈ ಬೆಲೆಗಳು ಇಳಿಯುವ 
ಹಾಗೆ ಕಾಣುವುದಿಲ್ಲ. ಇದರ ಬೆಲೆ ಹೆಚ್ಚಾಗಿದೆ ಏತಕ್ಕೆಂದರೆ ಇದು ಹೊರಗಡೆಯಿಂದ 
ಡತಕ್ಕಂಹಾ ವಸ್ತುವಾಗಿರುವುದರಿಂದ ಇದನ್ನು ಹೆಚ್ಚಿಗೆ ತರಿಸಿ ವಿತರಣೆ ಮಾಡಿದರೆ 
ಆಲು ಮಾಗುತ್ತದೆ. ಇದನ್ನು ವಿಃಸಾರಣೆ ಮಾಡಬೇಕು. ಬೇಳೆ ಕೆ.ಜಿ.ಗೆ 4-40 ರೂಪಾಯಿ 
PE ಇದರ ಬೆಲೆ ಬಹಳ ದುಬಾರಿಯಾಗಿದೆ. ಇದನ್ನು ತಾವು ಯೋಚನೆ 
ಸಹ ಎಂದು ನಾಮು ಮತ್ತೊಮ್ಮೆ ಹೇಳುತ್ತೇನೆ. 


ಸ 


ಅರಣ್ಯ ಇಲಾಖೆಯ ವಿಚಾರದಲ್ಲಿ ಹೇಳುವುದಾದರೆ ಎಕಾನಮಿ ಸ್ಪೀಷಿಸ್‌ 
ಕಡಿಮೆಯಾಗಿದೆ. ಅಂದರೆ ಹುಣಿಸೆ ಮರ, ಹಿಪ್ರೆಮರ ಮತ್ತು ಹೊಂಗೆ ಮರಗಳು ದಿನೇ 
ದಿನೇ ಅದರ ಬೆಳವಣಿಗೆ ಕಡಿಮೆಯಾಗಿದೆ. ಆದುದರಿಂದ ಈ ಮರಗಳು ಹೆಚ್ಚು ಬೆಳಸದೇ 
ಹೋದರೆ ಜನಸಾಮಾನ್ಯರಿಗೆ ಮುಂದ ಇದರಿಂದ ಅಬಾವ ಪರಿಸ್ತಿತಿ ಬಂದು ಬಹಳ 
ತೊಂದರೆಗೆ ಈಡಾಗಬೇಕಾಗುತ್ತದೆ. ಆದ್ದರಿಂದ ಈ ಬಗ್ಗೆ ಹೆಚ್ಚು ಮರಗಳನ್ನು ಬೆಳೆಸುವುದಕ್ಕೆ 
ತಕ್ಕ ಕಾರ್ಯಕ್ರಮಗಳನ್ನು ಕೈಗೊಂಚರೆ ಒಳ್ಳೆಯದು ಮಂಡಿ ಹೇಳುತ್ತೇನೆ. 


ಇನ್ನು ಬೆಂಗಳೂರು ಸುತ್ತಮುತ್ತಲೂ ಕೂಡ ಒಂದು ಗ್ರೀನ್‌ಬೆಲ್ಫ್‌ ಮಾಡುವ 
ಕಾರ್ಯಕ್ರಮವನ್ನು ಮೊದಲು ಹಾಕಿಕೊಂಡಿತ್ತು. ಆದರೆ ಈಗ ಅದು ಸ್ವಲ್ಲ ಮಟ್ಟಿಗೆ 
ಸ್ಪಗಿತಗೊಂಡಿರುವಂತೆ ಕಾಣುತ್ತದೆ. ಆದುದರಿಂದ ಈಗಲಾದರೂ ಈ ಕಾರ್ಯಕ್ರಮವನ್ನು 
ಸಾಧ್ಯವಾದಷ್ಟು ಬೇಗ ಬೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮತ್ತು ಹತ್ತಿರ ಹತ್ತಿರ ಇರುವಂಥಾ 
ಮುಖ್ಯ ಮುಖ್ಯ ಪಟ್ಟಣಗಳಲ್ಲಿ ಈ ಗ್ರೀನ್‌ ಬೆಲ್ಸ್‌ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಬೇಕು 
ಎಂದು ಹೇಳುತ್ತೇನೆ. ಈಗ ತಮಗೆ ಹೇಳಬೇಕಾದರೆ ಬೆಂಗಳೂರಿನಲ್ಲಿ ಗ್ರೀನ್‌ ಬಿಲ್ಡ್‌ 


ಸಂಸದೀಯ ಪಟು 167 


ಮಾಚಬಿೀಕುದದೆ ಇದಕ್ಕೆ ಖೇಕಾದ ಜಮೀನು 'ಸಾಭ್ಬಿಸುವ ಹಾಗೆ ಸರ್ಕಾರದ ವೆಶದಲ್ಲಿರತಕ್ಕಂಥು 
ಜಮಿಃವನ್ಹಾಗಲಿ ಚ ಎಲ್ಲ ಜಮೀನು ನ. ಂತಯೆ ೋ ಅಲ್ಲಿ ತೆಗೆದುಕೊಂಡು ಗ್ರೀನ್‌ಬೆಲ್ಡ್‌ 
ಮಾಡುವುದಕ್ಕೆ ಸರ್ಕಾರದವರು ಫ್ರಂ ಖಾಡಬೇಕು ಎಂದು ನಾನು ಸಲಹೆ ಮಾಡುತ್ತೇನೆ. 


ಮಾ 


ಸನ್ವಜಲ್ಲೆ ಈಗ ಸೌಡದೆಗೆ ಅವ ಕಾಣುತಿಲ್ಲ. ಕಾರಣ ಏನೆಂದರೆ ಬೆಂಗಳೂರಿನಲ್ಲಿ 
ಬಹಳ ಜನ ಸೀಮೆಎಣ್ಣೆ ಗ್ಮಾಖ್‌ ಮುಂತಾದವುಗಳನ್ನು ಅಡಿಗೆ ಇತ್ಯಾ ದಿಗಳಿಗೆ 
ಉಪೆಯೋಗಿಸುತ್ತಿದ್ದಾರೆ. ಆದರೆ ಹಳ್ಳಿಗಳ ಕಡೆ ಸ್ವಲ್ಪ ಮಾತ್ರ ಸೌಬೆಗೆ ಅಭಾವ ಕಾಣುತಿದೆ. 
ಆದುದರಿಂದ ತಾವು ಈಗಾಲಾದೆರೂ ಇದರ ಬಗ್ಗಸ ಸೂರಕ್ತೆ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದೆ 
ಸೌದೆ ಅಭಾವ ಬಂದು, ಬೆಲೆ ಜಾಸ್ಸಿಯಾಗಿ ಜನಸಾಮಾನ್ಯರಿಗೆ ಬಹಳ ತೊಂದರೆಯಾಗುತ್ತದೆ 
ಇಷ್ಟೇ ಬಲ್ಲುದೆ ಯಾವು ಯಾವದಕ್ಕೆ ಯಾವ ಯಾವಿ ಮರಗಳನ್ನು ಬಳಸಬೇಕು ಎಂಬುದನ್ನೂ 


$ 


ಹ ಯೋಚನೆ ಮಾಡೆಬೇಕಾಗುತಬೆ. 


ಇನ್ನೊಂದು ವಿಚಾರ ಎಂದರೆ ಗೇರು ಹೆಣ್ಣಿನ ಅಭಾವ. ನಮ್ಮಲ್ಲಿ ಇದು ಯಥೇಚ್ಛವಾಗಿ 
ಬೆಳೆಯುತಿದ್ದರೂ ಇದರ ಬೆಲೆ ಮಾತ್ರ ಜಾಸಿಯಾಗುವುದಕ್ಕೆ ಕಾರಣ ಏನು ಎಂಬುದನ್ನೂ 
ಯೋಚನೆ ಮಾಡಬೇಕು. ಇದು ಪಾದಿನ್‌ಗೆ ಹೋಗುತ್ತಿರುವುದರಿಂದ ನಮಗೆ ಜಾಸ್ತಿ ಲಾಭ 
ಸಿಕ್ಕುತ್ತಿಬೆ. ಆದುದರಿಂದ ಬಹುಶಃ ಇದಕ್ಕೆ ಇಲ್ಲೇ ಹೆಚ್ಚು ಬೆಲೆ ಇರಬಹುದುದೆಂದು ನಾವು 
ಭಾವಿಸಬಹುದು. 


ಸಂಸದೀಯ ಪಟು 169 
ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚಿ * 


ಸರ್ಕಾರದ ವತಿಯಿಂದ ಮಾನ್ಯ ರಾಜ್ಯಪಾಲರು ತಮ್ಮ ಒಂದು ಭಾಷಣವನ್ನು ಈ 
ಸಬೆಯ ಮುಂದೆ ಇಟ್ಟಿದ್ದಾರೆ. ಈ ರಾಜ್ಯಪಾಲರ ವಿವರಣೆಯನ್ನು ನೋಡಿದ ಮೇಲೆ ಈ 
ಸರ್ಕಾರದ ಧೋರಣೆ ಒಳ್ಳೆಯ ಉತ್ತೇಜನಕಾರಿಯಲ್ಲವೆಂದು ತಿಳಿಯುತ್ತದೆ. ಸರ್ಕಾರ ತನ್ನ 
ಆಡಳಿತದಲ್ಲಿ ನೂರಾರು ಸಮಸ್ಯೆಗಳು ಇದ್ದರೂ ಸಹ ಮತ್ತು ಬಹಳ ತೊಡಕಿನ ಸಮಸ್ಯೆಗಳು 
ಇದ್ದರೂ ಸಹೆ ಯಾವುದನ್ನೂ ಸರಿಪಡಿಸುವುದಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡಿಲ್ಲ; ಜನರ 
ಕಷ್ಟಗಳು ದಿನೇದಿನೇ ಹೆಚ್ಚುತ್ತಿರುವುದನ್ನು ನಾವ ನೋಡುತಿದ್ದೇವೆ. ಇಂದು ಜನರು ಬೇಸತ್ತಿರುವ 
ಬಗ್ಗೆ ರಾಜ್ಯಪಾಲರು ಯಾವ ವಿವರಣೆಯನ್ನೂ ಕೊಟ್ಟಿಲ್ಲ; ಅವರು ತಮ್ಮ ಭಾಷಣದ 
ಮೊದಲಿನಲ್ಲಿ “ಹಿಂದಿನ ವರ್ಷ ನಮ್ಮ ಸರ್ಕಾರದವರು ಜನತೆಯ ನಾನಾ ಪಂಗಡಗಳ 
ಆರ್ಥಿಕ ತಾರತಮ್ಯಗಳನ್ನು ತೊಲಗಿಸಿ ಪ್ರಾದೇಶಿಕ ಅಸಮತೆಗಳನ್ನು ತಗ್ಗಿಸಿ ಒಟ್ಟು 
ಸಮುದಾಯದ ಅಭಿವೃದ್ದಿ ಹಾಗೂ ಕಲ್ಮಾಣದ ಬಗ್ಗೆ ಬೇಕಾದ ಹಂದರವು ತ್ವರಿತವಾಗಿ 
ಬೆಳೆಯುವಂತೆ ತಮ್ಮಯತ್ನಗಳನ್ನು ಮುಂದುವರಿಸಿದರು” ಎಂದು ಹೇಳಿದ್ದಾರೆ. ಆದರೆ 
ಇಂದು ನಾವು ಸಾಹುಕಾರರು ಬಡವರಾಗುತ್ತಿರುವುದನ್ನು ನೋಡುತ್ತಿಲ್ಲ; ಮತ್ತು ಬಡವರು 
ಸಾಹುಕಾರರಾಗುವ ಚಿಹ್ನೆಯನ್ನು ಸಹೆ ನಾವ ಕಾಣುತ್ತಿಲ್ಲ; ಇಂದು ಬಡವರು ಮತ್ತು ಮಧ್ವಮ 
ವರ್ಗದವರು ತಮ್ಮಜೀವನವನ್ನು ಮುಂದುವರಿಸುವುದೇ ಕಷ್ಟವಾಗಿಬಿಟ್ಚದೆ. ಇಂದಿನ ಬೆಲೆಗಳ 
ಏರಿಕೆಗೆ ಪ್ರಧಾನ ಮಂತ್ರಿಗಳು ಮೊದಲುಗೊಂಡು ಆಡಳಿತ ಪಕ್ಷದವರೆಲ್ಲರೂ 
ಹೇಳುತ್ತಿರುವುದೇನೆಂದರ ವಿರೋಧ ಪಕ್ರ್ತದವರು ಸಹಕಾರ ಕೊಡದೆ ದಾಂದಲೆ 
ಮಾಡುತ್ತಿರುವುದರಿಂದ ಬೆಲೆಗಳು ವಿರುತ್ತಿವೆ ಎಂದು ಮತ್ತು ವಿರೋಧ ಪಕ್ಷದವರಿಂದ 
ಕನ್ಸ್‌ಟ್ರಿಕ್ತಿವ್‌ ಸಪೋರ್ಟ್‌ ಇಲ್ಲದಿರುವುದರಿಂದ ಇದೆಲ್ಲಾ ಆಗಿದೆ ಎಂದು ಹೇಳುತ್ತಿದ್ದಾರೆ. 
ಆದರೆ ಬೆಲೆಗಳ ಏರಿಕೆಗೆ ಮುಖ್ಯ ಕಾರಣವೆಂದರೆ ಇಂದಿನ ಸರ್ಕಾರದ ನೀತಿಬಾಹಿರವಾದ 
ಶ್ರಮ ಮತ್ತು ಅಧಿಕಾರದ ಒಂದು ಆಸೆಯಿಂದ ಬೆಲೆಗಳು ಹೆಚ್ಚುತ್ತಿವೆ ಎಂದು ನಾನು 
ಹೇಳಬಲ್ಲೆ. ಹೊಸದಾಗಿ 6 ಸಾವಿರ ಕೋಟಿ ರೂಪಾಯಿಗಳ ಚಲಾವಣೆ ಮಾಡಿದ್ದರಿಂದ 
ಹಣದುಬ್ಬರವಾಗುವುದಕ್ಕೆ ಕಾರಣವಾಯಿತು. ಇದಕ್ಕೆ ವಿರೋಧ ಪಕ್ಷದವರು ಕಾರಣವೇ 
ಎಂಬುದನ್ನು ಅವರು ಹೇಳಬೇಕು. ಮೊನ್ನೆ ಪೆಟ್ರೋಲ್‌ ಅಭಾವ ಬಂದಾಗ ಪೆಟ್ರೋಲ್‌ 
ದರವನ್ನು ಹೆಚ್ಚು ಮಾಡಿದರು. ಈ ರೀತಿ ಹೆಚ್ಚಿಸಿದ ಜರ 8 ಪೈಸೆಯಾದರೆ, ಎಕ್ಸಿಜ್‌ 
ಡ್ಠೂಟಿಯನ್ನು ಒಂದು ರೂಪಾಯಿಯವರಿಗೆ ಹೆಚ್ಚಿಸಿದರು. ಪೆಟ್ರೋಲ್‌ ಬೆಲೆ ಹೆಚ್ಚಾಗಿದ್ದರಿಂದ 
ಸತ್ರೇ ಸಾಮಾಮಗಳ ಬೆಲೆಗಳೂ ಸಹ ಯದ್ವಾತದ್ವಾ ಹೆಚ್ಚಾವವು. ಮೊನ್ನೆ ಇವರು 
ಚುನಾವಣೆಯಲ್ಲಿ ಗೆಲ್ಲಬೇಕಾದರೆ ಜನರಿಗೆ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ದೇವೆ 
ಸ್ವರ್ಗವನ್ನೇ ಭೂಲೋಕಕ್ಕೆ ಇಳಿಸುತ್ತೇವೆಂದು ಭರವಸೆ ಕೊಟ್ಟರು. ಆದರೆ ಇಂದು 
ರಾಷ್ಟ್ರೀಕೃತವಾದಂಥ ಬ್ಯಾಂಕ್‌ಗಳಲ್ಲಿ ಬಡ್ಡಿ ದರವನ್ನು ಹದಿಮೂರುವರೆ ಪರ್ಸೆಂಟ್‌ವರೆಗೆ 


ಜೀ 


“ ವಿಧಾನ ಸಭಾ ನಡವಳಿಕೆ ದಿನಾಂಕ : 27ನೇ ಫೆಬ್ರವರಿ, 1974. 


ಬಿ 


ಲ 


£3 
ಸ 
ಖೆ 


3 


TG 


ಎಂ ಸಮೌ 


ASNT 


ವೆಹೆಸುವ 


ನ ಯ 


ಪಾ 


BY, 
ಈ 
ye 


“ನ್‌ 


SE ) 
೫ 


[ses 


ಎ 
We) 


ಡಿದ ಮೆ 


೦ಬು 


ಗತ 


ಮ 
[ow] 


€ 
PNT 7 
ent 


4 


ಮ 


ಕರಣ ಇ 


[< 


ಶಿ 
PRE] 
ಅದು 
ನಿ: 
ಸ 


ಖೈ 
4 
Hu 
& 


pe) 


% 


೦ದು ಬಡಿ ಕೊಟ್ಟು 
ಲಂಚ 


ಗ 
ವ ಕಿಗಾರಿ 


NB 


[2 


4 


ಣಿ 
3 


ದನು 


ಷಣೆ ಮಾಡಿದರು. ಆದು 
Ny 


Nm 


© 
NS 


176 
ಹೊ 
ಬಿಲ? 


i 
[3 
5 
fi 
pT 
pe 
18 


%) 
೫ 


ಮ 4 
£0 
(SAS 
= WE 4 
ಖಾ x 
$A 
Ke Ke) pE [7 
[3] ಜ್ಜ: 
(8) 3" a i 


ENE) 
To 


p 


ಸಂಸದಿೀೀಲು ಮಸಿ £73 


ಅಲ್ಲಿಯವರೆಗೆ ಇದನ್ನು ಸರಿಪಡಿಸುವುದಕ್ಕಿ ಸ ಸ . ಈಗ ಇರತನ್ನುದಾ ಅಡಿನಿಸ್ಟೇಷ.” 


ಬಹಳ ಕಬ್ಬ ರೀತಿಯಲ್ಲಿ ನದೆದ ಬುತಿದೆ. ಈ ಸಕು 


ಮಾಡುವುದಕ್ಕೆ ಸಾ ಸಾಧ್ಯವಾ: ರತ್ರಾ ಇಲ್ಲಿ, . ಗೆಣಂಬಿಯ 
ಮಂಜು ಹೇಳಿದೆ ತಕ್ಷಣ ಗೋಧಿಯ 


ಥಿ ಬಿಸಿ 
ಬಲ ಯದ್ದು ತ 


pp ಡಿ 
ದಿ (6 ಹತೋಟಿಗೆ 


OO SRN 
ಒಯು ಕೆ.ಜಗೆ 3 ರೂಪಾಯಿಗೆ 
. 


i 
ಯಂದ 


ಸಾ ಮ ಸರಿಖುಬೆ ಹ ನ ಸುಬ್ರಿದನ್ಕೆ ಸ್‌ : 


ಖಿ ಯೆ ನುಸಿ 


ರಲತ 


Re ಮ 


ಬ್ರ ಕ್ರ ಬು ಜವೆಕೆಣ 


pa) 'ಮಾಡುತಿ ಶನಿ. 


ಯಿ 


ef ಸಿಸಿ ್ರಿ 


172 ೬. ಆರ್‌. ಶಾಮಣ 


ಸ್ಪೀಲ್‌ಪ್ಲಾಂಟ್‌ ಬಗ್ಗೆ ಹೇಳುವುದಾದರೆ ಸ್ಟೀಲ್‌ಪ್ಲಾಂಟ್‌ ಸರ್ಕಾರದ ಅಧೀನದಲ್ಲಿ 
ಇದ್ದುದರಿಂದ ಇದರಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳು ನಷ್ಟವಾಗುವುದಕ್ಕೆ 
ಸರ್ಕಾರದ ಒಂದು ಧೋರಣೆ ಮತ್ತು ಸರಿಯಾಗಿ ಆಡಳಿತವನ್ನು ನಡೆಸದೇ ಇರುವುದೇ 
ಕಾರಣ. ಇದಕ್ಕೆ ಜನಸಾಮಾನ್ಯರು ಕಾರಣವೇ? ವಿರೋಧ ಪಕ್ಷದವರು ಕಾರಣವೇ? 
ಎಂಬುದನ್ನು ನೋಡಬೇಕಾಗಿದೆ. ನ್ಯಾಷನಲ್‌ ಸ್ಟೀಲ್‌ ಪ್ಲಾಂಟ್‌ನಲ್ಲಿ ಕೋಟ್ಯಾಂತರ 
ರೂಪಾಯಿಗಳು ನಷ್ಟವಾಗಿರುವುದರಿಂದ ಇದರ ಬೆಲೆ ಏರುತ್ತಿದೆ. ಆಡಳಿತ ಪಕ್ಷ ದೇಶದ 
ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವುದಕ್ಕೆ ಮುಂಚಿ ಸ್ಟೀಲ್‌ ಬೆಲೆ ಒಂದು ಬನ್ನಿಗೆ 
800 ರೂಗಳು ಇತ್ತು. ಇವೊತ್ತು ಅದು 3200 ರೂಗಳಿಗೆ ಏರಿದೆ. ಈ ರೀತಿ ಇದರ ಬೆಲೆ 
ಏರುವುದಕ್ಕೆ ಯಾರು ಕಾರಣ? ವಿರೋಧಪಕ್ಷದವರು ಕಾರಣವೇ? ಇದಕ್ಕೆ ಆಡಳಿತ ಪಕ್ಷದ 
ಆಡಳಿತದಲ್ಲಿರತಕ್ಕಂಥಾವರ ಒಂದು ಧೋರಣೆ ಅವರ ಒಂದು ನಿಶ್ಯಕ್ತಿ ಕಾರಣ ಎಂದು 
ಹೇಳಬೇಕಾಗಿದೆ. ಸ್ಟೀಲ್‌ ಬೆಲೆ 860 ರೂ. ಗಳಿಂದ 3200 ರೂ.ಗಳಿಗೆ ಏರಿದರೆ ಫ್ಯಾಕ್ಷರಿಗಳನ್ನು 
ನಡೆಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಪ್ರತಿವರ್ಷ ಬಟ್ಟೆಗಳ ಮೇಲೆ ಎಕ್ಸೈಜ್‌ ಡ್ಯೂಟಿಯನ್ನು 
ಹಾಕುತ್ತಿದ್ದಾರೆ. ಆದ್ದರಿಂದ ಬಟ್ಟೆಗಳ ಬೆಲೆ ಏರುತ್ತಿದೆ. ಜನಗಳ ಆಹಾರ ಸಮಸ್ಕೆಯನ್ನು 
ಬಗೆಹರಿಸುವುದಕ್ಕೆ ಈ ಸರ್ಕಾರಕ್ಕೆ ಸ ಸಾಧ್ಯವಾಗಿಲ್ಲ. ಇವೊತ್ತು ಪಟ್ಟಣಗಳಲ್ಲಿ ಜನಸಾಮಾನ್ಯರು 
ಜೀವನ ಮಾಡುವುದು ಕಷ್ಟವಾಗಿದೆ. ಜನಸಾಮಾನ್ಯರಿಗೆ ಯಾವ ವಿಧವಾದ ಸೌಕರ್ಯವನ್ನೂ 
ಇವರ ಆಡಳಿತದಿಂದ ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ರಾಜ್ಯಪಾಲರ ಭಾಷೆಣದಲ್ಲಿ 
ಸಾಮಾನುಗಳ ಬೆಲೆ ಯದ್ವಾ ತದ್ವಾ ಏರಿರುವುದಕ್ಕಿ ಯಾವ ಕ್ರಮವನ್ನೂ ತೆಗೆದುಕೊಂಡಿದ್ದಾರೆ 
ಎಂಬ ಅಂಶವನ್ನು ಸ್ವಲವೂ ಕೂಡ ವಿವರಿಸದೇ ಇರುವುದು ಶೋಚನೀಯ ವಿಚಾರ. 


ಒಂದು ಕಡೆ ಕಾರ್ಮಿಕರ ಸೆ ಸೈ ಕ್‌, ಒಂದು ಕಡೆ ಡಾಕ್ಷರುಗಳ ಸ್ಟೆ ಸ್ಪೈಕ್‌, ಮತ್ತೊಂದು ಕೆ 

ಉಪಾಧ್ಯಾಯರುಗಳ ಸ್ತ ಸ್ಟ್‌ ನಡಿಯುತಿದೆ. ಡಾಕ್ಷರುಗಳ ಮತ್ತು ಉಪಾಧ್ಯಾ ಮುರುಗ 
ಸ್ಟ್ರೈಕ್‌ ನಡೆದದ್ದು ಇಡಿ ಚರಿತ್ರೆಯಲ್ಲೇ ಕಂಡು ಬಂದಿಲ್ಲ. ಕಾರ್ಮಿಕರ ಸ್ಲಕ್‌ ಬೇರೆ 
ನಡೆಯುತ್ತಿದೆ. ಇದಕ್ಕೆಲ್ಲಾ ಯಾರು ಕಾರಣ? ಜನಗಳಲ್ಲಿ ಅತೃಪ್ತಿ ET ಮುಖ್ಯ 
ಕಾರಣ. ಸರ್ಕಾರದವರು ಸಾಮಾನುಗಳ ಬೆಲೆಗಳನ್ನು ಹತೋಟಿಯವ್ಲಿಡುವುದನ್ನು ಕೈ 
ಬಿಟ್ಟದ್ದರಿಂದ ಬೆಲೆಗಳು ವಿಪರೀತವಾಗಿ ಏರುತ್ತಿವೆ. ಆದ್ದರಿಂದ ಜನಸಾಮಾನ್ಯರ ಜೀವನ 
ಕಷ್ಟವಾಗಿದೆ. ಸೀಮೆಎಣ್ಣೆಗೆ ಕ್ಕೂ ನಿಲ್ಲಬೇಕು ಸಾಮಾನುಗಳನ್ನು ಕೊಳ್ಳಲು ಕ್ಕೂ ನಿಲ್ಲಬೇಕು, 
ಹೀಗೆ ಪ್ರತಿಯೊಂದಕ್ಕೂ ಕ್ಕೂ ನಿಲ್ಲಬೇಕು. ಜನಗಳು ಎಷ್ಟು ದುಡ್ಡನ್ನು ಖರ್ಚು ಮಾಡಿದರೂ 
ಅವರು ಕೊಳ್ಳುವ ಸ್ಲಿತಿಯಲ್ಲಿ ಇಲ್ಲ, ಕಾರ್ಮಿಕರು ಪ್ರತಿಭಟನೆ ಮಾಡಿದರೆ ಆಗ ಅವರಿಗೆ 
ಸ್ವಲ್ಪ ಡಿ.ಎ. ಕೊಡುತಾರೆ. ಕೇವಲ 23 ಲಕ್ಷ ಇರತಕ್ಕ ಮೌಕರರು ಸ್ಪ್ಯಕ್‌ ಮಾಡಿದರೆ ಬೆದರಿಕೆ 
ಹಾಕಿದರೆ ಹೆದರಿಕೊಳ್ಳುತ್ತಾರೆ. ಯಾವ ಕೆಲಸವೂ ಕೂಡ ವ್ಯಾಯವಾಗಿ ಆಗುತ್ತಿಲ್ಲ. ಸ್ಹ ಕ್‌ 
ಮಾಡಬೇಕು ತಮ್ಮಬೇಡಿಕೆಗಳನ್ನು ್ಲು ಪಾಠೈಸಿಕೊಳ್ಳಬೇಕು. ಫ್ಯಾಕ್ಷರಿಗಳವರು ಸೈಕ್‌ ಮಾಡುತ್ತಿದ್ದಾರೆ. 

ಉಪಾಧ್ಯಾಯರು ಸ ಸ್ಟೈಕ್‌ ಮಾಡುತಿದ್ದಾರೆ. ಏರೋಪೇನ್‌ ಪೈಲೆಟ್ಸ್‌ ಸೆ ಸ್ರೈಕ್‌ ಮಾ ಡುತಿದ್ದಾರ. 

ಯಾರು ತೃಪ್ರಿಯಿಂದಿದ್ದಾರೆ ಎಂದರೆ ಪಾರ್ಟಿಯಲ್ಲಿರತಕ್ಕವರು ಸರ್ಕಾರಕ್ಕೆ ಬೆಂಬಲ 


ಸಂಸದೀಯ ಪಟು 173 


ಕೊಡತಕ್ಕವರು, ಪ್ರಡಾರಿಗಳು, ಮಂತ್ರಿಗಳು ಮುಂತಾದವರಿಗೆ ಸುಲಭವಾಗಿ ಸೌಕರ್ಯ 
ಸಿಕ್ಕುತ್ತದೆಯೇ ಅಂಥಹವರನ್ನು ಹೊರತು 90-95 ಭಾಗ ಜನಸಾಮಾನ್ಯರು ವಿಪರೀತ 
ಕಷ್ಟಪಡುತ್ತಿದ್ದಾರೆ. ಆದ್ದರಿಂದ ಸರ್ಕಾರದ ಆಡಳಿತ ಸರಿಯಾಗಿಲ್ಲ. ಇದನ್ನು ನೋಡಿದರೆ 
ಅವರು ತಲೆತಗ್ಗಿಸಬೇಕಾಗಿದೆ. ಯಾವ ವಿಚಾರದಲ್ಲಿಯೂ ನಿಮಗೆ ಬೆನ್ನು ತಟ್ಟುವ ಕೆಲಸ 
ಆಗಿಲ್ಲ. ರಾಜ್ಯಪಾಲರ ಭಾಷಣ ವಿಚಾರದಲ್ಲಿಯೂ ನಿಮಗೆ ಬೆನ್ನು ತಟ್ಟುವ ಕೆಲಸ ಆಗಿಲ್ಲ. 
ರಾಜ್ಯಪಾಲರಿ ಭಾಷಣ ಒಂದು ಪೊಳ್ಳು ಭಾಷಣವೇ ಹೊರತು ಜನಸಾಮಾನ್ಯರಿಗೆ ಹಿತವನ್ನು 
ಉಂಟು ಮಾಡುವಂತಹ ಬಾಷಣವಾಗಿಲ್ಲವೆಂದು ವಿಷಾದದಿಂದ ಹೇಳಬೇಕಾಗಿದೆ. 


ಇನ್ನು ದೇಶದಲ್ಲಿರತಕ್ಕಂತಹ ನಿರುಯ್ಕೋಗವನ್ನು ಹೋಗಲಾಡಿಸುತ್ತೇವೆಂದು ಹೇಳುತ್ತಿದ್ದಾರೆ. 
ಅನೇಕ ಸ್ಕೀಮುಗಳನ್ನು ಇದರ ಬಗ್ಗೆ ಹಾಕಿಕೊಂಡಿದ್ದಾರೆ. ಇವತ್ತು ವಿದ್ಯಾವಂತರಿಗೆ ಹಾಗೂ 
ಅವಿದ್ಧಾವಂತರಿಗೂ ಉದ್ಯೋಗಗಳನ್ನು ಒದಗಿಸುವುದರಲ್ಲಿ ವಿಘಲರಾಗಿದ್ದೀರಿ 
ಉದ್ಯೋಗವಿಲ್ಲದ ಯುವಕರು ಬೀದಿ ಬೀದಿಗಳಲ್ಲಿ ಅಲೆದಾಡುತಿದ್ದಾರೆ. ಇದನ್ನು ನೋಡಿದರೆ 
ನಿಮಗೆ ವಿರುದ್ಯೋಗ ಸಮಸ್ಯೆಯನ್ನು ನೀಗಿಸುವುದಕ್ಕೆ ಸಾಧ್ಯವಿಲ್ಲವೆಂದು ಕಾಣುತ್ತದೆ. ಇದು 
ನಿಮಗೆ ಮರ್ಯಾದೆಯನ್ನು ತರುತ್ತದೆಯೇ ಎಂದು ಯೋಚನೆ ಮಾಡಬೇಕು. ಅದರ 
ಜೊತೆಗೆ ನಮ್ಮ ಉತ್ಪನ್ನದ ಬಗ್ಗೆ ಹೇಳುವುದಾದರೆ, ನಮ್ಮದೇಶದಲ್ಲಿ ಉತ್ಪನ್ನ ಕಡಿಮೆಯಾಗಿ, 
ಜನಸಂಖ್ಯೆ ಜಾಸ್ತಿಯಾಗುತ್ತಾ ಇದೆ. ಜನಸಂಖ್ಯೆಯನ್ನು ತಡೆಗಟ್ಟುವುದಕ್ಕೆ ನಿಮ್ಮ ಕೈಯಿಂದ 
ಸಾಧ್ಯವಾಗಿಲ್ಲ. 


ಶ್ರೀ ವಿಸ್‌.ಎಂ. ಕೃಷ್ಣೆ - ಜನಸೆಂಖ್ಯೆಯನ್ನು ನಾವು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು 
ಎಂಬುದರ ಬಗ್ಗೆ ಏನಾದರೂ ಸಲಹೆಗಳನ್ನು ಕೊಟ್ಟರೆ ಒಳ್ಳೆಯದು. 


ಶ್ರೀ ಕೆ.ಹೆಚ್‌. ಹನುಮೇಗೌಡ - ತಮಗೆ ಏಕೆ ತಡೆಗಟ್ಟುವುದಕ್ಕೆ ಸಾಧ್ಯವಿಲ್ಲ? ಒಬ್ಬರಿಗೆ 
ಒಂದು ಕಾನೂನು, ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು ಏಕಿ ಮಾಡುತ್ತಿದ್ದೀರಿ? ಅದನ್ನು ಬದಲಾವಣೆ 
ಮಾಡಿ ಎಲ್ಲರಿಗೂ ಒಂದೇ ಕಾಮೂನು ಮಾಡಿ ಇಷ್ಟಕ್ಕಿಂತ ಹೆಚ್ಚು ಮಕ್ಕಳು ಇರಬಾರದು ಎಂದು 
ಮಾಡುವುದಕ್ಕಾಗುವುದಿಲ್ಲವೇ? ಇದನ್ನು ಮಾಡಲು ನಿಮಗೆ ಪಾರ್ಲಿಮೆಂಟ್‌ನಲ್ಲಿ ಮೂರನೆ 
ಎರಡು ಅಂಶದಷ್ಟು ಮೆಜಾರಿಟಿ ಇಲ್ಲವೇ? ಅದನ್ನು ಮಾಡಿ. 


ಶ್ರೀ ಟಿ.ಆರ್‌. ಶಾಮಣ್ಣ - ನೀವು ಕೋಟ್ಯಾಂತರ ರೂಪಾಯಿ ಕುಟುಂಬ 
ಯೋಜನೆಗೋಸ್ಕರ ಖರ್ಚು ಮಾಡುತ್ತಿದ್ದೀರಿ. ಅದರ ಪ್ರತಿಫಲವಾದರೂ ಏನಾಗಿದೆ ಅದು 
ಸರಿಯಾಗಿ ವಿನಿಯೋಗವಾಗಿ ಅಬರ ಫಲ ದೊರತಿದೆಯೇ? ಎರಡನೆಯದಾಗಿ ಹಣ 
ಇರತಕ್ಕವರ ಜನಸಂಖ್ಯೆ ಮಾತ್ರ ಕಡಿಮೆಯಾಗುತಿದೆ, ಬಡವರ ಜನ ಸಂಖ್ಯೆ ಹೆಚ್ಚಾಗುತ್ತಾ 
ಹೋಗುತಿದೆ. ಆದ್ದರಿಂದ ಈ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದಕ್ಕೆ ತಮ್ಮಕ್ಸೆಯಲ್ಲಿ 
ಶಕ್ತಿ ಇಲ್ಲವೆಂದು ಹೇಳುತಿದ್ದೇನೆ. ಉತ್ಪನ್ನ ಹೆಚ್ಚದೆ ಬರೇ ಜನಸಂಖ್ಯೆ ಹೆಚ್ಚುತ್ತಾ ಹೋದರೆ 


ಜಾ 
ಜನರು ಸುಖದಲ್ಲಿ ಜೀವನವನ್ನಾದರೂ ಹೇಗೆ ತಾನೆ ಮಾಡುತ್ತಾರೆ? ಇವತ್ತು ಕೇಂದ್ರದಲ್ಲಿ 


ಹಾಗೂ ರಾಜ್ನದ 


Oe NS EE EE 0, 
ನಿರು ೫ ಬ್ರದಾ: ಭನ 
[o 


» ಜಿ 
ಹರಾ ಘನಿ 
pS ಇವಿ 


(i A 
ಮಡಸುತಳನಲ 


SS NS) 


a] 


೯) 
fy 


ನಂಟ 


ಮು 


pS 


Fay 


Td, 


3, 


176 ಟ. ಆರ್‌. ಶಾಮಣ್ಣ 


) ವಿಧವಾದ ನಿರ್ಮಾಣ ಕಾರ್ಯಗಳು ನಿಂತುಹೋಗಿವೆ. ಮೌಕರರಿಗೆ ಕೊಡಬೇಕಾದ ಸಂಬಳ 
ಸಾರಿಗೆಗಳಿಗೆ ಇರತಕ್ಕ ಹಣ ಸಾಕಾಗುತ್ತಾ ಇಲ್ಲ. ಆದರೆ ಜನಗಳ ಹಿತರಕ್ಷಣೆಗೋಸ್ಕರ ಹಣದ 
ಖರ್ಚು ಸರಿಯಾಗಿ ಆಗುತ್ತಾ ಇಲ್ಲ, ಇನ್ನು ಉಪಾಧ್ಯಾಯರ ಬೇಡಿಕೆಗಳ ಬಗ್ಗೆ ಈಗಾಗಲೇ 
ಒಂದು ಆಂದೋಲನವನ್ನು ಅವರು ಮಾಡಿದ್ದಾರೆ. ಸರ್ಕಾರದವರು ಅವರ ಬೇಡಿಕೆಗಳ 
ಬಗ್ಗೆ ಇದುವರೆಗೆ ಯಾವ ಒಂದು ದೃಢವಾದ ನಿಲುವನ್ನಾಗಲೀ, ತೀರ್ಮಾನವನ್ನಾಗಲೀ 
ತೆಗೆದುಕೋಡಿದ್ದರೆ, ಇಂತಹೆ ಅಂದೋಲನಗಳು ಬೆಳೆಯುವುದಕ್ಕೆ ಅವಕಾಶವಾಗುವುದಿಲ್ಲ. 
ಇವರ ಒಂದು ಧೋರಣೆಯಿಂದ ಕೆಲವು ಸಂದರ್ಬಗಳಲ್ಲಿ ನೋಲತಕ್ಕ ಮನೋಭಾವ 
ಉಂಟಾಗಿ ಆಡಳಿತದಲ್ಲಿ ಒಂದು ಹಿಡಿತ ಇಲ್ಲದಿರುವುದಾಗಿದೆ ಆಡಳಿತವನ್ನು ಸರಿಯಾದ 

€ತಿಯಲ್ಲಿ ನಡೆಸಿಕೊಂಡು ಹೋಗುವದಕ್ಕೆ ಯಾವತೂ ್ರ ಪ್ರಯತ್ನಪಟ್ಟಿಲ್ಲ. ಅದರ ಜೊತೆಗೆ 

ಸಟ ಪಕ್ಷದಲ್ಲಿ ಬೇಕಾದಷ್ಟು ಮೆಜಾರಿಟಿ ಇದೆಯೆಂದು £ ಹೇಳಿದರೂ ಒಳ್ಳೆಯ ನೀತಿಯಿಂದ 
ನಡೆದುಕೊಂಡು ಹೋಗುವುದಕ್ಕೆ ಬೆಂಬಲ ಇಲ್ಲದೇ ಇರುವುದು ಇಷ್ಟೊಂದು ದುರಾಡಳಿತಕ್ಕೆ 
ಕಾರಣವೇಂದು ನಾನು ಕಡ್ಡಾಯವಾಗಿ ಹೇಳಬೇಕಾಗಿದೆ. ಈ ದೇಶದ ಹಿತದಷ್ಟಿಯಿಂದಾದರೂ 
ಇವರ ಆಡಳಿತ ನಿಜವಾಗಿ ಸ್ವಚ್ಛವಾಗಿರಬೇಕಾಗಿದೆ. ಯಾವಾಗಲೂ ನಿಮ್ಮ ಮನೆ 
CR ಎಲ್ಲಿಯವರೆಗೆ ನಿಮ್ಮ ಮನೆಯಲ್ಲಿ ಕೊಳೆಯಾಗಿ ವಾಸನೆ ಇರುತ್ತದೋ 
ಅಲ್ಲಿಯವರೆಗೆ ನೀವು ಸರಿಯಾದ ಆಡಳಿತವನ್ನು ಈ ದೇಶಕ್ಕಿ ಕೊಡುವುದಕ್ಕಾಗುವುದಿಲ್ಲವೆಂದು 
ವಾಮ ib ಹೇಳುತ್ತೇನೆ. ಇನ್ನು ಸರ್ಕಾರದ ಆಸ್ಪತ್ರೆಗಳಿಗೆ ಹೋದರೆ 
ಆಲ್ಲಿ ಸಾಕಷ್ಟು ಔಷಧಿಗಳಿಲ್ಲ. ಇದರಿಂದ ಬಡವರಿಗೆ ಯಾವ ರೀತಿಯಲ್ಲಿ ಚಿಕೆ ಸಿಗಬೇಕು? 
ಜವರಿಗೆ ಸಾಕಷ್ಟು ಸೌಲಭ್ವಗಳನ್ನು ಈಗ ಅನೇಕ ಆಸ್ಪತ್ರೆಗಳಲ್ಲಿ ಒದಗಿಸುತ್ತಾ ಇಲ್ಲ. ಈ 
ಒಂದು ಕಾರ್ಯದಲ್ಲಿ ಇವರು ವಿಫಲಬಾಗಿದ್ದಾರೆ. ಇದಲ್ಲದೆ ಇತ್ತೀಚಿಗೆ ಅನೇಕ ಮಹಿಳಾ 
ಸಮಾಜಗಳಿಗೆ ಕೊಡುತ್ತಿದ್ದಂಥ ಗ್ರಾಂಟುಗಳನ್ನು ಈಗ ನಿಲ್ಲಿಸಿದ್ದಾರೆ. ಸರ್ಕಾರದಲ್ಲಿ ತಮ್ಮ 
ಪಕ್ಷವೇ ಈಗಿನ ಒಂದು ಆಡಳಿತದಲ್ಲಿ ಇರಬೇಕೆಂಬ ಉದ್ದೇಶವಿದ್ದ ಪಕ್ಷದಲ್ಲಿ ನಿಜವಾಗಿಯೂ. 
ಆಡಳಿತವನ್ನು ಸ್ವಚ್ಛವಾಗಿ ಸರಿಯಾದ ರೀತಿಯಲ್ಲಿ ನಡೆಸು ವ ಹಾಗ ಫ ಪ್ರ ಯತ್ನಪಡಬೇಕು. 
ಜವ ಈಗಾಗಲ ನವರ ೭ ಆಡಳಿತಕ್ಕೆ ಬೇಸತ್ತಿದ್ದಾರೆ. ಗುಜರಾತ್‌ ಖಂತುದ bi 
ನಡೆಯುತ್ತಿರುವ ಹಾಗೆ ಇಲಿವ ಜನ ರೊಚ್ಚಗೆದ್ದರ ತಗ ಇವರು ಬಹಳ ಕಷ್ಟಪಡಬೇಕಾಗು 
ಸಂದರ್ಭದಲ್ಲಿ ನಾನೊಂದು ಮಾತನ ಹೇಳಬೇಕಾಗಿದೆ. ನಿಮ್ಮ ಪಕ್ಷವನ್ನು BE 
ರೋಧ ಪಕ್ಷವನ್ನು ಸಾಯಿಸುವುದಕ್ಕೆ ಪ್ರಯತ್ನಪಡು: ಏದ್ಧೀರಿ. ಇ ದರಿಂದ ಡೆಮೋತಕ್ರಸಿಗೇ 
ಹೆಟ್ಟು ತರುತ್ತದೆ. ನರಾ ಅಳಿಸುವುದಕೂ 


ಕಾರಣರಾ ನಸು ಸಪ್ನ ಅಂ ಪಾಯದ 


ಸ 


೬ 


ಮ ಮತನು ಕಡೆ ಮ 
ಒಂದು ಕಡೆ ಬೂತ, ಮತ್ತೊಂದು 
ಜನಗಳಿಗೆ ಅ ನ್ಯಾಯಪಮಾಡುತಿದ್ದಾವೆ 
ಸಾಧ್ಯವಿಲ್ಲ. ಸ್ವಚ್ಛ ಆಡಳಿತ ಮ ದ 


ಕಡೆ 
[ 


ಸಂಸದೀಯ ಪಟು 177 


ನಿಷ್ಠಲರಾಗಿದ್ದಾರೆ. ಕುಲಗೆಟ್ಟ ಆಡಳಿತವನ್ನು ಕೊಟ್ಟಿದ್ದಾರೆ. ಸ್ವಚ್ಛವಾದ ಆಡಳಿತವನ್ನು ಕೊಟ್ಟಿಲ್ಲ. 
ಜನಗಳು ಸುಖಿವಾಗಿರತಕ್ಕ ಆಡಳಿತವನ್ನು ಕೊಟ್ಟಿಲ್ಲ ಈಗಿರುವ ಸಂದರ್ಭದಲ್ಲಿ ಜನಸಾಮಾನ್ನರು 
ಬಹಳ ಕಷ್ಟಕ್ಕೆ ಸಿಕ್ಕಿದ್ದಾರೆ. ಅದರಲ್ಲಿಯೂ ಮಧ್ಯಮವರ್ಗದವರು ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. 
ಆದ್ದರಿಂದ ಈಗಲಾದರೂ ಇವರು ಬೇಗ ಕಣ್ಣು ತೆರೆದು ಜನಗಳ ಹಿತರಕ್ಷಣೆಗಾಗಿ ಚಿನ್ನಾಗಿ 
ಒಳ್ಳೆಯ ಕೆಲಸಗಳನ್ನು ಅವರ ಅಮಕೂಲಕ್ಕಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ 
ಇವರು ಈ ರಾಜ್ಯದ ಜನರಿಗೆ ದ್ರೋಹ ಮಾಡಿದಂತಾಗುತ್ತಬೆಂದು ಹೇಳುತ್ತೇನೆ. ಯಾವದೋ 
ಒಂದು ಸಬೂಬು ಹೇಳುಪುದು, ಬ್ಯಾಂಕ್‌ ನ್ಯಾಷನಲ್ಪೆಚೇಷನ್‌ ಮಾಡುತ್ತೇವೆ. ಬಂಗಾಳದ 
ನಿರಾಶ್ರಿತರಿಗೆ ಸಹಾಯ ಮಾಡುತ್ತಿವೆಂದು ಹೇಳಿ ಓಟುಗಳನ್ನು ಗಳಿಸುವ ಉದ್ದೇಶದಿಂದ 
ಯಾವದೋ ಸಂದರ್ಭ ಹುಡುಕಿ ಆ ಸಂದರ್ಭವನ್ನು ಇವರ ಒಂದು ಅನುಕೂಲಕ್ಕೋಸ್ಕರ 
ಉಪಯೋಗಿಸುತಿದ್ದಾರೆ. ಬಹಳ ದಿನಗಳು ಈ ರೀತಿ ನಡೆಯುವುದಿಲ್ಲ. ಜನಗಳ ಹಿತದ್ಭಷ್ಟಿ 
ನಿಮ್ಮಮನಸ್ಸಿನಲ್ಲಿದ್ದ ಪಕ್ಷದಲ್ಲಿ ಈ ದಿನದಿಂದಲೇ ಸ್ವಚ್ಛವಾದ ಆಡಳಿತವನ್ನು ಹಾಗೂ ಶುಭ್ರವಾದ 
ಆಡಳಿತವನ್ನು ಜನಗಳಿಗೆ ಉಪಯೋಗವಾಗುವಂತೆ ಕೊಡಿ. ಈಗ ಅದರಲ್ಲಿ ಇವರು 
ನಿಷ್ಟಲರಾಗಿದ್ದಾರೆಂದು ನಾನು ದೈರ್ಯವಾಗಿ ಹೇಳುತ್ತೇನೆ ಯಾವುದೋ ರೀತಿಯಲ್ಲಿ ನಿಮ್ಮ 
ಸ್ಫೋಗನ್ಸ್‌ ಕೂಗಿಕೊಂಡು ಆಡಳಿತವನ್ನು ನಡೆಸುತ್ತೇವೆಂದು ಹೇಳುವ ಕಾಲ ಹೋಯಿತು. 
ಆದ್ದರಿಂದ ಈ ಬನ ಸ್ವಚ್ಛ ಆಡಳಿತ ಬೇಕು. ಅದನ್ನು ಮಾಡದೇ ಕೇವಲ ರಾಜ್ಯಪಾಲರ ಕೈಲಿ 
ಅವರ ಒಂದು ಭಾಷಣವನ್ನು ಓದಿಸುವುದರಿಂದ ದೇಶಕ್ಕೇ ಆಗಲಿ, ಜನಗಳಿಗೇ ಆಗಲೀ 
ಹೆಚ್ಚಿನ ಪ್ರಯೋಜನವಾಗುವುದಿಲ್ಲ. ಒಂದು ಕಡೆ ಕನ್ನಡ ಆಡಳಿತ ಭಾಷೆ ಮಾಡಬೇಕೆಂದು 
ಹೇಳುತ್ತಾರೆ. ಆದರೆ ಅದಕ್ಕೆ ಇವರು ಏನು ಮಾಡುತ್ತಿದ್ದಾರೆಂಬ ಬಗ್ಗೆ ಯಾವ ಒಂದು 
ಕ್ರಮವೂ ಸರಿಯಾಗಿ ನಡೆದಿಲ್ಲ. ಕನ್ನಡ ಆಡಳಿತ ಭಾಷೆ ಮಾಡಬೇಕಾದರೆ ಬಹು ಮುಖ್ಯವಾಗಿ 
ಪೆಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಕನ್ನಡ ಟೈಪ್‌ರೈಟರುಗಳು ಬೇಕು. ಎಷ್ಟು ದುಡ್ಡಾದರೂ 
ಕೊಡುತ್ತೇವೆಂದರೆ, ಈಗ ಕನ್ನಡ ಟೈಪ್‌ ರೈಟರ್ಸ್‌ ಸಿಗುತ್ತಿಲ್ಲ. ಈ ಸರ್ಕಾರದಲ್ಲಿ ಎಷ್ಟು ಜನ 
ಅಧಿಕಾರಿಗಳು ಕನ್ನಡದಲ್ಲಿಯೇ ಅಫೀಸಿನ ವ್ಯವಹಾರವನ್ನು ಈಗ ಮಾಡುತ್ತಿದ್ದಾರೆಂಬುದಕ್ಕೆ 
ನನಗೆ ಈ ಸರ್ಕಾರ ಅಂಕಿ ಅಂಶಗಳನ್ನು ಕೊಡಲಿ ಸಾಕು. ಕನ್ನಡ ಆಡಳಿತ 
ಭಾಷೆಯಾಗಬೇಕೆಂಬುದು ಬರೀ ಪೇಪರಿನಲ್ಲಿದೆಯೇ ಹೊರತು ಕನ್ನಡದ ಬೆಳವಣಿಗೆಗಾಗಿ 
ಹಾಗೂ ಕನ್ನಡ ಆಡಳಿತ ಭಾಷೆ ಮಾಡುವುದಕ್ಕೋಸ್ಕರ ನಿಜವಾಗಿ ಇವರು ಮನಸ್ಸಿಟ್ಟು 
ಕೆಲಸಮಾಡುತ್ತಾ ಇಲ್ಲವೆಂದು ನಾನು ಹೇಳಬೇಕಾಗಿದೆ. ಕನ್ನಡ ಟ್ವೈಪ್‌ರೈಟರ್ಸ್‌ ಅಭಾವದಿಂದ 
ಇನ್ಟೇಕರಿಗೆ ಬಹಳ ಕಷ್ಟವಾಗುತಿದೆ. ಇವರ ಕೈಲಿ ಅದನ್ನು ತರಿಸುವುದಕ್ಕೆ ಆಗುವುದಿಲ್ಲವೆಂದರೆ, 
ಯಾವುದಾದರೂ ಕೊಲಾಬೊರೇಷನ್ನಿನಿಂದ ಕನ್ನಡ ಟೈಪರೈಟಧ್ಲನ್ನು ತಯಾರುಮಾಡುವ 
ಹಾಗೆ ಹೊಸಯುಗದಲ್ಲಿ ಎಲ್ಲ ಆಫೀಸುಗಳಿಗೂ ಕನ್ನಡ ಟೈಪರೈಟರ್ಸ್‌ ಬೇಕೇಬೇಕು. ಅವು 
ಬಹುಮುಖ್ಯವಾಗಿ ನಮ್ಮಸರ್ಕಾರದ ಪ್ರತಿಯೊಂದು ಇಲಾಖೆಗೂ ಬೇಕಾಗಿವೆ. ಒಂದು 
ವರ್ಷದಲ್ಲಿ ಸುಮಾರು 300 ಕನ್ನಡ ಟೈಪರೈಟರ್‌'ಗಳನ್ನು ಒದಗಿಸತಕ್ಕ ಫ್ಯಾಕ್ಟರಿಗಳು ಇನ್ನು 
ಏಕೋ ಮುಂದೆ ಬಂದಿಲ್ಲ. ಆದ್ದರಿಂದ ಸರ್ಕಾರದವರು ಈಗಲಾದರೂ ಕನ್ನಡ 


Ke 


Ue) 


ಹ 


ಹೇಲು 


ಪೌ 
ಈ 
ಬ 


ಸಂದರ್ಭದ 


[3 
ಬು 
pe 
> 


8% 
» 
jo 

7) Te 


ಬನಕೊಡಬೇಕೆಂದ ನಾ 


ಗಲ 


ke 


[ 
[3 


ಸಾಲರ 


ಸದದಿಂಬಿ ಈ ದೇಶದ 


ದ 


ಎಗಿರು 


ರಾಶೆಯಾ 


ಮಿ 


ಲು 


ಹಳಮಾ/ i 
ಾಗೆಯೇ ಇಃ 


ಸ್ಸ 
ed py 
ME 
Me 

PAS 


ಎಳಿ 


ರ ಬು 
ಯೂ 


೧ ಇ 
ಣೆ ಬ yy 
A, 
೫ ಜಿ 


[A 
ಈ 
೨ 

“ಜೆ 


ಜಿ 
ಮ 


X 


ಜ.24 
ಸ 
ವಿಗೆ ಆದ 
'ಎಬಮೆಯನ 


ಸಂಸದೀಯ ಪಟು [79 
ಮೋಟಾರು ವಾಹನ ತೆರಿಗೆ ಿದ್ದುಪಡಿ) ವಿಧೇಯಕ * 


ಗ ನಮ್ಮಮುಂದೆ ಇಟ್ಟಿರತಕ್ಕ ಮೋಟಾರ್‌ ವೆಹಿಕಲ್ಸ್‌ ಟ್ಯಾಕ್ಸ್‌ ಅಮೆಂಡ್‌ಮೆಂಟ್‌ 
ವಿಲನ್ನು ವಾಮ ವಿರೋಧಿಸಬೇಕಾಗಿದೆ. ಕಾರಣವಾದರೂ ಇ ಇಷ್ಟೆ. ವಾಗರೀಕರಿಗೆ ಹೆಚ್ಚಿನ 
ಲಬ ವನ್ನು ಕೊಡಬೆ ವರ್ಷವರ್ಷವೂ ಹೆಚ್ಚು ತದಿಗೆ ಹಾಕತಕ್ಕ ನೀತಿಯನ್ನು 
ವಿರೋ ಾಧಿಸಚೇಕಾ ಗಿದೆ. ಸಗ ತಂದಿರತಕ್ಕೆ ಮಸೂದೆ ಪ್ರಕಾರ ಸ್ಥೂಟರ್‌ಗಳು ಮತ್ತು 
ಮೋಟಾರ್‌ ಮೆಹಿಕಲ್‌ನ್ನು ಯಾವ BERNE ಪರ್ಷಸ್‌ಗೂ ಉಪಯೋಗಿಸುವುದಿಲ್ಲ, 
ia ರ್‌'ಗಳನ್ನು ಬಜವರು ಮತ್ತು ಮಧ್ಯಮ ವರ್ಗದವರು ಉಪಯೋಗಿಸುತ್ತಾರೆ. ಒಂದು 
ಕಜೆ ಪೆಟ್ರೋಲ್‌ ಬೇ ಜಾಸ್ಲಿ ಆಗಿದೆ ಇನ್ನೊಂದು ಕಡೆ ಎಕ್ಸೆಸ್‌ ಡ್ಯೂಟಿ "ಹೆಚ್ಚಾಗಿದೆ. 
ಮತ್ತೊಂದು ಕಚೆ ಸ್ಪೇರ್‌ ಪಾರ್ಟ್ಸ್‌ ಬೆಲೆ ಹೆಚ್ಚುಗಿದೆ. ವಾಹನ ಸೌಕರ್ಯವನ್ನು ಹೆಚ್ಚಾಗಿ 
ಒದಗಿಸದೇ ಇರುವ ಈ ಕಾಲದಲ್ಲಿ ಸಣ್ಣ ವಾಹನಗಳನ್ನು ಇಟ್ಟುಕೊಂಡಿರುವವರ ಮೇಲ 
ಹೆಚ್ಚು ಹೆಚ್ಚು ತೆರಿಗೆ ಹಾರುವಯು ಉಚಿತವಲ್ಲ. ನಾನು ಮೊದಲು ಒಂದು ಕಾರ್‌ ಇಚ್ಛಿದ್ದೆ, 
ಆ ಕಾಲದಲ್ಲಿ 400 ರೂಪಾಯುಗಳಿಗಿಂತ ಹೆಚ್ಚಿಗೆ ಮೈಂಟೆನೆನ್ಸ್‌ಗೆ ಖರ್ಚಾಗುತಿತ್ತು. ಈಗ 
ಒಬ್ಬ ಜ್ವೆವಲ್‌ನ್ನು ಇಟ್ಟುಕೊಂಡು ಒಂದು ಕಾರ್‌ ಇಡಬೇಕಾದರೆ 750 ರೂಪಾಯಿಗಳಿಗಿಂತ 
ಸಣ ಆಗುವುದಿಲ್ಲ. 756 ರೂಪಾಯಿ ಇದ್ದರೆ ಈ ಕಾಲದಲ್ಲಿ ಒಂದು ಬಡ ಸಂಸಾರ 
ಜೀವನ ಮಾಡುವುದಕ್ಕಾಗುತ್ತಬೆ. ಕಾರ್‌ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದುದರಿಂದ 
ಕಾರ್‌ ಬಿಟ್ಟು ಸ್ಫೂಟರ್‌ಗಳನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದರೆ. ಅವುಗಳ ಮೇಲೆ ತೆರಿಗೆ 
ಹೆಚ್ಚಿಸಿರುವುದು ಅಷ್ಟು? ಟಿಚಿತ್ಯವಲ್ಲ. ಇದರ ಬಗ್ಗೆ ಸ್ಪಲ್ಪ ಯೋಚನೆ ಮಾಡಬೇಕು. ವರ್ಷೇ 
ವರ್ಷೇ ಬೆಂಗಳೂರು  ಡಿವಿಜನ್‌ನಲ್ಲಿ ಮೋಟಾರ್‌ "ವೆಹಿಕಲ್‌. ಮೇಲೆ ಬೇಕಾದಷ್ಟು ಟ್ಯಾಕ್ಸ್‌ 

ಪೊಲು ಮಾಡುತಿದ್ದೇವೆ. ಬೆಂಗಳೂರು ಆರ್‌.ಟಿ.ಓ. ಆಫೀಸಿಗೆ ಮಾನ್ಯ ಮಂತ್ರಿಗಳು 
Wea ದಯವಿಟ್ಟು ಹೋಗಿ ನೋಡಬೇಕು. ಆದು ಯಾವಾಗಲೋ ಬಿದ್ದು ಜೋಗುವ 
ಹಾಗೆ ಇದೆ. ಅಲ್ಲಿ ಟ್ಯಾಕ್ಸ್‌ನ್ನು ಕಟ್ಟುವುದಕ್ಕೆ ಬರುವವರಿಗೆ ನಿಂತುಕೊಳ್ಳುವುದಕ್ಕ ಗೆ ಇಲ್ಲ. 
ಒಂದು ಸಾರಿ ಮಾನ್ಯ ಮಂತ್ರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕೆಂದು ಹೇಳುತ್ತೇನೆ. 
ಐದೂವರೆ ಕೋಟಿ ರೂಪಾಯಿ ಕೊಡತಕ್ಕ ಜನಗಳಿಗೆ ಯಾವರೀತಿ ಅನುಕೂಲ ಇದೆ 
ಎಂದು ಅವರೇ ನೋಡಲಿ, ಇದರ ಬಗ್ಗೆ ತೀವ್ರ ಕ್ರಮ ತೆಗೆದುಕೊಳ್ಳದೇ ಹೋದ ಪಕ್ಷದಲ್ಲಿ 
ಜನೆಗಳು ಬಿಸಿಲಿನಲ್ಲಿ ನಿಂತು ಕಷ್ಟ ಪಡುವುದನ್ನು ತಪ್ರಿಸಿದಂತಾಗುವುದಿಲ್ಲ, ಐಬುವರೆ ಕೋಟಿ 
ದೂಪಾಯಿ ಜನರಿಂದ ತಸ ಮಾಡಿ ಅವರಿಗೆ ಅನುಕೂಲವನ್ನು ಕಲ್ರಿಸಿಕೊಡದಿದ್ದರೆ ಆ 
ಜನಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಹೇಳುತ್ತೇನೆ. 


ಎರಡನೆಯಬಾಗಿ ಹಿಂದಿನ ತಿಂಗಳಿನಲ್ಲಿ ವಾನು ಒಂದು ರಿಜಿಸ್ಟ್ರೇಷನ್‌ ಗೆ ಕೊಟ್ಟ ಪುಸ್ಟಃ 
ಇನ್ನೂ ರಿಜಿಸ್ಟ್ರೇಷನ್‌ ಆಗಿ ಬಂದಿಲ್ಲ. ರಿಜಿಸ್ಟ್ರೇಷನ್‌ ಮಾಡಲು ತಿಂಗಳುಗಟ್ಟಲೇ 
ಸತಾಯಿಸುತ್ತರೆ. ಇದರಲ್ಲಿ ಅನೇಕ ನ್ಯೂನತೆಗಳಿವೆ. ಅದರ ಬಗ್ಗೆ ಯೋಚನೆ ಡಿದ. 


* ಎಜಾನ ಸಭಾ ನಡಖಳಿಕೆ ದಿನಾಂಕ : 19 ನೇ ಮ, 1974. 


180 ಟ. ಆರ್‌. ಶಾಮಣ 


or; 


ಹಣ ಸಂಪಾದನೆ ಮಾಡುವಂಥ ಇಲಾಖೆಗೆ ಬೇಕಾದ ಸೌಲಭ್ಯವನ್ನು ಕೊಡದೇಹೋದರೆ 
ಜವಗಳಿಗೆ ಅವ್ಯಾಯ ಮಾಡಿದಂತಾಗುತ್ತದೆ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. 


ನ್‌ 


ಮೂರನೆಯದಾಗಿ ಪದೇ ಪದೇ ಹೇಳುತ್ತಲೇ ಇದ್ದೇನೆ. ಬೆಂಗಳೂದು ನಗರ 
ಕಾರ್ಪೊರೇಷನ್‌ನಲ್ಲಿ ಮೊದಲು ಇ Ce ಮೋಟಾರ್‌ ವೆಹಿಕಲ್ಸ್‌ ಟ್ಯಾಕ್ಸ್‌ ಮತ್ತು ಟೋಲ್‌ 
ಟ್ಯಾಕ್ಸ್‌ ತೆಗೆದ ಮೇಲೆ ಆ ತೆರಿಗೆಯನ್ನು ಕಾಂಪನ್ನೇಟ್‌ ಮಾಡುವುದಕ್ಕೋಸ್ಕರ.ಲೋಕಲ್‌ 
ಬಾಡೀಸ್‌ಗೆ 1956ರಲ್ಲಿ ಬೆಂಗಳೂರು pi ಕಾರ್ಪೊರೇಷನ್‌ನವರು ರಸ್ತೆಗಳಿಗೆ 15 ಲಕ್ಷ 
ರೂಪಾಯಿ ಖರ್ಚು ಮಾಡುತಿದ್ದು ಇವತ್ತು 1 ls ರೂಪಾಯಿ ಖರ್ಚು ಮಾಡುತಿದ್ದಾರೆ. 
ರಿಜಿಸ್ಟೀಷನ್‌? ವಿಂದ ಹಿಂದೆ 75 ಲಕ್ಷ ರೂಪಾಯಿ ಆದಾಯ ಬರುತ್ತಿದ್ದು ಇವತ್ತು ಐದೂವರೆ 
ಕೋಟಿ ರೂಪಾಯಿ ಬರುತ್ತಿದೆ. ಈಗ 20ರಷ್ಟು ಹೆಚ್ಚಿಗೆ ಮೋಟಾರ್‌ ವೆಓಕಲ್ಸ್‌ ಟ್ಯಾಕ್ಸ್‌ 
ಬೆಂಗಳೂರು ಡಿವಿಜನ್‌ನಲ್ಲಿ ಕಲೆಕ್ಸ್‌ ಮಾಡುತ್ತಿದ್ದಾರೆ. ಆದರೆ ಕಾರ್ಪೊರೇಷನ್‌ ಮತ್ತು 
ಲೋಕಲ್‌ ಬಾಡೀಸ್‌ಗೆ 1056ರಲ್ಲಿ ಗೊತ್ತು ಮಾಡಿದ ಹಣವನ್ನೇ ಇನ್ನೂ ಕೊಡುತ್ತಾ 
ಇರುವುದು ವ್ಯಾಯವಾದುದಲ್ಲ. ಆದಷ್ಟುಬೀಗ ಈ ವಿಚಾರವನ್ನು ತ್ವರಿತವಾಗಿ ಆಲೋಚನೆ 
ಮಾಡಿ ಆದಷ್ಟು ಬೇಗ ಸ್ತಳೀಯ ಸಂಸ್ಥೆಗಳಿಗೆ ಕಾರ್ಪೊರೇಷನ್‌ಗಳಿಗೆ ಹೆಬ್ಬಿ"' /ಪಸ್‌ಸೇಷನ್‌ 
ಕೊಡಬೇಕೆಂದು ಹೇಳುತ್ತೇನೆ. ಈಗ ಅನೇಕರು ಫಾಲ್ಸ್‌ ರಿಜಿ ಸ್ಟೇಷನ್‌ ಸರ್ಟೀಫಿಕೇಟ್‌ 
ಕೊಡುತಿದ್ದಾರೆಂದು ದೂರು ಬಂದಿದೆ. ಇದರಲ್ಲಿ ಅನೇಕ ದ ಸೇರಿಕೊಂಡಿದ್ದಾರೆ. 
ಆದುದರಿಂದ ಯಾವ ವೆಹಿಕಲ್‌ ಕೂಡ ತಪ್ಪಿಸಿಕೊಳ್ಳದ ಹಾಗೆ ರಿಜಿಸ್ಟೇಷನ್‌ ಮಾಡಿದರೆ 
ಅನುಕೂಲವಾಗುತ್ತದೆ. ಮಾನ್ಯ ಮಂತ್ರಿಗಳು ಇದರ ಕಡೆಗೆ ಗಮನ ಕೊಡಬೇಕು. 
ವ್ಯಾಪಾರಕ್ಕಾಗಲಿ, ವ್ಯವಹಾರಕ್ಕಾಗಲಿ, ವಾಹನ ಸೌಕರ್ಯ ಅಗತ್ಯವಾಗಿದೆ. ಕಾಲ ಮತ್ತು 
ಡಿಸ್ಟೆನ್ಸ್‌ ಎರಡನ್ನೂ ಕೂಡ ಬಹಳ ಬೇಗ ಕವರ್‌ ಮಾಡಬೇಕಾದ ಪಕ್ಷದಲ್ಲಿ ವೆಹಿಕಲ್ಸ್‌ 
ಬೇಕಾಗುತ್ತದೆ. ಪದೇ ಪದೇ ಟ್ಕಾಕ್ಷನ್ನು ಹಾಕುತ್ತಾ ಬಂದರೆ ಜನ ಸಂಚಾರಕ್ಕೆ ಸಾಮಾನುಗಳನ್ನು 
ಸಾಗಿಸುವುದಕ್ಕೆ ಕಷ್ಟವಾಗುತ್ತದೆ. ವಸೂಲಾಗಚೇಕಾದ ಹಣವನ್ನು ವಸೂಲು ಮಾಡದೆ 
ತೆರಿಗೆಗಳನ್ನು ಹೆಚ್ಚಿಸುತ್ತಾ ಹೋಗುವುದು ಸರಿಯಲ್ಲ ಎಂದು ಹೇಳುತ್ತೇನೆ. ಆದುದರಿಂದ 
ಈಗ ತಂದಿರತಕ್ಕ ವಿಧೇಯಕವನ್ನು ವಿರೋಧ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. 


ಸಂಸದೀಯ ಪಟು IK 
ಕರ್ನಾಟಕ ಲೆಜಿಸ್ಲೇಚರ್‌ ಪ್ರೊಸೀಡಿಂಗ್ಸ್‌ ರಿಪೀಲ್‌ ಬಿಲ್‌ * 


ಸರ್ಕಾರದ ಪರವಾಗಿ ನಮ್ಮ ಮುಂದೆ ಮಂಡಿಸಿರತಕ್ಕಂಥ ರೂಲ್ಸ್‌ ಕರ್ನಾಟಕದ 
ಲೆಜಿಸ್ಲೇಚೆರ್‌ ಪ್ರೊಸೀಡಿಂಗ್ಸ್‌ ಪೊಟಿಕನ್‌ ಆಫ್‌ ಪಬ್ರಿಕೇಷನ್‌) ರಿಪೀಲ್‌ ಬಿಲ್ಡ್‌ 1976 
ಈ ಮಸೂದೆಯನ್ನು ನಮ್ಮ ಮಾನ್ಯ ಸಚಿವರಾದ ಶ್ರೀ ಎಸ್‌.ಎಂ. ಕೃಷ್ಣರವರು ಈ 
ಸಭೆಯ ಮುಂದೆ ಮಂಡಿಸಿದ್ದಾರೆ. ಇದು 1976ನೇ ಇಸವಿಯ ಬ ದೊಡ್ಡ ಕಪು 
ಕೊಡುಗೆಯಾಗಿದೆ ಎಂದು ಹೇಳಿದರೆ ಅದು ತಪ್ಪಾಗಲಾರದು. ಈ ಮಸೂಬೆ ಮಳೆಗಾರಿಕ 
ತೋರಿಸತಕ್ಕಂಥ ಮಸೂಬೆಯೇ ಹೊರತು ಪ್ರಜಾಪುಭುತ್ತದ ತತ್ವ ಇದರಲ್ಲಿ? ಒಳಗೊಂದು. ತಿ್ಲಿ. 
ಮುಖ್ಯವಾಗಿ ನ ನಮ್ಮನ್ನು ಚುನಾಯಿಸಿ ಕೊಟ್ಟಂಥ ಜನ, ಈ ಸಭಿಯಲ್ಲಿ ನಮ್ಮಪ್ರಶಿ ವಿಧಿಗಳು 
ಏಮ ಮಾಡುತಿದ್ದಾರೆ, ಸರ್ಕಾರದಲ್ಲಿ ಏನು ನಡೆಯುತ್ತಿದೆ, ನಮ್ಮ ಹಿತರಕ್ಷಣೆ ಎಷ್ಟರಮಟ್ಟಿಗೆ 
ನಮ್ಮ ಪ್ರತಿನಿದಿ ರಗಳು ನಡೆಸುತ್ತಿದ್ದಾರೆ. ಎನ್ನುವಂಥದ್ದನ್ನು ಯಾರು ಸಮನ್ನು ಚುವಾಯಿಸಿ 


ಕಛುಹಿಸಿಕೊ ಡಿ, ಪಾ ಸ ತನಗೆಯಂದ ಈ ಸರ್ಕರ? ಯುತ್ತಿದೆ, ಯಾರ ಹಣದಿಂದ 
ಮಂತ್ರಿಗಳ ಖುಬಳೆ 8 ಗ ಸದಸ್ಯರ ಸಂಬಳ ಮೊದಲಾದವುಗಳನ್ನು 
ತೆಗೆದುಕೊಳ್ಳು ಸ ಗ ನಯ ಈ ಸದನದ ನಡವಳಿಕೆಗಳನ್ನು 


ತಿಳದುಕೊಳ್ಳಬ ರಿಂ ಆಶೆಯಪು ಬಹಳ ಹೆಜ್ಜಾಗಿ ಇರುತ್ತದೆ. ಪ್ರಧಾನಿಯವರು ಮಾಡತಕ್ಕ 
ಭಾಷಣ ರೇಡಿಯೋದಲ್ಲಿ ಪ್ರತಿ ದಿವಸ ಇದ್ದೇ ಇರುತ್ತದೆಂದು ಹೇಳುತ್ತಾರೆ. ರೇಡಿಯೋವನ್ನು 
ತಿರುಗಿಸಿ ಬಿಟ್ಟರೆ ಇಂದಿರಾ ಗಾಂಧಿಯವರ 20 ಅಂಶಗಳ ಕಾರ್ಯಕ್ರಮ ಶುರುವಾಗುತ್ತದೆ. 
ಆದ್ದರಿಂದ ರೇಡಿಯೋ ತಿರುಗಿಸುವುದನ್ಟೀ ಬಿಟ್ಟುಬಿಟ್ಟೆ ಎಂದು ಹೇಳುವರು ಅನೇಕ ಜನರಿದ್ದಾರೆ. 
ಈಗ ನಡೆಯುತ್ತಿರುವುದುದರೂ ಇಷ್ಟೇ ಹಿಟ್ಟರ್‌ ಕಾಲದಲ್ಲಿ ಗೋಚಬೆಲ್ಸ್‌ ಯಾವ ರೀತಿ 
ಪ್ರಾಪಗ್ಯಾಂಡ ಮಾಡುತಿದ್ದ. ಆ ರೀತಿಯಲ್ಲಿ ಪ್ರಾಪಗ್ಯಾಂಡ ವಡೆಯುತ್ತಿದೆಯೆೋ ಹೊರತು 
ಜನಗಳ ಹಿತದೃಷ್ಟಿಯಿಂದ ಆಗತಕ್ಕ ಕೆಲಸಕಾರ್ಯಗಳ ಬಗ್ಗೆ ಯಾವ ಯಾವ ರೀತಿಯಲ್ಲಿ 
ನಡೆಯುತಿದೆ ಎನ್ನುವುದನ್ನು ತಿಳಿದುಕೊಳ್ಳಲು ಅವಕಾಶವಿಲ್ಲದೆ ಇರತಕ್ಕೆ ಪರಿಸ್ಥಿತಿ ಉಂಟಾಗದೆ. 


ಪ್ರಧಾನಿಗಳು ಮಾತನಾಡಿದರೆ, ಕಾಂಗ್ರೆಸ್‌ ಅಧ್ಯಕ್ಷರು ಮಾತವಾಡಿದರೆ ಮತ್ತು 
ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಮಾತನಾಡಿದರೆ, ರಾಜ್ಯಪಾಲರ ಭಾಷಣಕ್ಕೆ ಉತ್ತರ 
ಇವುಗಳೆಲ್ಲವೂ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರುತ್ತವೆ. ಆದರೆ ನಾನು ಮಾತನಾಡಿದ 
ಮಾತುಗಳು ಒಂದು ಅಕ್ಷರವಾದರೂ ಕೂಡ ಬರಲಿಲ್ಲ. ಮಂತ್ರಿಗಳು ಕೂಡ ನಮ್ಮಹಾಗೆ 
ಚುವಾಯಿತರಾಗಿ ಬಂದಿರತಕ್ಕವರು, ಅವರು ಮಾತನಾಡುವುದರಲ್ಲಿ ಹೇಗೆ ಜಕ್ಕಿದೆಯೋ 
ಹಾಗೆಯೇ ನಮಗೂ ಕೂಡ ಮಾತನಾಡಲು ಹಕ್ಕಿರುತ್ತದೆ. ನಮಗೂ ಆ ಒಂದು ದ 
ಸೌಲಭ್ಯವನ್ನು ದೊರಕಿಸಿಕೊಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗಿಯೂ ಇದು 
ಪ್ರಜಾಪ್ರಭುತ್ವವೆಂದು ಹೇಳುವುದಕ್ಕಾಗುವದಿಲ್ಲ. ಈಗ ಹೇಗಾಗುತಿದೆ ಎಂದು ಹೇಳುವುದಾದರೆ 


* ವಧಾನ ಸಭಾ ನಡವಳಿಕೆ ದಿನಾಂಕ : 9ನೇ ಥೆಬ್ರವರಿ, 1976. 


182 ಟ. ಅರ್‌. ಶಾಮಣ್ಣ 


ಧರ್ಮಯುದ್ದ ಮಹಾಭಾರತದ ಕಾಲದಲ್ಲಿ ಯಾವ ರೀತಿಯಲ್ಲಿ ನಡೆಯಿತು, ಧರ್ಮದ 
ಹೆಸರನ್ನು ಹೇಳಿಕೊಂಡು ಶ್ರೀ ಕೃಷ್ಣ ಯಾವ ರೀತಿಯಲ್ಲಿ ನಿರಾಯುಧನಾದ ಕರ್ಣನನ್ನು ಕೊಲೆ 
ಮಾಡಿದನೋ ನಮನ್ನು ಅದೇ ರೀತಿಯಲ್ಲಿ ಕೈ ಮತ್ತು ಬಾಯಿಯನ್ನು ಕಟ್ಟುಹಾಕಿ 
ನಿರಾಯುಧರನ್ನಾಗಿ ಮಾಡಿ ಕೊಲ್ಲುವಂಥ ನೀತಿಯನ್ನು ಅನುಸರಿಸಿದ್ದಾರೆಂದು ಹೇಳಿದರೆ 
ಅದು ತಪ್ಪಾಗಲಾರದು. 


ನಡೆಯತಕ್ಕ ವಿಚಾರಗಳನ್ನು ಸರ್ಕಾರದ ವಿರುದ್ಧವಾಗಿ ಹಾಕಿದರೆ ಪತ್ರಿಕೆಗಳು ಮುಚ್ಚತಕ್ಕ 
ಸಂದರ್ಭ ಈಗ ಇರುತ್ತದೆ. ಆದುದರಿಂದ ಅವರು ಏನು ಮಾಡುತ್ತಾರೆಂದರೆ ತಮ್ಮಪತ್ರಿಕಿಗಳನ್ನು 
ನಡೆಸಿಕೊಳ್ಳುವುದಕ್ಕೋಸ್ಯರವಾಗಿ, ಸರ್ಕಾರದ ಹುಕುಮ್‌ಗಳನ್ನು ಹಾಕುತ್ತಾರೆಯೇ ಹೊರತು 
ನಿಜವಾಗಿಯೂ ತಮ್ಮ ಕರ್ತವ್ಯವನ್ನು ನಡೆಸತಕ್ಕ ಒಂದು ಸೌಲಭ್ಯವನ್ನು ಅವರು 
ಕಳೆದುಕೊಂಡಿದ್ದಾರೆ. ಬ್ರಿಟಿಷರು ನಮನ್ನು ಆಳುತ್ತಿದ್ದ ಕಾಲದಲ್ಲಿಯೂ ಕೂಡ ಅಂಥವರನ್ನು 
ಅರೆಸ್ಟ್‌ ಮಾಡಿದೆವು. ಇಂಥವರನ್ನು ಅರಿಸ್ಟ್‌ ಮಾಡಿದೆವು ಎಂದು ಪತ್ರಿಕೆಗಳಲ್ಲು ಬರುತಿದವ. 
ಅಂಥ ಪರರಾಷ್ಟದವರು ಆಡಳಿತ ಮಾಡುತ್ತಿದ್ದಂಥ ಕಾಲದಲ್ಲಿ, ಸರ್ಕಾರದ ವಿರುದ್ಧವಾದ 
ವಿಚಾರಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗುತಿದ್ದವು. ಚೈನಾ, ಅಮೇರಿಕಾ, ಪಾಕಿಸ್ತಾನ, ಭಾರತ 
ದೇಶದ ಮೇಲೆ ಧಾಳಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಿದ್ದರೆ ಬೇಡ, ಕೊನೆಯ 
ಪಕ್ಷ ನಗರಕ್ಕೆ ಸಂಬಂಧಪಟ್ಟ ವಿಚಾರಗಳು ಅಂದರೆ ಜನಗಳ ಅನಾನುಕೂಲತೆಗೆ ಸಂಬಂಧಪಟ್ಟ 
ವಿಚಾರಗಳಾದರೂ ಕೂಡ ಪತ್ರಿಕೆಗಳಲ್ಲಿ ಬಾರದೆ ಹೋದರೆ ಅಸೆಂಬ್ಲಿಯಲ್ಲಿ ನಾವು ಮತ್ತು 
ನೀವು ಇರುವುದಕ್ಕೆ ಲಾಯಕ್ಕಾಗುವುದಿಲ್ಲ. ಇದನ್ನು ಕಿತ್ತು ಹಾಕಿ ಎಂದು ಹೇಳುವುದಕ್ಕೆ 
ಬಲವಾದ ಕಾರಣವಿದೆ. ಸರ್ಕಾರ ಮಾಡುವುದು ಉತ್ತಮ, ಡೆಮಾಕ್ರಸಿಯ ಹೆಸರಿನಲ್ಲಿ 
ಹೇಳುವುದು ತಪ್ಪು ಎಂದು ಅಸೆಂಬ್ಲಿಯಲ್ಲಿ ವಿಚಾರಗಳನ್ನು ತೀರ್ಮಾನಕ್ಕೆ ತೆಗೆದುಕೊಂಡರೆ 
ಉತ್ತಮವೆಂದು ನನಗನ್ನಿಸುತ್ತದೆ. ಅನೇಕರಿಗೆ ಇರತಕ್ಕೆ ಕಷ್ಟಸುಖಗಳನ್ನು ಅರಿಕೆ ಮಾಡಿಕೊಳ್ಳಲು 
ಸರ್ಕಾರವಿರುತ್ತದೆ. ಅದಕ್ಕೆ ಉತ್ತರ ಕೊಡುತ್ತದೆ. ಉತ್ತರ ಕೊಟ್ಟಿದ್ದನ್ನು ನಾವು ಹೇಳಿದಂತಾ 
ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ 'ಅವಕಾಶವಿಲ್ಲದ ಪಕ್ಷದಲ್ಲಿ ನಾವು ಇದ್ದು ಏನು 
ಪ್ರಯೋಜನವೆಂದು ಒಂದೂ ಅರ್ಥವಾಗುವುದಿಲ್ಲ. ಈ ಬಗ್ಗೆ ಅನೇಕ ರಚನಾತಕ್ರ ಸಲಹೆಗಳನ್ನು 
ಕೊಟ್ಟರೂ ಕೂಡ ಅವುಗಳು ಪತ್ರಿಕೆಗಳಲ್ಲಿ ಬರುತ್ತಾ ಇಲ್ಲ. ಈವತ್ತಿನ ದಿವಸ ಡಿ.ಎಂ.ಕೆ. 
ಲೀಡರ್‌, ಜನಸಂಘ ಲೀಡರ್‌ ಪಕ್ಷವನ್ನು ಬಿಟ್ಟರು, ಸಾವಿರಗಟ್ಟಲೇ ನಮ್ಮಪಕ್ಷಕ್ಕೆ ಬಂದರು, 
ಯಾರು ಬೇಕಾದರೂ ಬಂದು ನಮ್ಮ ಪಕ್ಷಕ್ಕೆ ಸೇರಿಕೊಳ್ಳಬಹುದು ಎಂದು ಪತ್ರಿಕೆಗಳಲ್ಲಿ 
ಬರುತ್ತಾ ಇವೆ. ಆದರೆ ಸರ್ಕಾರದ ವದಂತಿಯಿಂದ ಯಾರಿಗೆ ಕಿರುಕುಳದಿಂದ 
ಬಿಡುಗಡೆಯಾಗಬೇಕಿತ್ತೋ, ಯಾರಿಗೆ ಇದರಿಂದ ಅನುಕೂಲವಾಗಬೇಕಿತ್ತೋ ಅಂಥವರು 
ಹೋಗಿ ದೊಡ್ಡ ಹೊಳೆಯಲ್ಲಿ ದೊಡ್ಡ ತಿಮಿಂಗಲಗಳಾಗಿ ಸೇರಿಸಿಕೊಳ್ಳತಕ್ಕ ಪರಿಸ್ತಿಶಿ 
ಉಂಟಾಗಿದೆ. ನಿಮ್ಮ ಪಕ್ಷವನ್ನು ಯಾವ ಪಕ್ಷವೆಂದು ಕರೆಯಬೇಕೆಂದು ತಿಳಿಯುತ್ತಿಲ್ಲ, ನಿಮ್ಮ 


ಸಂಸದೀಯ ಪಟು 183 


ಪಕ್ಷದಲ್ಲಿ ಜನಸಂಘ, ಸ್ವತಂತ್ರ ಪಕ್ಷ ಕಾಂಗೈ "ಓ' ಎಲ್ಲ ಪಕ್ಷದವರನ್ನು ಸೇರಿಸಿಕೊಳ್ಳಲು 
ಪ್ರಯತ್ನ ಮಾಡಲಿಲ್ಲವೆ? ಮದ್ರಾಸಿನಲ್ಲಿ ಕಾಂಗ್ರಸ್‌ ಪಕ್ಷವನ್ನು ನಿಮ್ಮ ಪಕ್ಷಕ್ಕೆ ಸೇರಿಕೊಳ್ಳಿ 
ಎಂದು ಕರೆಯುತ್ತಿಲ್ಲವೆ. ಈ ಆಡಳಿತ ಪಕ್ಷ ಏನಾದರೂ ನೀತಿ ಇರುವ ಪಕ್ಷವೇ? [tis 
party more for convenicuces rather than conviction aoದು 
ಹೇಳಿದರೆ ತಪ್ಪಾಗಲಾರದು. 


ಇದು ಇಂತಹ ಪಕ್ಷೆ ಎಂದು ಹೇಳಿಕೊಳ್ಳುವುದಕ್ಕೂ ಕೂಡ ನನಗೆ ನಾಚಿಕೆಯಾಗುತ್ತದೆ. 
ಎಲ್ಲರೂ ಬಂದು ಇಲ್ಲಿ ಸೇರಿಕೊಳ್ಳಿ ಎಂದು ಹೇಳುವ ಪಕ್ಷದಲ್ಲೇ ಖಂಡಿತವಾಗಿ ಸರ್ಕಾರ 
ಏತಕ್ಕೆ ಇರಬೇಕು ಮತ್ತು ಇದನ್ನು ಪ್ರಜಾಪ್ರಭುತ್ವ ಎಂದು ಏತಕ್ಕೆ ಹೇಳಬೇಕು? ಈಗಾಗಲೇ 
ಇರತಕ್ಕಂಥ ಬೇಹುಷಾರಿನಿಂದಲೇ ಮಾಡಲಿ ಅಥವಾ ಆಲೋಚನೆ ಇಲ್ಲದೇ ಮಾಡಲಿ, 
ತಪ್ಪಿನಿಂದ ಮಾಡಿದ್ದರೆ ಅದರ ಬಗ್ಗೆ ಹೊಣೆಗಾರಿಕೆ ಅವನೇ ಹೊರಬೇಕು ಎಂದು ಇದ್ದೆ. 
ಸರಿಯಾದ ರೀತಿಯಲ್ಲೆ ಮಾತನಾಡದೇ ತಪ್ಪು ವಿಚಾರದಿಂದ ಹೇಳಿದ ಪಕ್ಷದಲ್ಲಿ ಅದಕ್ಕೆ 
ಹೊರಬೇಕಾದ ಹೊಣೆಗಾರಿಕೆ ಇದ್ದೇ ಇದೆ. ಅದನ್ನು ಉಪಯೋಗಿಸತಕ್ಕಂಥ ಅಧಿಕಾರ 
ಸರ್ಕಾರಕ್ಕೆ ಇದ್ದರೂ ಕೂಡ ಇಂತಹ ಒಂದು, ಎಲ್ಲರ ಬಾಯನ್ನು ಕಟ್ಟಿ ಹಾಕಬೇಕು ಎಂದು 
ಈ ಮಸೂದೆಯನ್ನು ತೆಗೆದುಕೊಂಡು ಬಂದು ಇಟ್ಟಿರತಕ್ಕೆಂಥಾದ್ದು ಪ್ರಜಾಪ್ರಭುತ್ವ 
ಎನಿಸಿಕೊಂಡಿರುವಂಥ ದೇಶಕ್ಕೆ ಖಂಡಿತವಾಗಿಯೂ ಶೋಭಾಯಮಾನವಾದದ್ದು ಅಲ್ಲವೆಂದು 
ಸ್ವಷ್ಟವಾಗಿ ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಈಗ ಏನಾಗಿದೆಯೆಂದರೆ ಕೆಲವು ಕಡೆಗಳಲ್ಲಿ 
ನೀವು ನಮ್ಮಪಾರ್ಟಿ ಸೇರದಿದ್ದರೆ ನಿಮ್ನನ್ನು ಅರೆಸ್ಟ್‌ ಮಾಡಿಸಿ ಜೈಲಿನಲ್ಲಿ ಹಾಕಿಸುತ್ತೇನೆಂದು 
ಹೆದರಿಸಿ ಪಕ್ಷಕ್ಕೆ ಸೇರಸಿಕೊಳ್ಳುತ್ತಿದ್ದಾರೆ. ಈ ಒಂದು ವ್ಯವಹಾರವನ್ನು ನಾವು ಅನೇಕ 
ಸಂದರ್ಭಗಳಲ್ಲಿ ಖಂಡಿಸಬೇಕಾಗುತ್ತದೆ. ಏಕೆಂದರೆ ಈ ಅಸೆಂಬ್ಲಿಯಲ್ಲಿ ಇರತಕ್ಕೆಂಥ ವಿರೋಧ 
ಪಕ್ಷದವರು ಈ ಗಳಿಗೆಯಲ್ಲಿ ಕಡಿಮೆಯಾಗುತ್ತಿದ್ದಾರೆ. ಇದು ಖಂಡಿತವಾಗಿಯೂ ಏಕ 
ಪಕ್ಷದ ಆಡಳಿತವಾಗಿದೆ. ಇದು ಪೂರ್ತಿಯಾಗತಕ್ಕ ಅವಕಾಶವನ್ನು ಬೇಕಾದಷ್ಟು ಕಲ್ಲಿಸುತ್ತಿದ್ದಾರೆ. 


ಇವತ್ತು ತಂದಿರತಕ್ಕ ಮಸೂದೆ ಏನಿದೆ ಇದು ನಿಜಕ್ಕೂ ಒಂದು “ಕಪು ಮಸೂದೆ” 
ಎಂದು ಹೇಳಿದರೆ ತಪ್ಪಾಗಲಾರದು. ಇದರಲ್ಲಿ ಏನಾಗಿದೆ ಎಂದರೆ, ಅನೇಕರು ಇದನ್ನು 
ಹೊರಡಿಸಿದ್ದಾಗ ಜೈಲು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಅನೇಕ ಸಾರಿ ನಾನು 
ಅಂದುಕೊಂಡಿದ್ದೇನೆ ಈ ಹೊಲಸು ಆಡಳಿತದಲ್ಲೇ ಇರುವುದಕ್ಕೆ ಬದಲಾಗಿ ಜೈಲಿನಲ್ಲಿ 
ಕುಳಿತುಕೊಂಡರೆ ಮನಸ್ಸಿಗೆ ನೆಮ್ಮದಿಯಾದರೂ ಸಿಗುತ್ತದೆ ಎಂದು ಅನಿಸಿದೆ. ಈ ಒಂದು 
ಪರಿಸ್ಥಿತಿ ನನಗೆ ಆಗಾಗ್ಗೆ ಅನಿಸುತ್ತದೆ. ಅದರೆ ಹಿಂದಿನ ಕಾಲದಲ್ಲೆ ನಮ್ಮ ಸ್ವತಂತ್ರಕ್ಕಾಗಿ 
ಹೋರಾಡಿದಂಥ ಜನ ಈಗ ಘೋಷಣೆ ಮಾಡುತ್ತಿದ್ದಾರೆ. ಇಂತವರು ಹಿಂದಿನ ದೊಡ್ಡ 
ನಾಯಕರಾಗಿದ್ದಾರೆ. ಇಂತಹವರ ಕೈಯಲ್ಲೆ ಬುದ್ಧಿವಾದವನ್ನು ತೆಗೆದುಕೊಂಡು ಇಂತಹವರ 
ಜೋ ಹುಕುಂ ಎಂದು ಕೈಮುಗಿಯುತ್ತಾ ಇರುವ ಪರಿಸ್ಥಿತಿ ನಮ್ಮದೇಶಕ್ಕೆ ಏತಕ್ಕೆ ಬಂತೋ 
ಎಂದು ವ್ಯಸನ ಪಡಬೇಕಾಗಿದೆ. ಇಲ್ಲಿರತಕ್ಕ ಸದಸ್ಯರ ಪೈಕಿ ಎಷ್ಟು ಜನ ಈ ವಿಚಾರದಲ್ಲಿ 


184 ಟಿ. ಲರ್‌. ಶಾಮಣ್ಣ 


ಸಾಕ್ರಿಷ್ಟೆನ್‌ ಮಾಡಿದ್ದಾರೆ. ನಾನು ಕಾಟನ್‌ಪೇಟೆಯಲ್ಲಿ ಬಾಷ್ಯಂ ಅವರ ಮನೆ ಎದುರುಗಡೆ 
ಇದ್ದಾಗ ಈ ಕಾಂಗ್ರೇಸ್‌ ನಾಯಕರು ಊಟಕ್ಕೆ ಇಲ್ಲದೆ, ಅವರ ಕೈಯಲ್ಲಿ 4 ಅಣೆ ಕೊಟ್ಟುಕಳಿಸಿ 
ಧೈಲ್ವೆಸ್ಟೇಷನ್‌ ಪಕ್ಕದಲ್ಲಿ ಮೊಸರನ್ನ ಹುಳಿಯನ್ನವನ್ನು ತಿಂದಂಥ ನಿದರ್ಶನಗಳು ಬೇಕಾದಷ್ಟು 
ಇವೆ. ಅವರಲ್ಲೆ ಈಗ ಕೆಲವರು ಲಕ್ಷಾಧೀಶ್ವರರಾಗಿದ್ದಾರೆ. ಈ ಆಡಳಿತ ಬಂದಮೇಲೆ ಆ 
ರೀತಿ ಆಗಿದ್ದಾರೆ. ಇಂತಹ ಜನಗಳು ಶಿವಮೊಗಕ್ಕಿ ಹೋಗಬೇಕಾದರೆ ಚಾರ್ಜ್‌ ಇರಲಿಲ್ಲ. 
ಹೇಗೋ ಅಲ್ಲಿಗೆ ಹೋಗಿ ಅಲ್ಲಿಂದ ಬರಬೇಕಾದರೂ ಅವರಿಗೆ ಚಾರ್ಜ್‌ ಇರಲಿಲ್ಲ. ಇಂತಹ 
ಜನರು ಇವತ್ತಿನ ದಿವಸ ಲಕ್ಷಾಧೀಶ್ವರರಾಗಿದ್ದಾರೆ. ಆದರೆ ಬೇಕಾದಷ್ಟು ಜನ 
ತ್ಯಾಗಮಾಡಿದವರೂ ಇದ್ದಾರೆ, ಅಂತಹವರನ್ನು ಯಾರೂ ಕೇಳುವುದಿಲ್ಲ. ಒಂದಾನೊಂದು 
ಕಾಲದಲ್ಲಿ ಏನು ಇಲ್ಲದೇ ಇದ್ದವರು ಇವತ್ತಿನ ದಿವಸ ಲಕ್ಷಾಂತರ ರೂಪಾಯಿಗಳ 
ಆಸ್ಲಿವಂತರಾಗಿದ್ದಾರೆ. ಆದುದರಿಂದ ಈ ರೀತಿ ನಡೆಸಿಕೊಂಡು ಹೋದರೆ ನಿಜವಾಗಿಯು 
ದೇಶಕ್ಕೆ ಒಳ್ಳಿಯದಾಗುವುದಿಲ್ಲ, ಜನಗಳಿಗೂ ಒಳ್ಳೆಯದಾಗುವುದಿಲ್ಲ, ಇಂತಹ ಮಸೂದೆಯನ್ನು 
ತೆಗೆದುಕೊಂಡು ಬಂದು ಜನಗಳ ಬಾಯನ್ನು ಕಟ್ಟಿಹಾಕಿ ಜನಗಳಿಗೆ ಅವ್ಯಾಯ ಮಾಡುತ್ತಿರುವುದು 
ಎಷ್ಟು ಹೀನಾಯವಾದ ಕೆಲಸವೆಂಬುದನ್ನು ಕೇಳುತ್ತೇವೆ. ಆದುದರಿಂದ ಈ ಮಸೂದೆಯನ್ನು 
ವಾಪಸು ತೆಗೆದುಕೊಂಡು ಗೌರವಯುತವಾದ ಒಂದು ಆಡಳಿತವನ್ನು ನಡೆಸತಕ್ಕಂಥ ಸೌಜನ್ಯವನ್ನು 
ತೋರಿಸಿ ಎಂದು ಕೇಳಿಕೊಳ್ಳುತ್ತೇನೆ. 


ಸಂಸವೀಯ ಪಟು 185 


ಮೈಸೂರು ಇನಾಂ ರದತಿ ವಿದೇಯಕ * 


ra ಐ 


ಮೈಸೂರು (ಬಾಂಬೆ ಅಂಡ್‌ ಹೈದರಾಬಾದ್‌ ಏರಿಯಾಸ್‌) ರಿಲಿಜಿಯಸ್‌ ಅಂಡ್‌ 
ಚಾರಿಟಬಲ್‌ ಇನಾಂಸ್‌ ಅಬಾಲಿಷನ್‌ ಬಿಲ್‌ 1972, ಇದನ್ನು ಒಂದು ಕಾಯಿದೆಯಾಗಿ 
ಮಾಡುವುದಕ್ಕೆ ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೈಸೂರು ರಿಲಿಜಿಯಸ್‌ ಅಂಡ್‌ 
ಚಾರಿಟಬಲ್‌ ಇನಾಂಸ್‌ ಅಬಾಲಿಷನ್‌ ಆಕ್ಟ್‌ 1955 ಇತ್ತು. ಮೈಸೂರು ಇನಾಂಸ್‌ 
ಅಬಾಲಿಷನ್‌ ಆಕ್ಟ್‌ 1969 ಇತ್ತು. ಈ ಕಾಯಿದೆಗಳಿಗೆ ತಿದ್ದುಪಡಿ ತಂದು ಅದರಲ್ಲಿ 
ಹೈದರಾಬಾದ್‌ ಮತ್ತು ಬೊಂಬಾಯಿ ಪ್ರದೇಶಗಳು ಸೇರಬೇಕು ಎಂದು ಯಾವದಾದರೂ 
ರೀತಿಯಲ್ಲಿ ಬದಲಾವಣೆ ಮಾಡಬೇಕಾಗಿತ್ತು. ಇಡೀ ಮೈಸೂರು ರಾಜ್ಯ ಕರ್ನಾಟಕವಾಗಬೇಕು, 
ಇಡೀ ಕರ್ನಾಟಕ ಒಂದೇ ಎಂದು ಹೇಳುವ ಕಾಲದಲ್ಲಿ ಬೊಂಬಾಯಿ ಏರಿಯಾ ಮದ್ರಾಸ್‌ 
ಏರಿಯಾ, ಹಳೇ ಮೈಸೂರು ಎಂದು ವ್ಯತ್ಕಾಸ ಮಾಡತಕ್ಕದ್ದು ಅನ್ಯಾಯ. ಈಗ ತಂದಿರುವ 
ಬಿಲ್‌ ಬೊಂಬಾಯಿ ಮತ್ತು ಹೈದರಾಬಾದ್‌ ಏರಿಯಾಸ್‌ಗೆ ಸಂಬಂಧಪಟ್ಟಿದೆ. ಹಳೇ 
ಮೈಸೂರಿಗೇ ಬೇರೆ ಇದೆ. ನಮ್ಮರಾಜ್ಯದ ಎಲ್ಲ ಭಾಗಗಳಿಗೂ ಅನ್ವಯವಾಗುವಂತೆ ಒಂದು 
ಸಮಗ್ರವಾದ ಬಿಲ್‌ ತಂದು ಕ್ರೋಢೀಕರಿಸಿ ಅಗತ್ಯ ತಿದ್ದುಪಡಿಗಳು ಏನೇನಾಗಬೇಕೋ 
ಅದನ್ನೆಲ್ಲ ಇಟ್ಟಿದ್ದರೆ ಚೆನ್ನಾಗಿತ್ತು. ಅದರ ಜೊತೆಗೆ ಇನಾಂ ಅಬಾಲಿಷನ್‌ ಆಕ್ಸ್‌ ಪಾಸಾಗಿ 
17 ವರ್ಷವಾಯಿತು. 12 ವರ್ಷದ ಕೆಳಗೆ ಕೆಲವ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಮೈಸೂರು 
ರಾಜ್ಯದಲ್ಲಿ ಬೊಂಬಾಯಿ ಪ್ರಾಂತ್ಯ, ಹೈದರಾಬಾದ್‌ ಪ್ರಾಂತ್ಯ ಸೇರಿಕೊಂಡರೂ ಕೂಡ 
ಕಳೆದ 10-12 ವರ್ಷಗಳ ಕಾಲ ಯಾವ ವಿಧವಾದ ಕಾಯಿದೆಯನ್ನೂ ಮಾಡದೆ ಬೊಂಬಾಯಿ 
ಭಾಗದಲ್ಲಿ ಒಂದು ಕಾಯಿದೆ, ಬೇರೆ ಮಾಡುವುದಾದರೆ ಮೈಸೂರಿನ ಒಂದು ಬಾಗಕ್ಕೆ 
ವ್ಯತ್ಯಾಸವಾಗುತ್ತದೆ. 10-12 ವರ್ಷಗಳ ಕಾಲದಲ್ಲಿ ಯಾವ ಯಾವ ಕಾಯಿದೆಗಳನ್ನು 
ಬದಲಾವಣೆ ಮಾಡಬೇಕು. ಯಾವ ಯಾವ ಹಕ್ಕುಬಾದಧ್ಯತೆಗಳನ್ನು ಸರಿಪಡಿಸುವುದಕ್ಕೆ 
ಏನು ಬೇಕೋ ಅದನ್ನು ಮಾಡಲು ಅವಕಾಶವಿತ್ತು. ಚಿಲ್ಲರೆ ಚಿಲ್ಲರೆಯಾಗಿ ಬಿಲ್‌ಗಳನ್ನು 
ತೆರುತ್ತಿರುವುದರಿಂದ ಅದರಲ್ಲಿ ಲೋಪದೋಷಗಳು ಹೆಚ್ಚಾಗುತ್ತವೆ. 


ನನ್ನ ಮುಖ್ಯವಾದ ಆರೋಪ, ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಹಿಂದುಗಳಿಗೆ 
ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ತೆಗೆದುಕೊಂಡು ಬರುತ್ತಾರೆ. ಚರ್ಚುಗಳಿಗೆ ಬೇಕಾದಷ್ಟು 
ಆಸ್ತಿ ಬೇಕಾದಷ್ಟು ಜಮೀನು ಇರಬಹುದು. ಬೆಂಗಳೂರಿನ ಸುತ್ತಮುತ್ತ ಅನೇಕ ಚರ್ಚುಗಳು 
ಬೇಕಾದಷ್ಟು ಜಮೀನು ತೆಗೆದುಕೊಂಡು ಇಟ್ಟುಕೊಂಡಿರುತ್ತವೆ. ಅದೇ ರೀತಿ ಮುಸ್ಲಿಮರ 
ಸಂಸ್ಥೆಗಳೂ ಜಮೀನು ಇಟ್ಟುಕೊಂಡಿರುತ್ತವೆ. ಆದ್ದರಿಂದ ಹಿಂದುಗಳಿಗೇ ಒಂದು ಲಾ ಮತ್ತು 
ಬಚೇರೆಯವರಿಗೇ ಒಂದು ಲಾ ಮಾಡುವುದು ಸರಿಯಲ್ಲ. ಇಂಡಿಯಾ ದೇಶದ ಪ್ರಜೆಯಾಗಿ 
ಯಾರಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಒಂದೇ ಕಾಯಿದೆ ಅನ್ವಯವಾಗುವ ಹಾಗೆ 


se 


ವಿಧಾನ ಸಭಾ ನಡವಳಿಕೆ ದಿನಾಂಕ : 19ನೇ ಜುಲ್ವೈ, 1972. 


186 ಟ. ಆದ್‌. ಶಾಮಣ್ಣ 


ಮಾಡಬೇಕು, ಒಂದೊಂದು ಜನಾಂಗಕ್ಕೆ ಒಂದೊಂದು ರೀತಿ ಮಾಡುವುದು 
ಖಂಡನೀಯವೆಂದು ಹೇಳುತ್ತೇನೆ. ಇಡೀ ರಾಜ್ಯದಲ್ಲಿರುವ 2 ಕೋಟಿ 75 ಲಕ್ಷ ಜನರೆಲ್ಲರೂ 
ಮೈಸೂರು ದೇಶದ ನಿವಾಸಿಗಳು. ಇವರೆಲ್ಲರಿಗೂ ಒಂದೇ ವಿಧವಾದ ಕಾನೂನು 
ಅಪ್ವಯವಾಗಬೇಕು. ಹಿಂದೂಗಳು ಕುರಿಗಳ ಹಾಗೆ, ಏನು ಕಷ್ಟ ಬಂದರೂ ಸಹಿಸಿಕೊಳ್ಳಬೇಕು 
ಎನ್ನುವ ಮನೋಬಾವ ಇಟ್ಟುಕೊಂಡಿರುವುದರಿಂದ ಪ್ರತಿಯೊಂದು ವಿಚಾರದಲ್ಲಿಯೂ ಅವರಿಗೆ 
ಅವಾನುಕೂಲವಾಗುತಿದೆ. 


ಗೇಣಿದಾರರು ಜಮೀಮ ತಮ್ಮ ಹೆಸರಿಗೆ ಪಟ್ಟಾ ಅದಮೇಲೆ ಭೂಕಂದಾಯವನ್ನು 
ಭೂಮಾಲೀಕರಿಗೆ ಕೊಡುವ ಹಾಗೆ ಸರ್ಕಾರದವರಿಗೆ ಕೊಡಬೇಕೆಂದು ತಿದ್ದುಪಡಿಯಲ್ಲಿದೆ. 
ಅದರ ಜೊತೆಗೆ ಜಮೀಮಗಳಿಗೆ ಸಂಬಂಧಪಟ್ಟ ಹಾಗೆ 15 ವರ್ಷದಷ್ಟು ಗೇಕಿಯನ್ನು 10 
ವರ್ಷದೊಳಗೆ ಸರ್ಕಾರಕ್ಕೆ ಕೊಡಬೇಕೆಂದು ನಿಯಮವಿದೆ. 10 ವರ್ಷವೆಂದರೆ ಒಂದು ಕಡೆ 
ಕಂದಾಯ ಕೊಡಬೇಕು. ಇನ್ನೊಂದು ಕಡೆ ಕಂತು ಕೊಡಬೇಕು. ಇವೆರಡನ್ನೂ ಕೊಡುವುದಕ್ಕೆ 
ಕಷ್ಟವಾಗುತ್ತದೆ. ಹೆಚ್ಚು ದುಡ್ಡನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಆದುದರಿಂದ 10 ವರ್ಷಗಳ 
ಕಂತುಗಳಲ್ಲಿ ಎನ್ನುವುದಕ್ಕೆ ಬದಲಾಗಿ 20 ವರ್ಷದ ಕಂತುಗಳಲ್ಲಿ ಕೊಡುವಂತೆ ಮಾಡಬೇಕು. 
ಜಮೀನು ಹೊಸದಾಗಿ ತೆಗೆದುಕೊಂಡಿರುವುದರಿಂದ ಅದಕ್ಕೆ ಬೇಕಾದಷ್ಟು ದುಡ್ಡು ಖರ್ಚು 
ಮಾಡಿ ರೂಢಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಅವನಿಗೆ ಕಂತು ಮತ್ತು ಕುದಾಯ ಎರಡನ್ನೂ 
ಕೊಡುವುದಕ್ಕೆ ಕಷ್ಟವಾಗುವುದರಿಂದ 20 ವರ್ಷದ ಕಂತುಗಳಲ್ಲಿ ಹಣ ಕೊಡುವ ವ್ಯವಸ್ಥೆ 
ಮಾಡಬೇಕು ಎಂದು ಒತ್ತಿ ಹೇಳುತ್ತೇನೆ. 


ಉಳುವವನಿಗೇ ಭೂಮಿ ಎನ್ನುವ ತತ್ವವನ್ನು ಎಲ್ಲರೂ ಒಪ್ಪಿಕೊಂಡಿರುವುದರಿಂದ 
ಇದರ ಬಗ್ಗೆ ವಿರೋಧ ಮಾಡುವುದಕ್ಕೆ ಅವಕಾಶವಿಲ್ಲ. ಆದರೂ ಕೂಡ ಸಮಾಜವಾದದಲ್ಲಿ 
ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬದುಕಿ ಬಾಳತಕ್ಕ ಅವಕಾಶವಿರಬೇಕು. ಒಬ್ಬರ ಆಸ್ತಿಯನ್ನು 
ಬೇರೆಯವರಿಗೆ ಕೊಡುವಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಜೀವನ ಮಾಡುವುದಕ್ಕೆ 
ಅವಕಾಶವಿರಬೇಕು. ಅವರು ಬೀದಿ ಭಿಕಾರಿಗಳಾಗಬಾರದು. ನಾನು ಇನಾಂದಾರರ ಬಗ್ಗೆ 
ವಾದಿಸುತ್ತಿಲ್ಲ. ಪೈನಾನ್‌ಷಿಯಲ್‌ ಮೆಮೊರಾಂಡಂ ಪ್ರಕಾರ ರೈತರು 4.61 ಲಕ್ಷ ರೂಪಾಯಿ 
ಕಂದಾಯ ರೂಪದಲ್ಲಿ ಕೊಡುತ್ತಾರೆಂದು ತಿಳಿಸಿದ್ದಾರೆ. ಅದರ ಜೊತೆಗೆ ಭೂ ಆಸ್ತಿಯನ್ನು 
ತೆಗೆದುಕೊಂಡರೆ ಅದರ ಬಗ್ಗೆ 127 ಲಕ್ಷ ರೂಪಾಯಿ ಕೊಡುತ್ತಾರೆಂದು ಹೇಳುತ್ತಾರೆ. 
ತಸ್ಲಿಕ್‌ ರೂಪವಾಗಿ 17.69 ಲಕ್ಷ ರೂಪಾಯಿಗಳನ್ನು ಪ್ರತಿ ವರ್ಷವೂ ದೇವಸ್ಥಾನಗಳು 
ಮತ್ತು ಚಾರಿಟಬಲ್‌ ಇವಾಂಗಳಿಗೆ ಕೊಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ವರ್ಷಕ್ಕೆ 
ಸುಮಾರು 17 ಲಕ್ಷ ರೂಪಾಯಿಗಳನ್ನು ಕೊಡುವುದೆಂದರೆ ಬಹಳ ಹೆಚ್ಚಿನ ಮೊತ್ತವಾಗುತ್ತದೆ. 
127 ಲಕ್ಷ ರೂಪಾಯಿ ಆಸ್ತಿಯನ್ನು ತೆಗೆದುಕೊಂಡು ವರ್ಷಕ್ಕೆ 17 ಲಕ್ಷ ರೂಪಾಯಿ ಪರಿಹಾರ 
ಕೊಟ್ಟರೆ ಬಹಳ ಜಾಸ್ತಿಯಾಗುತ್ತದೆ. ಆದುದರಿಂದ 127 ಲಕ್ಷ ರೂಪಾಯಿಗಳನ್ನು ಚಿಲ್ಲದೆ 


ಸಂಸದೀಯ ಪಟು 187 


ಚಿಲ್ಲರೆಯಾಗಿ ಕೊಡುವುದಕ್ಕೆ ಬದಲು ಕೊಡಬೇಕಾದ ಹಣವನ್ನು ಪೂರ್ತಿಯಾಗಿ ಕೊ್ಬು 
ಮುಜರಾಯಿ ಇಲಾಖೆ ಅಥಮಾ ಇವಾಂದಾರರನ್ನು ಟ್ರಸ್ಟ್‌ ಆಗಿ ಮಾಡಿ ಅದರಿಂದ ಬರತಕ್ಕ 
ಉತ್ಪನ್ನವನ್ನು ಉಪಯೋಗಿಸಬಹುದು ಎನ್ನುವ ಸಲಹೆಯನ್ನು ಕೊಡುತ್ತೇನೆ. ಆದ್ದರಿಂದ 
ಎಲ್ಲಿಯವರೆಗೆ ಇವು ನಡೆದುಕೊಂಡು ಹೋಗುತ್ತದೋ ಗೊತ್ತಾಗುವುದಿಲ್ಲ. ದೇವಸ್ಥಾನ 
ಸರಿಯಾಗಿ ನಡೆಯಬೇಕಾದರೆ ಉತ್ಪನ್ನ ಬೇಕು. ಅನೇಕ ದೇವಸ್ಥಾನಗಳಿಗೆ ಉತ್ಪನ್ನ ಇಲ್ಲದೆ 
ಅರ್ಚಕರು ಉಪವಾಸವಿದ್ದಾರೆ. ಸರ್ಕಾರದವರು ದೇವಸ್ಥಾನಗಳನ್ನು ನಡೆಸುವ ದೊಡ್ಡ 
ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾರೆ. ದೇವಸ್ಥಾನಕ್ಕೆ ಜಮೀನು ಇದ್ದರೂ ಕೊಡ ಉತ್ಪನ್ನ 
ಬರುತ್ತಾ ಇಲ್ಲ. ಅದನ್ನು ತೆಗೆದುಕೊಳ್ಳುವ ಶಕ್ತಿಯೂ ಅವರಿಗೆ ಇಲ್ಲ. ದೇವಸ್ಥಾನಕ್ಕೆ ಯಾರೂ 
ದುಡ್ಡು ಕೊಡುವುದಿಲ್ಲ. ಆದ್ದರಿಂದ ಸರ್ಕಾರದವರು ಅವರಿಗೆ ಕೊಡಬೇಕಾದ ಮೊತ್ತವನ್ನು 
ನಿಗದಿ ಮಾಡಿಬಿಟ್ಟು ಪಾವತಿಮಾಡಿದರೆ ಅದನ್ನು ಟ್ರಜರಿ ಅಥವಾ ಬ್ಯಾಂಕಿನಲ್ಲಿ ಹಾಕಿಕೊಂಡು 
ಅದರಿಂದ ಜೀವನ ಮಾಡುವುದು ಉತ್ತಮವೆಂದು ಕಾಣುತ್ತದೆ. ಪ್ರತಿವರ್ಷ ಸರ್ಕಾರ 17.86 
ಲಕ್ಷ ರೂಪಾಯಿ ವಸೂಲು ಮಾಡಬೇಕಾಗಿದೆ. ಅವರಿಗೂ ತೊಂದರೆ ಇರುತ್ತದೆ. ದೇವಸ್ಥಾನ 
ಸರಿಯಾಗಿ ನಡೆದುಕೊಂಡು ಹೋಗುವುದಿಲ್ಲ. ಸಣ್ಣ ಹಿಡುವಳಿದಾರರ ಬಗ್ಗೆ ಕನಿಕರದ 
ಅಟಿಟ್ಕೂಡ್‌ ತೆಗೆದುಕೊಳ್ಳಬೇಕು. ಜಮೀನು ಅವರಿಗೆ ಸಿಕ್ಕುವುದಿಲ್ಲ. ಆದರೆ, ಅವರಿಗೆ 
ಜೀವನ ಮಾರ್ಗವನ್ನು ಹುಡುಕಿಕೊಡಬೇಕು. ಅವರಿಗೆ ಬೇಕಾದ ಹಣವನ್ನು ಒಟ್ಟಿಗೆ ಕೊಟ್ಟರೆ 
ಯಾವುದಾದರೂ ಬಾರಿ ಮಾಡಿದಂತಾಗುತ್ತದೆ. ದೇವಸ್ಥಾನಗಳು ಸಾರೋದ್ಧಾರವಾಗಿ 
ನಡೆದುಕೊಂಡು ಹೋಗಬೇಕೆಂದು ಅವಕ್ಕೆ ಜಮೀನು ಕೊಟ್ಟಿದ್ದರು. ಆದರೆ, ನಾನು 
ಕಾರಣಗಳಿಂದ ಉತ್ಪನ್ನ ವಸೂಲು ಆಗುತ್ತಿಲ್ಲ. ಅವೇಕ ಕಡೆ ಮಂಗಳಾರತಿ ಆಗುವುದೂ 
ಕಷ್ಟವಾಗಿದೆ. ಆದ್ದರಿಂದ ನಮ್ಮ ಹಿಂದೂ ಧರ್ಮ ಉಳಿಯಬೇಕಾದರೆ, ಈ 
ದೇವಸ್ಥಾನಗಳಿರಬೇಕು. ಮಠಗಳಿರಬೇಕು. ಈ ಮಠಗಳು ರಾಜಕಾರಣದ ಮರಗಳು, 
ಆಗಬಾರದು. ಧರ್ಮಬೋಧೆ ಮಾಡಬೇಕು. 


ಇದರ ಜೊತೆಗೆ ಚಾರಿಟಬಲ್‌ ಎಂಡೋಮೆಂಟ್ಸ್‌, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು 
ಗೋಖಲೇ ಇವ್‌ಸ್ಪಿಟ್ಕೂಟ್‌ ಅವುಗಳ ಬಗ್ಗೆ ಏನು ಮಾಡುತ್ತೀರಿ? ನೋಡಬೇಕು. ಕೆಲವ 
ಹಾಸ್ಟಲ್‌ಗಳನ್ನು ಮತ್ತು ಸ್ಕೂಲುಗಳನ್ನು ಈ ಮಠಗಳವರು ನಡೆಸುತಿದ್ದಾರೆ. ಈ ಮಠಗಳಿಗಿದ್ದ 
ಭೂಮಿಯ ಉತ್ಪನ್ನವನ್ನು ಇದಕ್ಕೆ ಉಪಯೋಗಿಸುತ್ತಿದ್ದಾರೆ. ಅಂಥದಕ್ಕೆ ಧಕ್ಕೆ ಬಾರದ ಹಾಗೆ 
ಅಮಕೊಲ ಮಾಡಿಕೊಡಬೇಕೆಂದು ಸೂಚಿಸುತ್ತೇನೆ. ಈ ಬಿಲ್ಲನ್ನು ನನಗೆ ತಿಳಿದ ಪ್ರಕಾರ 
ಸೆಲೆಕ್ಟ್‌ ಕಮಿಟಿಗೆ ಕಳುಹಿಸುತಾರೆ. ಅಲ್ಲಿ ಇಡೀ ರಾಜ್ಯಕ್ಕೆ ಏಕರೂಪದ ಬಿಲ್‌ ಬರುವುದಕ್ಕೆ 
ಪ್ರಯತ್ನ ಪಡಬೇಕು. ಏಕೆಂದರೆ, ಹಳೇ ಮೈಸೂರಿಗೆ ಹೊಸ ಮೈಸೂರಿಗೆ ಡಿಸ್‌ಕ್ರಿಮಿನೇಷನ್‌ 
ಆಗುತ್ತದೆ. ಎರಡು ಆಕ್ಟ್‌ಗಳನ್ನು ಇಟ್ಟುಕೊಂಡು ನೋಡಿದರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಕಂಡು 
ಬರುತ್ತದೆ. ಸಮಗ್ರವಾಗಿ ಇಡೀ ರಾಜ್ಯಕ್ಕೆ ಅಪ್ವಯಿಸುವ ವಿಕರೂಪದ ಬಿಲ್ಲನ್ನು ತಯಾರು 
ಮಾಡಿ ಜಾಯಿಂಟ್‌ ಕಮಿಟಿಯ ಪರ್ಯಾಲೋಚನೆಗೆ ಕೊಡುವುದು ಉತ್ತಮ. ಇಲ್ಲದೆ 
ಇದ್ದರೆ ಬಾಂಬೆ ಕರ್ನಾಟಕಕ್ಕೆ ಬೇರೆ, ಮತ್ತು ಹಳೇ ಕರ್ನಾಟಕಕ್ಕೆ ಬೇರೆ ರೀತಿಯನ್ನು 


188 ಟ. ಆರ್‌. ಶಾಮಣ್ಣ 


ಅನುಸರಿಸಿದಂತಾಗುತ್ತದೆ. ಆದ್ದರಿಂದ ಈ ರಾಜ್ಯಕ್ಕೆ ಒಂದು ಸಮಗ್ರವಾದ ಬಿಲ್‌ ಬರುವ 
ಹಾಗೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಮಾಡಿದಂತಾಗುತ್ತದೆ. ಆದ್ದರಿಂದ ಮೊದಲೇ 
ಹೇಳಿದ ಹಾಗೆ ಥೈತರು ಕೊಡಬೇಕಾದಂಥ ದುಡ್ಡನ್ನು ಹತ್ತು, ಇನವ್‌ಸ್ಟಾಲ್‌ಮೆಂಟ್‌ಗಳಲ್ಲಿ 
ಕೊಡಬೇಕೆಂದಿದೆ. ಅದನ್ನು 20 ಇನ್‌ಸ್ಟಾಲ್‌ಮೆಂಟ್‌ಗಳಾಗಿ ಮಾಡಬೇಕು. ಸಂಬಂಧಪಟ್ಟ 
ಕಾಯಿದೆ ಎಲ್ಲಾ ಜಾತಿಗೂ ಅಪ್ವಯಿಸುವ ಹಾಗೆ ಮಾಡಬೇಕು. ಸರ್ಕಾರದವರು ಕೊಡಬೇಕಾದ 
ದುಡ್ಡನ್ನು ಒಟ್ಟಿಗೆ ಕೊಟ್ಟು ಈ ಸಂಸ್ಥೆಗಳು ಚೆನ್ನಾಗಿ ನಡೆದುಕೊಂಡು ಹೋಗುವ ಹಾಗೆ 
ಮಾಡಬೇಕು. ಬೇಕಾದರೆ, ಸರ್ಕಾರದ ವಾಮಿನಿಯನ್ನು ಸಂಸ್ಥೆಗಳ ಮ್ಯಾನೇಜಮೆಂಟ್‌ 
ಕಮಿಟಿಯಲ್ಲಿ ಹಾಕುವುದರ ಮೂಲಕ ಈ ಸಂಸ್ಥೆಗಳು ಚೆನ್ನಾಗಿ ನಡೆಯಬೇಕೇ ಹೊರತು 
ಅವುಗಳ ಚಟುವಟಿಕೆ ಕುಂಠಿತವಾಗುವುದಕ್ಕೆ ಅವಕಾಶ ಇರಬಾರದು. ಇದು ಜಾಯಿಂಟ್‌ 
ಸೆಲೆಕ್ಟ್‌ ಕಮಿಟ್‌ಗೆ ಹೋಗುವ ಅವಶ್ಯಕತೆ ಇಲ್ಲ. ಹೋಗಲೇಚೇಕಾದರೆ, ಸಮಗ್ರ ಬಿಲ್‌ 
ಒಂದನ್ನು ತರಬೇಕು ಎಂದು ಹೇಳಬಯಸುತ್ತೇನೆ. 


ಸಂಸದೀಯ ಪೇಖ 180 


ವಮ ಕಾವ್‌ ಟಿಟ್ಟೂನವ್‌ ಜಾರಿಗೆ ಬಂದು ಸುಮಾರು ಇಪತೆದು ವರ್ಷಗಳಾದವು. 
ಹಲು ಮ) 


ಈಗಾಗಲೇ ಇಲ್ಲಿಯವರೆಗೆ 31 ತಿದ್ದುಪಡಿಗಳು ಜಾರಿಗೆ ಬಂದಿವೆ. ಈ ರೀತಿ ಪದೇ ಪದೇ 
ತಿದ್ದುಪಡಿಯನ್ನು ತಂದು ಬದಲಾವಣೆ ಮಾಡುವುದಕ್ಕಿಂತ ಈಗಿರುವ ಕಾನ್ಸ್‌ಟಿಟ್ಯೂಷನ್ಸನ್ನೇ 
ಏಕೆ ಬದಲಾವಣೆ ಮಾಡಬಾರದು ಎಂದು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. 
ಮೊದಲನೆದಾಗಿ 1971 ರಲ್ಲಿ ಜನಗಣತಿಯಾದಾಗ ಜನಸಂಖ್ಯೆ ಹೆಚ್ಚು ಕಡಿಮೆಯಾಯಿತು. 
ಅದರಂತೆ ಈಗಲೂ ಜನಗಣತಿಯ ಆಧಾರದ ಮೇಲೆ ಜನಸಂಖ್ಯೆ ಹೆಚ್ಚು ಕಡಿಮೆಯಾಗಿದೆ 
ಎನ್ನುವ ಒಂದು ಕಾರಣದ ಮೇಲೆ ಇದನ್ನು ತಂದಿದ್ದೇಮೆಂದು ಹೇಳಿದರು. ಪಾರ್ಲಿಮೆಂಟಿನಲ್ಲಿ 
ಸುಮಾರು 500 ಜನ ಸದಸ್ಕರಿದ್ದಾಗ ಜನಸಂಖ್ಯೆ 30 ಕೋಟಿ ಇತ್ತು. ಈಗ ಇದು 30 
ಕೋಟೆಯಿಂದ 40 ಕೋಟಿಯಷ್ಟು ಹೆಚ್ಚಾಗಿದೆ ಎಂದು ಈ ಪಾಪಲೇಷನ್‌ ಆಧಾರದ 
ಮೇಲ ಪಾರ್ಲಿಮೆಂಟಿನ ಸದಸ್ಯರುಗಳ ಸಂಖ್ಯೆಯೂ ಹೆಚ್ಚು ಮಾಡಬೇಕಾಗಿ ಬರುತ್ತದೆ 
ಎಂದು ಹೇಳಬಹುದು. ಈ ರೀತಿ ಜನಸಂಖ್ಯೆ ಹೆಚ್ಚುತ್ತ ಹೋದರೆ ಮುಂಜಿ ಪಾರ್ಲಿಮೆಂಟಿನಲ್ಲಿ 
ಒಂದು ಸಾವಿರ ಜನ ಸದಸ್ಯರುಗಳು ಇರುವ ಕಾಲವೂ ಬರಬಹುದು ಎಂದು ಈಗಾಗಲೇ 
ಇದರ ಬಗ್ಗೆ ಹೇಳಿದ್ದಾರೆ. ನಮ್ಮ ಬಲಾಬ್ಯಕ್ಕೆ ಸ್ವತೆಂತ್ರ ಬಂದು ಎರಡು ವಿಚಾರಗಳಲ್ಲಿ 
ಸಂಪೂರ್ಣವಾಗಿ ನಮ್ಮ ಜನರ ಸೌಖ್ಯವನ್ನು ನಾಶಮಾಡಿದ್ದಾರೆ ಎಂದು ಹೇಳಬಹುದು. 
ಮೊದಲನೆಬಾಗಿ ನಾಲ್ಕನೀ ಪಂಚವಾರ್ಷಿಕ ಯೋಜನೆಯಲ್ಲಿ ಸುಮಾರು ಮುನ್ನೂರು ಕೋಟಿ 
ರೂಪಾಯಿಗಳಷ್ಟು ಪಣವನ್ನು ಫ್ಯಾಮಿಲಿ ಪ್ಲಾನಿಂಗಿಗಾಗಿ ಖರ್ಚು ಮಾಡಿದರು. ಕಳೆದ 
ಹತ್ತು ವರ್ಷಗಳಿಂದ ಜನಸಂಖ್ಯೆ ಜಾಸ್ಸಿಯಾಗಿದೆಯೇ ವಿನಾ ಕಡಿಮೆಯಾಗಲಿಲ್ಲ. ಸುಮಾರು 
ಐದು ಮಿಲಿಯನ್ನಿನೆಷ್ಟು ಪುಪ್ಣಲೇಷನ್‌ ಜಾಸ್ತಿಯಾಗಿದೆ. ಹೀಗೆ ಸರಕಾರ ಮುನ್ನೂರು 
ಕೋಟಿಯಷ್ಟು ಹಣ ಫ್ಯಾಮಿಲಿ ಪ್ಲಾನಿಂಗಿಗಾಗಿ ಖರ್ಚು ಮಾಡಿದರೂ ಈ ಯೋಜನೆ 
ವಿಫಲವಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಪ್ರೊಡಕ್ಷನ್‌ ಹೆಚ್ಚಾಗಿದೆಯೇ ಎಂದು ನೋಡಿದರೆ 
ಅದು ಕೊಡ ಆಗುತ್ತಿಲ್ಲ. ಪ್ರೊಡಕ್ಷನ್‌ ಜಾಸ್ತಿ ಮಾಡಿ ಪಾಪುಲೇಷನ್‌ ಕಡಿಮೆ ಮಾಡಿದ್ದರೆ 
ಅದರಿಂದೆ ಜನತೆಗೆ ಅನುಕೂಲವಾಗುತ್ತಿತ್ತು. 


ಇಲ್ಲಿ ತಂದಿರುವ ನಿರ್ಣಯದಲ್ಲಿ ನಮಗೇನು ಕಾಣುತ್ತಿದೆ ಎಂದರೆ ಈಗ ಇರುವ 
ಪಾರ್ಲಿಮೆಂಟು ಸದಸ್ಯರ ಸಂಖ್ಯೆ 506 ಇರುವುದನ್ನು 546ರವರೆಗೆ ಹೆಚ್ಚು ಮಾಡಬೇಕಾಗಿ 
ಬರುತ್ತದೆ ಎಂದು. ಇದರಲ್ಲಿ ಬರೀ ತಷ್ಮು ಬಲವನ್ನು ಹೆಚ್ಚು ಮಾಡಿಕೊಳ್ಳಬೇಕೆಂದು 
ಪಾರ್ಲಿಮೆಂಟ್‌ನಲ್ಲಿ ಹಾಗೂ ಆಸೆಂಬ್ಲಿಗಳಲ್ಲಿ ಮಾಡುವುದು ನೋಡಿದರೆ ಇದರಲ್ಲೇಷೋ 
ಒಂದು ರೀತಿಯಾದ ಪೊಲಿಟಿಕಲ್‌ ಮೋಟೇವ್‌ ಇರುವಂತೆ ಕಾಣುತದೆ. ಇಂದು ನಮ್ಮ 
ಈ ಸಭೆಯಲ್ಲೇ ತಾವು ನೋಡುವುದಾದರೆ ಆಡಳಿತ ಪಕ್ಷದ ಸದಸ್ಯರು ಕುಳಿತುಕೊಳ್ಳುವ 


* ವಿಧಾನ ಸಭಾ ನಡವಳಿಕೆ ದಿನಾಂಕ : 28ನೇ ಆಗಸ್ಟ್‌, 1973. 


ಖ್‌ 


190 ಟ. ಆರ್‌. ಶಾಮಣ್ಣ 


ಜಾಗಗಳೆಲ್ಲಾ ಖಾಲಿಯಾಗಿವೆ. ಇವರಿಗೆಲ್ಲಾ ಲೆಜಿಸ್ಟೇಚರ್‌ ಬಿಸಿನೆಸ್‌ವಲ್ಲಿ ಯಾವ ರೀತಿ 
ಆಸಕ್ತಿ ಇದೆ ಎನ್ನುವದು ಗೊತ್ತಾಗುತ್ತದೆ. ಸುಮನೆ ಅಸೆಂಬ್ಲಿಗೆ ಬರುವುದು ಬಂದು ಅಟೆಂಡೆನ್ಸ್‌ಗೆ 
ರುಜು ಹಾಕಿ ಹೋಗುವುದು ಮಾಡುತ್ತಿದ್ದಾರೆ. ಇದರಿಂದಾಗಿ ಇಲ್ಲಿರುವ ಸೀಟುಗಳಲ್ಲಾ 
ಖಾಲಿಯಾಗಿದೆ. ಇದನ್ನು ನಾವು ದಿನ ನಿತ್ಯ ನೋಡಬಹುದು. ಪಾರ್ಲಿಮೆಂಟಿನಲ್ಲಿ ಕೂಡ 
ಎಷ್ಟೋ ಬಾರಿ ಕೋರಂ ಬೆಲ್‌ ಬಾರಿಸಿರುವುದನ್ನು ನಾವು ಕೇಳಿದ್ದೇವೆ. ಅದರಂತೆ ಇಲ್ಲೂ 
ಕೋರಂಗಾಗಿ ಬೆಲ್‌'ಗಳನ್ನು ಬಾರಿಸಿರುವುದನ್ನೂ ನಾವು ನೋಡುತ್ತಿದ್ದೇವೆ. 


ಸಂಸದೀಯ ಪಟು 191 
ಸರ್ಕಾರದ ಆಡಳಿತ ವೈಖರಿ ಕುರಿತು ನ 


ಈಗ ತಾನೇ ನಮ್ಮವಿರೋಧಪಕ್ಷೆದ ವಾಯಕರು ಶ್ರೀ ದೇವೇಗೌಡರವರು ಸ್ಪಷ್ಟವಾದ 
ಮತ್ತು ನಾಗರಿಕರಿಗೆ ಹಿತವಾಗ ತಕ್ಕಂತಹ ಆಡಳಿತವನ್ನು ಕೊಡುವುದರಲ್ಲಿ ಈ ಸರಕಾರ 
ಪೂರ್ತಿಯಾಗಿ ವಿಫಲಗೊಂಡಿದೆ ಎನ್ನುವುದಕ್ಕೆ ಸಾಕಾದಷ್ಟು ನಿದರ್ಶನಗಳನ್ನು ಹಾಗೂ 
ಅಂಕಿಅಂಶಗಳನ್ನು ಕೊಟ್ಟು ತಮ್ಮ ಮೂರು ಗಂಟಿಯ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು 
ಹೊರಗೆಡವಿದ್ದಾರೆ ಮತ್ತು ಸರಿಯಾದ ಕಾರ್ಯಕ್ರಮ ತೆಗೆದುಕೊಳ್ಳಬೇಕಾದರೆ ಹೇಗೆ ಮಾಡಬೇಕು 
ಎನ್ನುವುದನ್ನೂ ಅವರು ವಿವರಿಸಿದ್ದಾರೆ. ಈ ಸರಕಾರ ಆರಂಭವಾಗುವ ಕಾಲದಲ್ಲಿ ಜನಗಳಿಗೆ 
ನೀವು ಕೊಟ್ಟಂತಹ ಆಶೋತ್ಸರಗಳನ್ನು ಸರಿಯಾದ ರೀತಿಯಲ್ಲಿ ಅವನ್ನು ಸಾಧಿಸುವುದಕ್ಕೆ 
ಸಾದ್ಯವಾಗಲಿಲ್ಲ ಎನ್ನುವುದನ್ನು ನಾವ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಬಡತನವನ್ನು 
ಹೋಗಲಾಡಿಸುತ್ತೇವೆ ಎನ್ನುವ ವಿಚಾರದಲ್ಲಿ ಈ ಸರಕಾರದವರು ಪೂರ್ಣವಾಗಿ 
ವಿಫಲರಾಗಿದ್ದಾರೆ. ದೇಶದಲ್ಲಿರುವ ಬಡತನವು ಇನ್ನೂ ಹೆಚ್ಚಾಗುತಿದೆಯೇ ಹೊರತು ಅದೇನೂ 
ಕಡಿಮೆಯಾಗುವಂತೆ ಇಲ್ಲ. ಬಡ ಜನರಿಗೆ ಸಹಾಯ ಮಾಡುತ್ತೇವೆ ಎನ್ನುವುದು ಬರೀ 
ಬಾಯಿ ಮಾತಿನಲ್ಲೇ ಇದೆ. ಬಡವರು ಇಂದು ನೆಮದಿಯಾಗಿ ಹಾಗೂ ಸುಖವಾಗಿ ಜೀವನವನ್ನು 
ನಡೆಸುವ ಪರಿಸ್ಥಿತಿಯಲ್ಲಿ ಅವರು ಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಎನ್ನುವುದನ್ನು ನಾನು 
ಇಲ್ಲಿ ಸ್ಪಷ್ಟವಾಗಿ ಹೇಳಜೇಕಾಗಿಬೆ. 

ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದ್ದೀರಿ. ಈ ವಿಚಾರದಲ್ಲಿ 
ನೋಡಿದರೆ ನಿರುದ್ಯೋಗ ಎನ್ನುವುದು ದಿನೇ ದಿನೇ ಹೆಚ್ಚುತ್ತಿದೆಯೇ ಹೊರತು ಅದೇನೂ 
ಕೆಡಮೆಯಾಗಲಿಲ್ಲ, ಯಾವ ಕಾರಣಗಳಿಂದ ನೀವು ಈ ರಾಜ್ಕದ ಅಧಿಕಾರವನ್ನು ಪಡೆದರೋ 
ಆ ನಿಮ್ಮಆಡಳಿತದ ವೈಖರಿಯಿಂದ ಈ ದೇಶದ ಜನತೆಗೆ ತುಂಬಾ ಅನವ್ಕಾಯ ಮಾಡಿದ್ದೀರಿ 
ಎಂದು ವಾನು ಇಲ್ಲಿ ಸ್ವಷ್ಟವಾಗಿ ಹೇಳಬೇಕಾಗಿದೆ. 


ನೀವ ನಡೆಸುತ್ತಿರುವ ಆಡಳಿತವನ್ನು ನೋಡಿದರೆ ಇಂದು ಪತ್ರಿಕೆಗಳಲ್ಲಿ ಬಂದಿರುವಂತೆ 
ಗುಜರಾತಿನಲ್ಲಿ ನಿಮ್ಮ ಪಕ್ಷದವರೇ ಆದ ಒಬ್ಬ ಎಂ.ಎಲ್‌.ಎ.ಗೆ ಯಾವ ಪರಿಸ್ಥಿತಿ 
ಉಂಟಾಯಿತೋ ಅಂತಹ ಒಂದು ಪರಿಸ್ಥಿತಿ ನಿಮಗೆ ಬರದೇ ಇರಲಿ ಎಂದು ನಾನು 
ಆಶಿಸುತ್ತೇನೆ. ನಿಮ್ಮಲ್ಲಿರುವ ತಪ್ಪುಗಳನ್ನು ಹೇಳಿದರೆ ಅದನ್ನು ಮುಚ್ಚಿಕೊಳ್ಳುವ ಒಂದು 
ರೋಗ ನಿಮಗೆ ಬಂದಿದೆ. ನ್ಯಾಯವಾದುದನ್ನು ಹೇಳಿದರೆ ಅದು ನಿಮಗೆ ರುಚಿಸುವುದಿಲ್ಲ. 
ಬರೀ ಅನ್ಮಾಯ ಕೆಲಸಗಳನ್ನು ಮಾತ್ರ ಹೇಳಿದರೆ ನಿಮಗೆ ರುಚಿಸುತ್ತದೆ. 


ಬೆಲೆಗಳ ಏರಿಕೆ ಮಾಡಿ ಬಡವರು ತಲೆಯ ಮೇಲೆ ಹೊರಲಾರದಂತೆ ಮಾಡಿದ್ದೀರಿ. 
ಇದಕ್ಕೆ ನಾವಾ ಕಾರಣಗಳನ್ನು ಹೇಳಿ ಜನರ ತಲೆಯಮೇಲೆ ಹೊರಲಾರದಷ್ಟು ತೆರಿಗೆಗಳನ್ನು 


* ಎಧಾನ ಸಭಾ ನಡವಳಿಕೆ ದಿನಾಂಕ : 11ನೇ ಮಾರ್ಚ್‌, 1974. 


192 ಟ. ಆರ್‌. ಶಾಮಣ್ಣ 


ಅವರ ತಲೆಯ ಮೇಲೆ ಹೊರಿಸಿದ್ದೀರಿ. ಇದರಲ್ಲೂ ಕೆಲ ವರ್ಗದವರಿಗೆ ಎಂದು 
ಎನ್‌.ಜಿ.ಓ.ಗಳಿಗೆ ಡಿ.ಎ. ಎಂದು ಕೊಟ್ಟು ಬರೀ ಒಂದು ವರ್ಗದವರಿಗೆ ಸ್ವಲ್ಪ ಸಂಬಳವನ್ನು 
ಹೆಚ್ಚಿ ಕಡಿಮೆ ಮಾಡಿದರೆ ಇದರಿಂದೇನೂ ಅನುಕೂಲಗಳಾಗುವುದಿಲ್ಲ. ನೀವ ಹೊರಿಸುತ್ತಿರುವ 
ತೆರಿಗೆಗಳಿಂದ ಶ್ರೀಮಂತರು ಇನ್ನೂ ದೊಡ್ಡವರಾದರು ಎಂದು ಸ್ಪಷ್ಟವಾಗಿ ಹೇಳಬೇಕಾಗಿದೆ. 
ಬೆಲೆಗಳ ಏರಿಕೆಗೆ ಹಣದುಬ್ಬರವೇ ಕಾರಣ. ಬೆಲೆಗಳನ್ನು ಮಾರ್ಕೆಟ್ಟಿನಲ್ಲಿ ತಡೆಗಟ್ಟಲು 
ನಿಮಗೆ ಆಗುತ್ತಿಲ್ಲ ಇದಕ್ಕೆ ಕಾರಣ ದಿನೀ ದಿವೇ ನೀವು ಏರಿಸುತ್ತಿರುವ ತೆರಿಗೆಗಳ ಹೊರೆ. 
ಬೆಲೆಗಳ ಏರಿಕೆಗೆ ವಿರೋಧಪಕ್ಷದವರೇ ಕಾರಣ ಎಂದು ದೂರುವುದನ್ನು ಬಿಡುವುದಿಲ್ಲ. 
ನಾವು ಯಾವ ದೂರು ಕೊಟ್ಟರೂ ಅದರ ಬಗ್ಗೆ ತಕ್ಕಕ್ತಮ ತೆಗೆದುಕೊಳ್ಳುತ್ತಿಲ್ಲ. ಈ ದೇಶದ 
ಜನತೆಯನ್ನು ನೆಲಸಮ ಮಾಡಬೇಕೆಂದು ಇದ್ದಾರೆ ಎಂದು ಇಲ್ಲಿ ಸ್ವಷ್ಟವಾಗಿ ತಿಳಿಸಬಿೇಕಾಗಿದೆ. 
ಎಲ್ಲಿಯವರೆಗೆ ಲಂಚ ತೆಗೆದುಕೊಂಡು ಕೆಲಸಗಳು ನಡೆಯುತ್ತವೆಯೋ ಅಲ್ಲಿಯವರೆಗೆ 


ಜನಕ್ಕೆ ಸುಖವಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಡಳಿತ ಪಕ್ಷದಲ್ಲಿ ಒಂದು ಶ್ರದ್ಧೆ ವಿಷ್ಣೆ 
ಹಾಗೂ ಜನಗಳಿಗೆ ಉಪಕಾರ ಮಾಡುವ ಒಂದು ಮನೋಭಾವ ಇಲ್ಲದೆ ಇರುವುದು 
ಹಾಗೂ ನಿಮ್ಮಪಾರ್ಟಿಯ ತತ್ವಗಳನ್ನು ನಂಬಿಕೆ ಇಲ್ಲದವರು ನಿಮ್ಮಪಕ್ಷದಲ್ಲಿರುವುದರಿಂದ 
ಜನತೆಗೆ ಯಶಸ್ವಿಯಾಗುವ ಯಾವ ಕೆಲಸಗಳನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲಿಯವರೆಗೆ 
ಆಡಳಿತ ಶುದ್ದವಾಗಿರಲು ಲಂಚಿಗುಳಿತವವನ್ನು ತಡೆಯಲಾಗುವುದಿಲ್ಲಪೋ ಅಲ್ಲಿಯವರೆಗೂ 
ಜನರಿಗೆ ಸರಿಯಾದ ಆಡಳಿತ ಕೊಡಲು ಆಗುವುದಿಲ್ಲ. ಇದು ಇರುವ ಆಡಳಿತದಲ್ಲಿ 
ಲಂಚದ ಹಾವಳಿ ವಿಪರೀತವಾಗಿ ಬೆಳೆದು ತಪು ನೀಠಿಯನ್ನು ಆಡಳಿತದಲ್ಲಿ ತರುವುದಕ್ಕೆ 
ಅವಕಾಶವಾಗಿದೆ. ನಿಮ್ಮಪಕ್ತ್ಷದೊಳಗೇ ಇರುವ ಜನರಿಂದಾಗಿ ಇಂತಹ ಕಷ್ಟಗಳು ಬರುತ್ತಿವೆ 
ಇದರಿಂದಾಗಿ ನೀವು ಪೂರ್ಣವಾಗಿ ವಿಫಲಗೊಂಡಿದ್ದೀರಿ ಹಾಗೂ ಏನನ್ನೂ 


ಸಾಧಿಸಲಾಗುವುದಿಲ್ಲ ಎನ್ನತಕ್ಕ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. 


ಈ ವರ್ಷದ ಬಜ್ಜೆಜ್‌ ಮತ್ತ ಕಳೆದ ಎರಡು ವರ್ಷಗಳ ತಮ್ಮ ಆಡಳಿತವನ್ನು ಪರೀಕ್ಷೆ 
ಮಾಡಿದ ಪಕ್ಷದಲ್ಲಿ ಯಾವ ವಿಧದಲ್ಲಿಯೂ ತಾವು ಪ್ರಗತಿಯನ್ನು ಸಾಧಿಸಿಲ್ಲ ಎಂಬುದು 


ಗೊತ್ತಾಗುತುದೆ. ಬಡವರಿಗೆ ಲಕ್ಷಾಂತರ ಸೈಟುಗಳನ್ನು ಹಂಚಿರುವುದು ಮತ್ತು ಅವರಿಗೆ 
ಕೆಲವು ಅನುಕೂಲಗಳನ್ನು ಮಾಡಿಕೊಟ್ಟಿರುವುದನ್ನು ಬಿಬ್ರರೆ ಇನ್ನು ಯಾವ ವಿಧವಾದ 


[ ಬ 


ಸೌಕರ್ಯಗಳನ್ನು ಜನತೆಗೆ ಒದಗಿಸುಖೆಂತಹ ಆಡಳಿತವನ್ನು ನಡೆಸಲಿಲ್ಲ ಎಂದು 
ಹೇಳಬೆಾಗಿದೆ. ಬರಗಾಲದ ಜಿಲ್ಲಿಗಳಲ್ಲಿ ಸುಮಾರು 63 ಕೋಟಿ ರೂಪಾಯಿಗಳನ್ನು 


[a ೪ 
[2 


p, 


2. ೫ 


ಖರ್ಚು ಮಾಡಲಾಯಿತು ಎಂದು ಇಲ್ಲಿ ! 9] 
ಮಾಡಿ ನೋಡಿದಾಗ, ಈ ಹಣದಲ್ಲಿ ಅರ್ಧ ಗ ಕೂಡೆ ಜನರ ಹಿತಕ್ಕಾಗಿ ಖರ್ಚು ಆಗಿಲ್ಲ 
ಎಂದು ತಿಳಿದುಬಂತು. ಯಾರು ಆಡಳಿತ ನಡೆಸುತಿಯ್ದರೆ. ಅವರು ಮತ್ತು ಕಂಟ್ರಾಕ್ಷರ್‌ಗಳು 
ಮೊದಲಾದಂಥ ವ್ಯಕ್ತಿಗಳಿಗೆ ಕುಮಕ್‌ ಕೊಟ್ಟಂತಹ ಜನರಿಗೆ ಈ ಹಣದಿಂದ 


ಸಂಸದೀಯ ಪಟು 193 


ಅನುಕೂಲವಾಗಿದೆಯೇ ಹೊರತು ಅಲ್ಲಿರತಕ್ಕಂಥ ನಾಗರೀಕರಿಗೆ ಅನುಕೂಲವಾಗಿಲ್ಲ ಎಂದು 
ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ಖರೀದಿ ಮಾಡಿದುತಹ ಲಾರಿಗಳು 
ಟ್ರಾಕ್ಷರ್‌ಗಳು, ಬಾವಿ ಕೊರೆಯುವ ಯಂತ್ರಗಳು, ನೀರನ್ನು ಒದಗಿಸುವ ಟ್ಯಾಂಕ್‌ಗಳು 
ಮುಂತಾದ ಆಸ್ತಿವಾಸ್ಟಿಗಳು ಇಂದು ಯಾವ ರೀತಿ ಉಪೆಯೋಗಿಸಲ್ಪಡುತ್ತಿವೆ ಎಂಬ ಬಗ್ಗೆ 
ತನಿಖೆಯಾಗಬೇಕಾಗಿದೆ. ಅನೇಕ ಕಡೆಗಳಲ್ಲಿ ಜೆಲ್ಲಿ ರಾಶಿರಾಶಿಯಾಗಿ ಬಿದ್ದಿದೆ. ಇದರ ಲೆಕ್ಕ 
ಸರಿಯಾಗಿ ಇಡಲಾಗಿಬೆಯೇ ಎಂಬುದು ಗೊತ್ತಿಲ್ಲ. ಆದಕಾರಣ ಈ ಪ್ರತಿಯೊಂದು 
ವ್ಯವಹಾರದಲ್ಲಿಯೂ ತನಿಖೆ ಮಾಡಲು ಒಂದು ನಿಷ್ಟಕ್ಷಪಾತದಿಂದ ಕೂಡಿದ ಒಂದು 
ಸಮಿತಿಯನ್ನು ಏರ್ಪಾಡು ಮಾಡಿ ಅವರ ಮೂಲಕ ಈ ಹಣ ಯಾವ ರೀತಿಯಿಂದ 
ಖರ್ಚಾಯಿತು, ಜನರಿಗೆ ಏನೇಮು ಅನುಕೂಲಗಳು ಸಿಕ್ಕಿತು ಎಂಬ ಬಗ್ಗೆ ಒಂದು ವರದಿಯನ್ನು 
ತದಿಸಿಕೊಂಡರೆ ಬಹಳ ಉತ್ತಮವಾಗುತದೆಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಮುಖ್ಯವಾಗಿ 
ಈ ಸಲದ ಬಡ್ಜೆಟ್‌ನಲ್ಲಿ ಜನತೆಗೆ ಅನುಕೂಲವಾಗುವಂತಹ ಯಾವ ವಿಚಾರಗಳೂ ಇಲ್ಲ. 
ನಮ್ಮ ರಾಜ್ಯದ ಜನತೆಯ ಮೇಲೆ ಕೇಂದ್ರ ಸರ್ಕಾರದವರು 300 ಕೋಟಿ ಚಿಲ್ಲರೆ 
ರೂಪಾಯಿಗಳವರೆಗೆ ಹೊಸದಾಗಿ ತೆರಿಗೆ ಹಾಕಿದ ಮೇಲೆ, ಈ ನಮ್ಮ ಸರ್ಕಾರದವರು 
ಕೂಡ ಸುಮಾರು 19 ಕೋಟಿ ರೂಪಾಯಿಗಳವರೆಗೆ ತೆರಿಗೆ ಹಾಕಿಬ್ದಾರೆ. ಈ ರೀತಿ ತೆರಿಗೆ 
ಹಾಕುಮಗ ಮಾನ್ಯ ಆರ್ಥಿಕ ಮಂತ್ರಿಗಳು ಜನಸಾಮಾನ್ಯರು ಉಪಯೋಗ ಮಾಡುವಂತಹ 
ವಸ್ತುಗಳ ಮೇಲೆ ತೆರಿಗೆ ಹಾಕಿಲ್ಲ ಎಂದು ಹೇಳಿದ್ದಾರೆ. ಮೊದಲನೆಯದಾಗಿ ನನಗೆ 
ಸಂಬಂಧಪಟ್ಟ ಮತ್ತು ಅನೇಕ ಕಛೇರಿಗಳಲ್ಲಿ ಉಪಯೋಗ ಮಾಡುವಂತಹ ಟೈಪ್‌ರೈಟರ್‌ಗಳ 
ಮೇಲೆ ಕಳೆದ 2-3 ವರ್ಷಗಳಿಂದ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು 
ತೆರಿಗೆಯನ್ನು ಹಾಕುತ್ತಲೇ ಇದ್ದಾರೆ. ಇದು ಸರಿಯಾದುದಲ್ಲ. ಎರಡು ವರ್ಷಗಳ ಕೆಳಗೆ 
ಒಂದು ಟೈಪ್‌ರೈಟರಿನ ಬೆಲೆ 800 ರೂಪಾಯಿಗಳಿದ್ದರೆ, ಇಂದು ಅದರ ಬೆಲೆ 2,500 
ರೂಪಾಯಿಗಳಾಗಿದೆ. ಇದೇ ರೀತಿ ಜನಸಾಮಾನ್ಯರು ಉಪಯೋಗ ಮಾಡುವ ಡ್ರೆಸೆಲ್‌, 
ಬ್ಯಾಟರಿಗಳು, ರಬ್ಬರ್‌, ಟೈರ್‌ಟ್ಯೂಬ್‌ಗಳು ಮುಂತಾದವುಗಳ ಮೇಲೆ ತೆರಿಗೆ ಜಾಸ್ತಿ 
ಮಾಡಿದ್ದಾರೆ. ಮೋಟಾರ್‌ ವೆಹಿಕಲ್ಸ್‌ ಮೇಲಿನ ಟ್ಯಾಕ್ಷನ್ನು ಜಾಸ್ತಿ ಮಾಡಿರುವುದರಿಂದ 
ಮತ್ತು ಅವುಗಳ ಸ್ಟೇರ್‌ಪಾರ್ಟ್‌ಗಳ ಮೇಲೆ ತೆರಿಗೆ ಜಾಸ್ತಿ ಮಾಡಿರುವುದರಿಂದ ಇನ್ನು 
ಮುಂದೆ ಪ್ರಯಾಣದ ದರ ಸಹ ಜಾಸ್ತಿಯಾಗುತ್ತದೆ ಮತ್ತು ಇದರಿಂದ ಒಂದು ರೀತಿಯಲ್ಲಿ 
ನಾಗರೀಕರು ಉಪಯೋಗಿಸುವಂತಹ ದಿನಚರಿ ವಸ್ತುಗಳ ಬೆಲೆ ಹೆಚ್ಚಾಗುವುದಕ್ಕೆ 
ಕಾರಣವಾಗಿದೆ. ಏಕೆಂದರೆ ಸಾಗಾಣಿಕೆಯ ಮೇಲೆ ದರಗಳು ಜಾಸ್ಸಿಯಾಗುವುದರಿಂದ 
ಸಾಮಾನುಗಳ ಬೆಲೆಯೂ ಹೆಚ್ಚುವುದಕ್ಕೆ ಅವಕಾಶವಾಗುತ್ತದೆ ಮತ್ತು ಇಲ್ಲಿ ಹಾಕಿರತಕ್ಕಂಥ 
ಡೆವಲಪ್‌ಮೆಂಟಲ್‌ ಅಕ್ತಿವಿಟೀಸ್‌ ಮೇಲೆ ಖರ್ಚು ಜಾಸ್ತಿ ಬೀಳುವುದಕ್ಕೆ ಅವಕಾಶವಾಗಿದೆ. 
ಸ್ಪೇನ್‌ಲೆಸ್‌ ಸ್ಟೀಲ್‌, ಪ್ರೆಷರ್‌ ಕುಕ್ಕರುಗಳು ಬಣ್ಣಗಳು, ರಂಗುಗಳು, ಕ್ರಿಮಿನಾಶಕಗಳು, 


194 ಟಿ. ಪರ್‌. ಶಾಮಣ್ಣ 


ರಾಸಾಯನಿಕ ಗೊಬ್ಬರಗಳು, ಕಳ್ಳೇಕಾಯಿ ಬೀಜಗಳು, ತೆಂಗು ಮತ್ತು ಕೊಬ್ಬರಿ, ಮುಂತಾದ 
ಅನೇಕ ದಿನಬಳಕೆಯ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರದವರು ಒಂದು ರೀತಿಯಲ್ಲಿ 
ಮತ್ತು ರಾಜ್ಯ ಸರ್ಕಾರದವರು ಒಂದು ರೀತಿಯಲ್ಲಿ ತೆರಿಗೆಯನ್ನು ಹಾಕಿಕೊಂಡು ಬರುವುದು 
ಶೋಚನೀಯವಾದ ವಿಚಾರ. ಇದರಿಂದ ವ್ಯವಸಾಯಗಾರರಿಗೆ ಮತ್ತು ಬಳಕೆದಾರರಿಬ್ಬರಿಗೂ 
ತೊಂದರೆಯಾಗಿದೆ. ಈ ಕಾರಣದಿಂದ ದಿನಬಳಕೆ ವಸುಗಳ ಮೇಲೆ ತೆರಿಗೆ ಹಾಕಬಾರದೆಂದು 
ಒತ್ತಾಯ ಪೂರ್ವಕವಾಗಿ ಹೇಳುತ್ತೇವೆ. 


ಇನ್ನು ಮಾನ್ಯ ಮಂತ್ರಿಗಳು ಆಕ್ಟಾಯ್‌ ಬಗ್ಗೆ ಪ್ರಸ್ತಾಪ ಮಾಡಿ ಇದನ್ನು ತೆಗೆದುಹಾಕುವ 
ಬಗ್ಗೆ ಸರ್ಕಾರ ಯೋಚನೆ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಹಿಂದೆ ಮಾನ್ಯ ರಾಮಕೃಷ್ಣ 
ಹೆಗಡೆಯವರು ಮಂತ್ರಿಗಳಾಗಿದ್ದಾಗಲೂ ಸಹ ಇಬೇ ರೀತಿ ಹೇಳಿದ್ದರು. ಆಕ್ಟಾಯ್‌ ಎಂಬುದು 
ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಮುಖ್ಯವಾದ ವರಮಾನವಾಗಿದೆ. ಬೆಂಗಳೂರು ನಗರ 
ಕಾರ್ಪೊರೇಷನ್‌ಗೆ ಇದರಿಂದ ವರ್ಷಕ್ಕೆ 3 ಕೋಟಿ 25 ಲಕ್ಷ ರೂಪಾಯಿಗಳ ಆದಾಯ 
ಬರುತ್ತಿದೆ ಇದೇ ಹೆಚ್ಚಿನ ಪರಮಾನವಾಗಿದೆ. ಒಟ್ಟು ವರಮಾನ ಎಂಟೂವರೆ ಕೋಟಿ 
ರೂಪಾಯಿಗಳಾದರೆ ಆಕ್ಟಾಯ್‌ನಿಂದ 3 ಕೋಟಿ 25 ಲಕ್ಷ ರೂಪಾಯಿಗಳ ವರಮಾನ 
ಬರುತ್ತಿದೆ. ಇದು ಒಂದು ಬಹಳ ಹಿಂದಿನಿಂದ ಬಂದಿರುವ ಸುಂಕವಾಗಿದೆ. ಇದನ್ನು 
ತೆಗೆದು ನವೀನ ರೀತಿಯ ತೆರಿಗೆಯನ್ನು ಹಾಕಬೇಕು ಎಂದು ಹೇಳುವವರ ಪೈಕಿ ನಾನೂ ಸಹ 
ಬಬ್ಬ. ಆದರೆ ಇದನ್ನು ತೆಗೆಯುವುದಕ್ಕೆ ಮೊದಲು ಸ್ಥಳೀಯ ಸಂಸ್ಥೆಗಳವರನ್ನು ಮತ್ತು 
ಕಾರ್ಪೊರೇಷನ್‌ ಅವರನ್ನು ಕೇಳಿ ತೆಗೆಯಬೇಕು. ಮತ್ತು ಇಬೇ ಮುಖ್ಯ ವರಮಾನವಾದ್ದರಿಂದ 
ಇದನ್ನು ತೆಗೆಯುವುದಕ್ಕೆ ಮುಂಚೆ ಆ ಒಂದು ನಷ್ಟವನ್ನು ಸರಿಯಾದಂಥ ರೀತಿಯಲ್ಲಿ 
ಅವರಿಗೆ ಕಟ್ಟಿಕೊಡಬೇಕು. 9 ಕೋಟಿ ರೂಪಾಯಿಗಳಷ್ಟು ವರಮಾನ ಇರುವ ಈ ಆಕ್ಟಾಯನ್ನು 
ಯಾರದೋ ಒತ್ತಡ ಬರುತ್ತಿದೆ ಎಂಬ ಕಾರಣಕ್ಕಾಗಿ ಸರ್ಕಾರದವರು ತೆಗೆಯುವುದಕ್ಕೆ 
ಹೋಗಬಾರದು ಅನ್ನತಕ್ಕಂಥ ಮಾತನ್ನು ಒತ್ತಾಯಪೂರ್ವಕವಾಗಿ ಹೇಳುತ್ತೇನೆ. 


ಹೊಸ ತೆರಿಗೆಗಳ ಬಗ್ಗೆ ಸಂಬಂಧಪಟ್ಟ ಬಿಲ್ಲುಗಳು ಈ ಸಭೆಯ ಮುಂದೆ ಬಂದಾಗ 
ಅದರಲ್ಲಿರತಕ್ಕ ಲೋಪದೋಷಗಳನ್ನು ಎತ್ತಿ ಹಿಡಿಯುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಈಗ 
ಜನಗಳಿಗೆ ಅನಾನುಕೂಲ ಆಗತಕ್ಕಂಥಾ ತೆರಿಗೆಗಳ ಬಗ್ಗೆ ನಮ್ಮ ಪ್ರತಿಭಟನೆ ಇದೆ ಎನ್ನುವ 
ಬಗ್ಗೆ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಈಗ ಸಾಮಾನುಗಳ ಮೇಲೆ 
ಎಕ್ಸೈಜ್‌ ಡ್ಕೂಟಿ ಮೊದಲಾದುವುಗಳನ್ನು ಹಾಕಿರುವುದು ಕೆಲವು ಇವೆ. ಅದನ್ನು ಸ್ವಲ್ಪ 
ಹೇಳಬೇ ಹೋದರೆ ಪ್ರಾಣ ಹೋಗುತ್ತದೆ ಎನ್ನುವ ಜನ ಇದ್ದಾರೆ. ಇದನ್ನು ಹೆಚ್ಚು ಮಾಡುವುದರ 
ಬಗ್ಗೆ ನನ್ನ ವಾದ ಇಲ್ಲ. ಆದರೆ ತೆರಿಗೆಯನ್ನು ಹಾಕಬೇಕಾದರೆ ಹೆಚ್ಚಿಗೆ ಸಾಮಾನ್ಯ ಜನಗಳಿಗೆ 


ತೊಂದರೆಯಾಗದಂತೆ ತೆರಿಗೆಯನ್ನು ಹಾಕುವದಕ್ಕೆ ಈ ಮನೆ ಯಾವೊತ್ತ ಹಿಂದೆಗೆಯುವುದಿಲ್ಲ. 


ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ ಸರ್ಕಾರದವರು ಬಡ್ಗೆಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ 
79 ಕೋಟಿ ರೂಪಾಯಿಗಳನ್ನು ಒದಗಿಸಿದೆ ; 1967ನೇ ಇಸವಿಯಲ್ಲಿ ನಾನು ಈ ಸದನಕ್ಕೆ 


ಸಂಸದೀಯ ಪಟು 195 


ಬಂದಾಗ ಕೇವಲ 36 ಕೋಟಿ ರೂಪಾಯಿಗಳನ್ನು ವಿದ್ಯಾಭ್ಯಾಸಕ್ಕಾಗಿ ಒದಗಿಸಿದ್ದರು. ಆದರೆ 
ಕಳೆದ 4-5 ವರ್ಷಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಒದಗಿಸುತ್ತಿದ್ದ ಹಣಕ್ಕೆ ದ್ವಿಗುಣವಾಗಿ 
ಹಣವನ್ನು ಒದಗಿಸುತಿದ್ದಾರೆ. ಆದರೆ ಒಂದು ಶೋಚನೀಯ ವಿಚಾರ ಏನೆಂದರೆ ಪ್ರತಿವರ್ಷವೂ 
ಸರ್ಕಾರದವರು ಇಷ್ಟು ಹಣವನ್ನು ವಿದ್ಯಾಭ್ಯಾಸಕ್ಕಾಗಿ ಒದಗಿಸುತಿದ್ದರೂ ಕೂಡ ಖಾಸಗಿ 
ಶಾಲೆಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜನಗಳು ಕೊಡುತ್ತಾ ಇರತಕ್ಕೆ ಹೆಚ್ಚಿನ ತೆರಿಗೆ ಅಥವಾ 
ಅನ್ಯಾಯದ ಹೊರೆಯನ್ನು ಸರ್ಕಾರದವರು ತಪ್ಪಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಇದರ ಬಗ್ಗೆ 
ಎಂದು ಸರಿಯಾದ ಒಂದು ನಿಲುವನ್ನು ಸರ್ಕಾರದವರು ತೆಗೆದುಕೊಳ್ಳದಿದ್ದರೆ ನಾವ 
ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುತಿದ್ದರೂ ಸಹ ನಾಗರೀಕರಿಗೆ ಹೆಚ್ಚು 
ತೊಂದರೆಯಾಗುತ್ತದೆ ಎಂದು ನಾನು ಹೇಳುತ್ತೇನೆ. ಇದರ ಜೊತೆಗೆ ದುಡ್ಡು ಹೆಚ್ಚು 
ಖರ್ಚಾದರೂ ಕೂಡ ವಿದ್ಯಾಭ್ಯಾಸದ ಮಟ್ಟವನ್ನು ಸಾಧಾರಣವಾಗಿ ಹೆಚ್ಚಿಸುವುದಕ್ಕೆ 
ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ವಿದ್ಯಾಭ್ಯಾಸ ಖಾತೆಗೆ ಹೆಚ್ಚಿನ ಹಣ ಖರ್ಚಾಗುತ್ತಿದ್ದರೂ 
ಸಹ, ಖಾಸಗೀ ಶಾಲೆಗಳಲ್ಲಿ ಹೆಚ್ಚಿನ ಫೀಜನ್ನು ವಸೂಲು ಮಾಡತಕ್ಕದ್ದು ತಪ್ಪಿಸುವದರಲ್ಲಿ, 
ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸವನ್ನು ಕೊಡುವುದರಲ್ಲಿ ಪೂರ್ಣವಾಗಿ 
ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಅನೇಕ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ 
ಸಂಬಂಧಪಟ್ಟ ವ್ಯಕ್ತಿ ನಾನು. ನಾನು ಹೇಳುವುದೇನೆಂದರೆ ಯಾವ ಖಾಸಗೀ ಶಾಲೆಗಳು 
ಲಾಭದಾಯಕವಾಗಿ ಕೆಲಸ ಮಾಡುತ್ತವೆ ಮತ್ತು ಅವುಗಳಿಂದ ಯಾವುದೇ ವ್ಯಕ್ತಿಗೆ ಲಾಭ 
ಬರುತ್ತದೆ ಅಂಥಾ ಶಾಲೆಗಳ ಬಗ್ಗೆ ಯಾವರೀತಿ ಬೇಕಾದರೂ ಸರ್ಕಾರದವರು 
ಕ್ರಮತೆಗೆದುಕೊಳ್ಳಬಹುದು. ಆದರೆ ಕೆಲವು ಖಾಸಗೀ ಶಾಲೆಗಳು ಚಿನ್ನಾಗಿ ಕೆಲಸ ಮಾಡುತಿವೆ. 
ಈ ಶಾಲೆಗಳಿಗೆ ಸರ್ಕಾರದವರು ಕೊಡುತ್ತಿರುವ ಗ್ರಾಂಟ್‌ ಏನಿದೆ ಅದು ಆ ಶಾಲೆಗಳ 
ಖರ್ಚಿಗೆ ಸಾಕಾಗುವುದಿಲ್ಲ. ಆದ್ದರಿಂದ ಸರ್ಕಾರಕ್ಕೆ 4-5 ಕೋಟಿ ರೂಪಾಯಿಗಳು ಹೆಚ್ಚು 
ಖರ್ಚಾದರೂ ಪರವಾಯಿಲ್ಲ, ಅವುಗಳನ್ನು ಸರ್ಕಾರದವರೇ ಪೂರ್ತಿಯಾಗಿ ನಡೆಸಬೇಕು. 
ಇಲ್ಲದೆ ಹೋದರೆ ಈ ಖಾಸಗೀ ಶಾಲೆಗಳು ಖರ್ಚಗೆ ಬೇಕಾದ ಹಣವನ್ನು ಸರ್ಕಾರದವರು 
ಒದಗಿಸುವುದಕ್ಕೆ ಏರ್ಪಾಡು ಮಾಡಿದರೆ ಸರಿಹೋಗುತ್ತದೆ. 


ಆರೋಗ್ಯ ಇಲಾಖೆಯ ಬಗ್ಗೆ ಸರ್ಕಾರದವರು ಹೆಚ್ಚಿನ ಹಣವನ್ನು ಖರ್ಚು ಮಾಡುತಿದ್ದರೂ 
ಸಹ ಎಲ್ಲಿಯವರೆಗೆ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸರಿಯಾಗಿ ಸಿಕ್ಕುವುದಿಲ್ಲ ಅಲ್ಲಿಯವರೆಗೆ 
ಇದು ಸರಿ ಹೋಗುವುದಿಲ್ಲ. ಈ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕ ಡಾಕ್ಷರುಗಳಿಗೆ ಅವರಿಗೆ 
ಬೇಕಾದ ಸಂಪಾದನೆಯ ಬಗ್ಗೆ ಹೆಚ್ಚನ ಆಸಕ್ತಿ ಇರುತ್ತದೆ. ಈ ದೃಷ್ಟಿಯಿಂದ ಆಸ್ಪತ್ರೆಗಳಿಗೆ 
ಸರಿಯಾದ ಔಷಧಿಯನ್ನು ಒದಗಿಸಿ ಕೊಟ್ಟು ಡಾಕ್ಟರುಗಳು ಶ್ರದ್ಧೆಯಿಂದ ರೋಗಿಗಳಿಗೆ 
ಸಹಾಯ ಮಾಡದೆ ಹೋದರೆ ಖಂಡಿತವಾಗಿಯೂ ಜನಗಳಿಗೆ ಉಪಯೋಗವಾಗುವುದಿಲ್ಲ. 
ಸರಿಯಾದ ಮೇಲ್ವಿಚಾರಣೆ ಇಲ್ಲದಿದ್ದರೆ ಇದರ ಬಗ್ಗೆ ಸರ್ಕಾರ ಹೆಚ್ಚು ದುಡ್ಡು ಖರ್ಚು 


196 ೬. ಆರ್‌. ಖಾಮಃ 


5 


ಮಾಡಿದರೂ ಕೊಡೆ ಜನಗಳು ಪ್ರವೇಟ್‌ ಡಾಕ್ಷರುಗಳ ಹತ್ತಿರ ಮತ್ತು ಮಿಷನರಿ ಆಸ್ಪತ್ರೆಗಳಿಗೆ 
ಹೋಗಬೇಕಾದ ಪರಿಸ್ಥಿತಿ ತಿ ಬರುತ್ತದೆ. ಹಣವಂತರು ಬೇಕಾದರೆ ಪ್ರವೇಟ್‌ ಕಏಕ್ಕಿಗೆ, ಮತ್ತು 
ಮಿಷವರಿ ಆಸ್ಪತ್ರೆಗಳಿಗೆ ಹೋಗಲಿ ಆದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಈಗ ಅನೀಕ 
ಬಡವರಿಗೆ ಅವಾಮೆಕೂಲವಾಗಿದೆ. ಈ ಸಂದ J ದಲ್ಲಿ ರ Rs ಸರ್ಕಾರದವರು 
ಹೆಚ್ಚಿನ ನ ಹಣವನ್ನು ಒದಗಿಸಿದರೂ ಕೂಡ ರೋಗಿಗಳಿಗೆ ಸೌ ಲಬ್ಬೆ ಬ ದೊರೆಯದೇ ಇರುವುದು 


ಬಡ್ಜೆಟ್ರಿನಲ್ಲಿ ಸರ್ಕಾರದವರು ಕೊಟ್ಟಿರುಪ ಹಾಗೆ ಲ್ಯಾಂಡ್‌ ರೆವಿನ್ನೂ ವರಮಾನ 610 
ಲಕ್ಷ ರೂಪಾಯಿಗಳಿಗೆ ಹೋಗಿದೆ. ಇದನ್ನು ನ್ನು ವಸೂಲು ಮಾಡತಕ್ಕ ಜವಾಬ್ದಾರಿಯನ್ನು 
ತೆಗೆದುಕೊಂಡಿರತಕ್ಕ ಓಂದು ಖಾತೆ ಏನಿದೆಯೋ ಅದರ ಖರ್ಚು 586 ಲಕ್ಷ ರೂಬಾಯಿಗಳಿ ಗೆ 
ಹೋಗಿದೆ. ಇದರಿಂದ ಕೇವಲ 14 ಲಕ್ಷ ರೂಪಾಯಿಗಳು ಮಾತ್ರ ಉತ್ಪನ್ನ ಆದಹುಗುಯಿತು. 
ಈ ಲ್ಯಾಂಡ್‌ ರೆವಿಷ್ಮೂ ಬಾಬಿನಲ್ಲಿ 610 ಲಕ್ಷ ರೂಪಾಯಿಗಳ ಒಂದು ಅಂದಾಜು ಪಟ್ಟಿಯನ್ನು 
ತೆಗೆದುಕೊಂಡರೂ ಕ ಕೂಡ ಈ ಹಣ ಪೂರ್ತಿಯಾಗಿ ವಸೂಲು ಆಗುವುದಿಲ್ಲ. ಬಡ್ಜೆಟ್‌ 

ಅಮೌಂಟ್‌ ಯಾಚೊತ್ತೂ ಕೊಡ ಖೋಶಾ ಆಗುತ್ತದೆ. ಆದ್ದರಿಂದ". ಎ ತೆರಿಗೆಯನ್ನು 
ಎಷ್ಟು ವಸೂಲು ಮಾಡುತ್ತಾರೆಯೋ ಅಷ್ಟೇ ತೆರಿಗೆ ಖರ್ಚಿನ ರೀತಿಯಲ್ಲಿ ಆಗುತ್ತದೆ. 
ಆದ್ದರಿಂದ ಇದರ ಬಗ್ಗೆಯೋಚನೆ ಮಾಡತಕ್ಕ ಪರಿಸ್ತಿತಿ ಬಂದಿದೆ. ಬಡ್ಡೆಟ್ಟಿನಲ್ಲಿ ಹಾಕಿರುವಷ್ಟು 
ಲ್ಯಾಂಡ್‌ ರೆವಿನ್ಯೂ ಕಲೆಕ್ಟ್‌ ಆಗುವುದಿಲ್ಲ. ಆದ್ದರಿಂದ ವರಮಾನಕ್ಕಿಂತ ಹೆಚ್ಚು ಖರ್ಚು 
ಆಗುತ್ತದೆ ಎಂಬುದನ್ನು ಯೋಚನೆ ಮ್‌ ಮಾಡಬೇಕಾಗಿದೆ. ಹೀಗಿರುವಾಗ ಈ ತೆರಿಗೆಯನ್ನು 
ಉಳಿಸಬೇಕೇ ಅಥವಾ ತೆಗೆಯಬೇಕೇ ಎನ್ನುವುದರ ಬಗ್ಗೆ ಸರ್ಕಾರದವರು ಶೀಘ್ರವಾಗಿ 
ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. 


ಆಯವ್ಯಯ ಪಟ್ಟಿಯಲ್ಲಿರುವ ವಿವರಗಳನ್ನು ನೋಡಿದರೆ ಅನೇಕ ಸಂದರ್ಭಗಳಲ್ಲಿ 
ಸರ್ಕಾರದವರು ದುಡ್ದನ್ನೇನೋ ಖರ್ಚು ಮಾಡುತ್ತಿದ್ದಾರೆ. ಆದರೆ ಅದಕ್ಕೆ ಪ್ರತಿಫಲ ಸರಿಯಾಗಿ 
ದೊರೆಯುವುದಿಲ್ಲ. ಆಹಾರ ಪದಾರ್ಥಗಳ ಬೆಲೆ ಏರುವುದಕ್ಕೆ ಮುಖ್ಯ ಕಾರಣ ಶ್ರೀಮಾನ್‌ 
ದೇವೇಗೌಡರು ಹೇಳಿದ ಹಾಗೆ ಹಣದುಬ್ಬರ. 9 ಸಾವಿರ ಕೋಟಿ ರೂಪಾಯಿ ಕರೆನ್ಸಿ 
ಹೋಟುಗಳು ಇವೆಯೆಂದು ಹೇಳುತ್ತಾರೆ. ಜೊತೆಗೆ ಸರ್ಕಾರದಲ್ಲಿರುವಷ್ಟೇ ಹಣ ಅಥವಾ 
ಅದಕ್ಕಿಂತ ಸ್ವಲ್ಪ ಕಡಿಮೆ ಹಣ ಕೌಂಟರ್‌ ಫೀಟ್‌ ನಡೆಯತಕ್ಕದ್ದು ಸ್ಪಷ್ಟವಾಗಿ ಕಾಣುತ್ತದೆ. 
ಸರ್ಕಾರದವರೂ ಕೂಡ ಹೆಚ್ಚು ಹೆಚ್ಚು ಮೊತ್ತದಲ್ಲಿ ಕೆರೆನ್ನ ನೋಟುಗಳನ್ನು ಮಾಡುವುದನ್ನು 
ವರ್ಷೇ ವರ್ಷೇ ಹೆಚ್ಚಿಸುತ್ತಿದ್ದಾರೆ. ಇದರ ಜೊತೆಗೆ ಕಳ್ಳ ನೋಟುಗಳ ಚಲಾವಣೆಯೂ 
ಬರುತ್ತಿದೆ. ವರ್ತಕರು ಆಹಾರ ಧಾನ್ಯವನ್ನು ಸಂಗ್ರಹಣೆ ಮಾಡಿ ಹೆಚ್ಚು ಹೆಚ್ಚು ಲಾಭವನ್ನು 
ಸಂಪಾದನೆ ಮಾಡುವುದನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಪೂರ್ಣವಾಗಿ ನಿಷ್ಠಲವಾಗಿದೆ. 
ಇದರ ಬಗ್ಗೆ ಹೊಣೆಗಾರಿಕೆಯನ್ನೂ ಸರ್ಕಾರ ಹೊತ್ತುಕೊಳ್ಳಬೇಕೆ ಹೊರತು ಎಲ್ಲಾ 


ಸಂಸದೀಯ ಪಟು 19 


ಹೊಣೆಗಾರಿಕೆಯನ್ನು ವಿರೋಧಪಕ್ಷದವರ ಮೇಲಾಗಲಿ, ವರ್ತಕ 
ಸಮಸ್ಯೆ ಬಗೆಹರಿಯುವುದಿಲ್ಲ. ಒಂದು ಕಡೆ ಹೆ 
ವಿಫಲದಾಗಿದೆ. ಹಣದ ೬ ಬಬ್ಬುರ ಹೆಚ ಸ್ಹಾಗುತ್ತಬಿ. ನಾಗಾಣಿಕೆಂ 
ಈಚಾಗಿರೂಡದು ಸಂದರ್ಭ ದೆ. ಸರ್ಕಾರದ ನೀತಿಯನ್ನು 
ನಿರೂಪಿಸ ದೇ ಹೋದಬದೆ ಬೆ ಏರಿಕೆಯನ್ನು ತಡೆಗಃಿ 
ಜೊತೆಗೆ ಯಾರು ಆಂಡಜೋಲ ಹ ನಾಶುತ್ತಾದೆ : ಅಂಥವರಿಗೆ ಸ ಸಂ 


Ue ೧ 
 ಬನಿಂದದ ; ಧಿಕ 
A 


ಲ್ಸ 
RUNNIN 


ಎಬ 


ACE 


ಸ್ರ 


ಮಾಡುವವರಲ್ಲಿಂ ಯುಂ ಶಿಸ್ಸನ್ನುತ ್ಯ 
ಅಶಿಸ್ಟೇ ಇರುತ್ತದೆ. ನಲೆಟುವರ ಮೇಲೆ ಹಿ ಶಿಸಿ 
ನಾಭ್ರ ವಾಗುವುದಿಲ್ಲ. ಒಂದು ಕಡೆ ತೆರಿಗೆಯನು ೬ 

ಅಲೋಯನ್‌, ಡುತ್ತಾ ಹೋದ ಪಕ್ಷದಲ್ಲಿ ಸಮಸ್ಸೆ 2 
ಹರಿಯುವುದಿಲ್ಲ. ಯಾಚತ್ತೂಸರಿ pA ಐಂಬು ಪಾನು ಹೇಳಬೇಕಾಗುತ್ತದೆ. 


$. 


ಯೇ ವಿವ ಬಗೆ 


ನಿಮ್ಮಬಡ್ಡೆಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಸ್ವಲ್ಪ ಹೆಚ್ಚಿನ ಹಣವನ್ನು ಕೊಟ್ಟಿದ್ದೀರಿ. ಆದರೆ 
ಬೆಲೆಯನ್ನು ನೋಡಿದರೆ, ಏನಾದರೂ ನೀವು ಕೆ ಟ್ಟಿರುವ' ಹಣದಿಂದ 
ಪ್ರಯೋಜನವಾಗುತ್ತದೆಯೇ ಎಂದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಮತ್ತು 
ಪೆನ್‌ಷನ್‌ದಾರರಿಗೆ ಹತ್ತು ರೂಪಾಯಿಗಳನ್ನು ಕೊಟ್ಟಿದ್ದೀರಿ, ಸಂತೋಷದ ವಿಚಾರ. ಇವತ್ತು 


ಅನೇಕ ಪೆನ್‌ಷನ”ದಾರರುಗಳು ಬಹಳ ತೊಂದರೆಯಲ್ಲಿಬ್ಬಾರೆ. ಅವರ ಗ್ಗೆ ವೂ, ಸ್ವಲ್ಪ 


198 ಟ. ಆರ್‌. ಶಾಮಣ್ಣ 


ಸಾಕಾಪಷ್ಟು ಸಹಾನುಭೂತಿಯನ್ನು ಸರ್ಕಾರದವರು ತೋರಿಸದೆ ಇದ್ದ ಪಕ್ಷದಲ್ಲಿ ಅವರು 
ಬಹಳ ತೊಂದರೆ ಪಡಬೇಕಾಗುತ್ತದೆ. ಮುಖ್ಯವಾದ ಕಾರಣ. ಬೆಲೆಗಳನ್ನು ತಗ್ಗಿಸಬೇಕು. 

ಇದಕ್ಕೆ ಆಡಳಿತ ಮಾಡತಕ್ಕ ಜನರಲ್ಲಿ ಶಿಸ್ತು ಇಲ್ಲ ಲಂಚಿ ತೆಗೆದುಕೊಳ್ಳತಕ್ಕ ಜನ ಹೆಚ್ಚಾಗಿದ್ದಾರೆ, 

ಸ್ಪಾರ್ಥಿಗಳು ತುಂಬ ತುಳುಕಾಡುತ್ತಿಬ್ದಾರೆ. ಯಾರಲ್ಲಿಯೂ ಕೂಡ ಪಕ್ಷದ ನೀತಿ ನಿಯಮಗಳಲ್ಲಿ 
ನಂಬಿಕೆ ಇಲ್ಲ. ಹೀಗೆ ನೀತಿ ಇಲ್ಲದೆ ಪಕ್ಷದಲ್ಲಿ ಖಂಡಿತವಾಗಿಯೂ ಸ್ವಚ್ಛವಾದ ಆಡಳಿತವನ್ನು 
ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬೇರೆಯವರಿಗೆ ವೇದಾಂತವನ್ನು ಹೇಳತಕ್ಕವರು ನೀವ 

ನಿಮ್ಮಮನಸ್ಸನ್ನು ಶುದ್ದಿ ಮಾಡಿಕೊಳ್ಳದೇ ಹೋದ ಪಕ್ಷದಲ್ಲಿ ಬಹಳ ಕಷ್ಟಕ್ಕೆ ಸಿಕ್ಕಿಕೊಳ್ಳುಶ್ತೀರಿ. 

ಜನಗಳು ನಮ್ಮಮೇಲೆ ಸಿಟ್ಟಿಗೇಳುವ ಪರಿಸ್ತಿತಿ ಬರುತ್ತದೆ. ಅದಕ್ಕೆ ಕೂಡಲೇ ಬೆಲೆಗಳನ್ನು 
ಇಳಿಸುವುದಕ್ಕೂ ಅವಕಾಶಕೊಡಬೆ ಜನಗಳ ಬಡತನವನ್ನು ತಗ್ಗಿಸುವುದಕ್ಕೂ, ಮತ್ತು 
ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೂ ಒಂದು ಸರಿಯಾದಂಥ ಕಾರ್ಯಕ್ರಮವನ್ನು ಹಾಕಿಕೊಂಡು 

ಕೆಲಸ ಮಾಡಬೇಕಾಗುತ್ತದೆಂದು ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 

ವಿರೋಧ ಪಕ್ಷಗಳಲ್ಲಿರತಕ್ಕ ನಿಶ್ಯಕ್ರಿಯನ್ನೇ ನೀವು ಶಕ್ಷಿಯಾಗಿ ಉಪಯೋಗಿಸಿಕೊಳ್ಳಬಾರರು. 

ನೀಷಿ ಎಪ್ಪು ಸೌಜನ್ಯಯುತವಾದ ದೀತಿಯಲ್ಲಿ ಹೋಗುತ್ತೀರೋ ಅಷ್ಟೂ ಒಳ್ಳಯದಾಗುತ್ತದೆ. 

ಈ ವಿಷಯದಲ್ಲಿ ನೀವು ಅಪೋಜಿಷನ್‌ ಅನ್ನು ಕೊಲೆ ಮಾಡಿದ್ದೀರಿ ಎಂದು ಹೇಳಿದರೆ 

ತಪ್ಪಾಗಲಿಕ್ಕಿಲ್ಲ. ಪಿ.ಎಸ್‌.ಪಿ. ಪಾರ್ಟಿಯನ್ನು ನೀವು ಸ್ವಾಹ ಮಾಡಿಬಿಟ್ರಿ 

ಎಸ್‌.ಎಸ್‌.ಪಿ.ಯವರು ಕೊಂಚಮಟ್ಟಿಗೆ ಹೋರಾಟ ಮಾಡುತ್ತಿದ್ದಾರೆ. ಇವರೂ ತಮ್ಮ 
ಮೇಲೆ ಸಾಕಾದಷ್ಟು ಪ್ರಭಾವವನ್ನು ಬೀರಲಾರರು, ಪಕ್ಷಗಳಲ್ಲಿ ವಿರೋಧವನ್ನು ಹಚ್ಚಿ ತಮ್ಮ 
ಕಡೆಗೆ ಎಳೆಯತಕ್ಕದ್ದು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೂ ಅಪೋಜಿಷನ್‌ 

ಸರಿಯಾಗಿ ಇರುವುದಿಲ್ಲ. ಇದರಲ್ಲಿರುವ ಒಂದಯ ತಮ್ಮ ದೊಡ್ಡ ಶಕ್ತಿ ಏನೆಂದರೆ, 

ಅಪೋಜಿಷನ್‌ನವರು ಕಡಿಮೆ ಇರತಕ್ಕದ್ದು ತಮ್ರಿರುವ ಹಣದ ಪ್ರಭಾವ, ಅಧಿಕಾರದ 

ಪ್ರಭುವ ಮತ್ತು ಅಫೋಜಿಷನ್‌ನಲ್ಲಿ ಒಗಟ್ಟು ಇಲ್ಲದೆ ಇರತಕ್ಕದ್ದು ತಮಗೆ ದೊಡ್ಡ ಶಕ್ತಿಯಾಗಿದೆ. 

ನಿಮ್ಮಪಕ್ಷವೂ ಸಹ ಸಂಘಟಿತವಾದ ಪಕ್ಷವಲ್ಲ. ಯಾದವೀ ಕಲಹ ಹೇಗೋ ಹಾಗೆ, ಇದ್ದೇ 

ಇರುತ್ತದೆ. ಪಕ್ಷದಲ್ಲಿ ಸರಿಯಾದಂತಹ ನೀತಿ ಇರುವುದಿಲ್ಲ. ಅದನ್ನೆಲ್ಲಾ ಸರಿಪಡಿಸಿಕೊಂಡು 

ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎನ್ನುವ ಬಗ್ಗೆ ಒತ್ತಾಯಪೂರ್ವಕವಾಗಿ 

ಹೇಳುತ್ತೇನೆ. ಇದರ ಬಗ್ಗೆ ಬಹಳ ದೀರ್ಪವಾಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ 

ಇದೆ. ಇದನ್ನು ದಯವಿಟ್ಟು ಯೋಚನೆ ಮಾಡಿ. 


ಟ್ಯಾಕ್ಸ್‌ ಬಗ್ಗೆ ಕೆಲವ ಸಲಹೆಗಳನ್ನು ಕೊಡುವುದಕ್ಕೆ ಇಷ್ಟಪಡುತ್ತೇನೆ. ಮೊದಲನೆಯದಾಗಿ, 
ಸಂಪನ್ನೂಲಗಳನ್ನು ತೆರಿಗೆ ಹಾಕಿ ಹೆಚ್ಚಿಸಿಕೊಳ್ಳತಕ್ಕ ಮನೋಭಾವವನ್ನು ಬಿಟ್ಟುಬಿಡಬೇಕು. 
ತೆರಿಗೆಯನ್ನು ಸರಿಯಾದ ರೀತಿಯಲ್ಲಿ ವಸೂಲು ಮಾಡಬೇಕು. ಇದಕ್ಕೆ ಆಡಳಿತ 
ಸ್ವಚ್ಛವಾಗಿರಬೇಕು. ಇದಕ್ಕೆ ನಿರ್ದಾಕ್ಷಿಣ್ಯವಾದ ನೀತಿಯನ್ನು ಸರ್ಕಾರ ಹಾಕಿಕೊಂಡು ಯೋಚನೆ 
ಮಾಡಬೇಕು. ಸೇಲ್ಸ್‌ ಟ್ಯಾಕ್ಸ್‌ ಅನ್ನು ಪ್ರತಿವರ್ಷವೂ ಹೆಚ್ಚಿಸಿಕೊಳ್ಳತಕ್ಕ ಮನೋಭಾವ 


ಸಂಸದೀಯ ಪಟು 199 


ಸರ್ಕಾರದ್ದಾಗಿದೆ. ಸೇಲ್ಸ್‌ ಟ್ಯಾಕ್ಸ್‌ ಅನ್ನು ಸಯಾದ ರೀತಿಯಲ್ಲಿ ವಸೂಲು ಮಾಡಿದರೆ 
ಖಂಡಿತವಾಗಿಯೂ ಸರ್ಕಾರದ ಅದಾಯಃನಸನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಈ 
ಮಾತನ್ನು ವಿರೋಧ ಪಕ್ಷಗಳು ಹೇಳುತ್ತಾ ಇದ್ದರೂ ಕೂಡ ಅವರ ಮಾತನ್ನು ಗಮನಕ್ಕೆ 
ತೆಗೆದುಕೊಳ್ಳದೆ ಸೇಲ್ಸ್‌ ಟ್ಯಾಕ್ಸ್‌ನ್ನು ಪ್ರತಿ ವರ್ಷವೂ ಹೆಚ್ಚಿಸುತ್ತಾ ಹೋಗುವುದು ಸರಿಯಲ್ಲ. 
ಸೇಲ್ಸ್‌ಟ್ಕಾಕ್ಸ್‌ ಇಲಾಖೆಯಲ್ಲಿ ಲಂಚ ತೆಗೆದುಕೊಳ್ಳತಕ್ಕ ಜನಗಳು ಜಾಸ್ತಿ ಇರುತ್ತಾರೆ. ಸೇಲ್ಸ್‌ 
ಟ್ಯಾಕ್ಸ್‌ನ ಹೊರೆ ಜನಗಳ ಮೇಲೆ ಹೆಚ್ಚು ಬೀಳುತ್ತದೆಯೇ ಹೊರತು ಅದರಿಂದ 
ಖಂಡಿತವಾಗಿಯೂ ಪ್ರಯೋಜನ ಆಗುತ್ತಾ ಇಲ್ಲ. ಸೇಲ್ಸ್‌ ಟ್ಯಾಕ್ಸ್‌ನ್ನು ಸರಿಯಾದಂಥ 
ರೀತಿಯಲ್ಲಿ ವಸೂಲು ಮಾಡಿದರೆ, ಹೆಚ್ಚಿನ ಸೇಲ್ಸ್‌ ಟಾಕ್ಸ್‌ ಹಾಕತಕ್ಕ ಪ್ರಮೇಯವೇ 
ಇರುವುದಿಲ್ಲ. 


ಎರಡನೆಯದಾಗಿ, ಇನ್‌ಕಂ ಟ್ಯಾಕ್ಸ್‌ ಬಗ್ಗೆ ಇದು ನಮದು ಅಲ್ಲದಿದ್ದರೂ ಇನ್‌ಕೆಂ 
ಟ್ಯಾಕ್ಸ್‌ ಬಾಕಿ ಬೇಕಾದಷ್ಟು ಇದೆ. ಇರತಕ್ಕ ಬಾಕಿಯನ್ನು ವಸೂಲು ಮಾಡಿದರೆ ರಾಜ್ಯ 
ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಷೇರ್‌ ಮತ್ತು ಇನ್‌ಕಂ ಟ್ಯಾಕ್ಸ್‌ ಹೇರ್‌ 


ಬರುವುದಕ್ಕೆ ಅವಕಾಶವಾಗುತ್ತದೆ. ' 


ನಿಮ್ಮ ಬಡ್ಗೆಟ್ಟಿನಲ್ಲಿ ಇರುವೆ ಲೋಪ ಏನೆಂದರೆ, ಹೆಚ್ಚಿನ ಮೊತ್ತವನ್ನು ನೀವು 
ಡೆವಲಪ್‌ಮೆಂಟ್‌ ಆಕ್ಟಿವೀಟೀಸ್‌ಗೆ ಒದಗಿಸುತ್ತಾ ಬರುತ್ತಾ ಇದ್ದೀರಿ, ವರ್ಷದ ಕೊನೆಯಲ್ಲಿ 
ಡೆವಲಪ್‌ಮೆಂಟ್‌ ಆಕ್ರಿವಿಟೀಸ್‌ ಹಣವನ್ನು ತೆಗೆದು ನೌಕರರ ಸಂಬಳ ಸಾರಿಗೆಗಳಿಗೆ ಮತ್ತು 
ಇನ್ನಿತರ ವ್ಯವಹಾರಗಳಿಗೆ ತೆಗೆದುಕೊಂಡಿರತಕ್ಕದ್ದು ಇದೆ. ಆದ್ದರಿಂದ ಬಡ್ಡೆಟ್ಟಿನಲ್ಲಿ, ಇದರ 
ಬಗ್ಗೆ ಒಂದು ಪರ್ಫಾರ್ಮೆನ್ಸ್‌ ರಿಪೋರ್ಟ್‌ ಕೊಡದೆ ಇದ್ದ ಪಕ್ಷದಲ್ಲಿ ವರ್ಷವೂ ಕೂಡ, 
ಅಲಾಟ್‌ ಮಾಡಿದ ಹಣ ಸರಿಯಾಗಿ ಖರ್ಚಾಗಿದೆಯೇ ಅಥವಾ ನಿಂತು ಹೋಗಿಬೆಯೇ 
ಏನ್ನುವದರ ಬಗ್ಗೆ ಒಂದು ವಿಚಾರಯುತವಾದ ಅಂಕಿಅಂಶಗಳು ಗೊತ್ತಾಗುವುದಿಲ್ಲ. ಮುಖ್ಯವಾಗಿ 
ಬಡ್ಡೆಟ್ಟಿನಲ್ಲಿ ಒದಗಿಸಿರತಕ್ಕ ಹಣ ಸರಿಯಾದಂಥ ರೀತಿಯಲ್ಲಿ ಖರ್ಚಾಗಿದೆಯೇ ಎನ್ನುವದಕ್ಕೆ 
ವಿವರಣೆಯನ್ನು ಕೊಡಬೇಕಾಗುತ್ತದೆ. ಇನ್ನು ಸರ್ಕಾರದವರು ಲ್ಮಾಂಡ್‌ ಟ್ಯಾಕ್ಸ್‌ ಎಂದು 
ಏನು ಹಾಕಿದ್ದಾರೆ ಅದರಿಂದ ಲೋಕಲ್‌ ಬಾಡೀಸ್‌ಗೆ ಬಹಳ ತೊಂದರೆಯಾಗುತ್ತದೆ. ಇನ್ನು 
ತಾವ ಕನ್ನಡಕ್ಕಾಗಿ ಅನೇಕ ವರ್ಷಗಳಿಂದ ದುಡ್ಡು ಖರ್ಚು ಮಾಡುತ್ತಿದ್ದೀರಿ. ಆದರೆ ಇದಕ್ಕೆ 
ಸಂಬಂಧಪಟ್ಟ ಹಾಗೆ ಕನ್ನಡ ಆಡಳಿತ ಭಾಷೆಯಾಗುವುದರ ಬಗ್ಗೆ ಇವರು ಪೂರ್ಣವಾಗಿ 
ವಿಫಲರಾಗಿದ್ದಾರೆ. ಕನ್ನಡವನ್ನು ಮಾಧ್ಯಮಿಕ ಭಾಷೆಯನ್ನಾಗಿ ಶಾಲಾ ಕಾಲೇಜುಗಳಲ್ಲಿ 
ಮಾಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಹಾರಾಷ್ಟ್ರದಲ್ಲಾಗಲೀ, ಕೇರಳದಲ್ಲಾಗಲೀ ಅಥವಾ 
ಮದ್ರಾಸಿನಲ್ಲಾಗಲಿ, ರಾಜ್ಯಭಾಷೆಯನ್ನು ಯಾವ ರೀತಿಯಲ್ಲಿ ಜಾರಿಗೆ ಕೊಟ್ಟಿದ್ದಾರೆ. ಆ 
ರೀತಿ ಇಲ್ಲಿ ಮಾಡಿಲ್ಲ. ಇನ್ನು 6ನೇ ಆದಾಯದ ಕಮಿಟಿ ಏನು ಮಾಡಿದ್ದಾರೆ, ಅದರಿಂದ 


200 ಟಿ. ಆರ್‌. ಶಾಮಣ್ಣ 


ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಅದು ಆಗಿಲ್ಲವೆಂಬು 
ಈ ಸಂದರ್ಬದಲ್ಲಿ ಹೇಳಬೇಕಾ? ಗುತ್ತದೆ. 


ಇನ್ನು ರೋಡ್ಸ್‌ ಮತ್ತು ಕಟ್ಟಟಗಳಿಗೆ ಇಟ್ಟಿರತಕ್ಕಂತಹ ಹಣ ಇದದಲ್ಲಿ ಬಹಳ ಕಡಿಮೆ. 
ಹಿಂದೆ ಸಹ ಎಷ್ಟು ಇಟ್ರಿದ್ದರೋ ಅಷ್ಟು ಖರ್ಚು ಮಾಡಿಲ್ಲ. ರೂರಬ್‌ ಏರಿಯಾದಲ್ಲಿ ಅನೇಕ 
ರಸ್ಸೆಗಳು ಬಹಳ ಕಿಟ್ಟು ಹೆ ಹೋಗಿವೆ. ಆದ್ದರಿಂದ ಈ ರಸ್ತೆಗಳಿಗ; ಮತ್ತು ಕಟ್ಟಡಗಳಿಗೆ ಇಟ್ಟಿರತಕ್ಕಂಥ 
ಹಣವನ್ನು ಇನ್ನೂ ಹೆಚ್ಚು ಮಾಡಬೇಕೆಂದು ಹೇಳುತ್ತೇನೆ. ಇನ್ನು ಆಸೇ ಕ ಸಂದರ್ಭಗಳಲ್ಲಿ 
ಎಕಾನಮಿ ಮೆಜರ್ಸ್‌ ತೆಗೆದುಕೊಂಡರೂ ಅನೇಕ ಖರ್ಚುಗಳನ್ನು ಮಾಡಿರುತ್ತಾರೆ. ಯಾವಾಗಲೂ 
ಬಜೆಟ್ಟಿನಲ್ಲಿ ಹಣ ಮಂಜೂರು ಆದೆ ಮೇಲೆ ಹಣವನ್ನು ಖರ್ಚು ಮಾಡುವುದು ಒಳ್ಳೆಯದು. 


ರಾಜ್ಯದ ರೆವಿನ್ಯೂ ರಿಸೀಟ್ಸ್‌ ಅಂಡ್‌ ಎಕ್ಟ್‌ಪೆಂಡಿಚರ್‌ ತೆಗೆದುಕೊಂಡರೆ ಅದರ 
ಸರ್ಪಸ್‌ se ಕೂಡ ಒಟ್ಟಿನಲ್ಲಿ ಖೋತಾ ಆಗಿದೆ. ಈ ಖೋತಾ ಬಜೆಟ್‌ ಎಲ್ಲಿಯವರೆಗೆ 


ಹೋಗುತಯೋ ಅಲ್ಲಿಯವರೆಗೆ ನಮ್ಮರಾಬ್ಯಕ್ಕಿ ಹೆಚ್ಚಿನ ಅಮು ಕೂಲಬಾಗುವುದಿಲ್ಲ. ಆದ್ದರಿಂದ 
ಖೋತಾ ಬಜೆಟ್‌ ಒಳ್ಳೆಯದಲ್ಲ. 


ಎರಡನೆಯದು ಒಂದು ಮುಖ್ಯವಾದ ವಿಚಾರ. ಇವತ್ತು ಅನೇಕ ಕಡೆಗಳಲ್ಲಿ ಮಕ್ಕಳಿಗೆ 
ಬೇಕಾದಂತಹ ಬೇಬಿ ಫುಡ್‌ ಸಿಗುತ್ತಾ ಇಲ್ಲ. ಹಾಲಿಗೆ ಬರಗಾಲ ಬಂದ ಸಮಯದಲ್ಲಿ 
ಮಕ್ಕಳಿಗೆ ಬೇಬಿ ಫುಡ್‌ ಸಹ ಸಿಗದಿದ್ದರೆ, ಮುಂದಿನ ಮಕ್ಕಳು ಮಾಲ್‌ಮ್ಮಟ್ರೀಶನ್‌ನಿ 
ತೊಂದರೆ ಪಡಬೇಕಾಗುತ್ತದೆ. ಆದ್ದರಿಂದ ಈ ಕೃತಕ ಮಕ್ಕಳ ಆಹಾರವನ್ನು ಎಲ್ಲಾ AE 
ದೊರೆಯುವಂತೆ ಮಾಡುವುದು ನಮ್ಮಸರ್ಕಾರದ ಆದ್ಯ ಕರ್ತವ್ಯವೆಂದು ಹೇಳುತ್ತೇನೆ. 


ನಾವು ಸೋಶಿಯಲಿಸ್ಪಿಕ್‌ ಪ್ಯಾಟರ್ನ್‌ ಆಫ್‌ ಸೊಸ್ಸೆಟಿಯಲ್ಲಿದ್ದೇವೆ. ಹೀಗಿರುವಾಗ 
ನಮ್ಮರಾಜ್ಯಪಾಲರಿಗೋಸ್ಕರ ಸುಮಾರು 12 ಲಕ್ಷ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ. 
ಇದು ಇಂದಿನ ಪರಿಸ್ಥಿತಿಯಲ್ಲಿ ಸಮಂಜಸವೇ ಮತ್ತು ಅವಶ್ಯವೇ ಎಂಬುದನ್ನು ನಾವು 
ಯೋಚನೆ ಮಾಡತಕ್ಕುತಹ ಕಾಲ ಬಂದಿದೆ. ಇದು ಒಂದು ಸೂಪರ್‌ಫುಯಸ್‌ ಹುದ್ದೆಯಾಗಿದೆ. 
ಇದನ್ನು ತೆಗೆದು ನಮಗೆ ಸುಮಾರು 12 ಲಕ್ಷದಷ್ಟು ಉಳಿತಾಯವಾಗುತ್ತದೆ. ಅದೇ ರೀತಿ 
ಮಂತ್ರಿಗಳಿಗೆ ಸಂಬಂಧಪಟ್ಟ ಖರ್ಚುಗಳು 16 ಲಕ್ಷ ಎಂದು ಹೇಳಿದ್ದಾರೆ. ಅವರಿಗೆ ಆಗುವ 
ಎಲ್ಲಾ ಖರ್ಚುಗಳನ್ನು ಸೇರಿಸಿದರೆ ಇನ್ನೂ ಹೆಚ್ಚು ಆಗಬಹುದು. ಒಬ್ಬ ಮಂತ್ರಿಗೆ ಸುಮಾರು 
ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತದೆ. ಒಂದು ಲಕ್ಷ ರೂಪಾಯಿ ಖರ್ಚು ಮಾಡುವ 
ಒಬ್ಬ ಮಂತ್ರಿ ನಮಗೆ ಅವಶ್ಯವೇ; ಎಲ್ಲಿಯವರೆಗೆ ಈ ಮಂತ್ರಿ ಸ್ಥಾನ ಒಂದು ವಿಲಾಸದ 
ಮತ್ತು ವೈಭವದ ಸ್ಥಾನವಾಗಿರುತ್ತದೋ ಅಲ್ಲಿಯವರೆಗೆ ಮಂತ್ರಿ ಸ್ಥಾನಗಳಿಗೆ ಸ್ಪರ್ಧೆಗಳು 
ತಪ್ಪವಂತಿಲ್ಲ. ಅದಕ್ಕೋಸ್ಕರವೇ ಗಾಂಧೀಜಿಯವದು ಮಂತ್ರಿಯ ಪಗಾರ 500 ಶೊ 
ಇದ್ದರೆ ಸಾಕು ಎಂದು ಹೇಳಿದ್ದಾರೆ. ಹಿಂದೆ ಇದ್ದುತಹ ರಾಜ ಮಹಾರಾಜರುಗಳನ್ನು ತೆಗೆದು 
ಈಗ ಒಂದು ಹೊಸ ರೀತಿಯ ತುಂಡು ರಾಜರುಗಳನ್ನು ನಾವ ನಿರ್ಮಾಣ ಮಾಡಿದ್ದೇವೆ. 


ಸಂಸದೀಯ ಪಟು 201 


ಆದ್ದರಿಂದ ಇಂಥ ಸಣ್ಣ ರಾಜರುಗಳನ್ನು ತಪ್ಪಿಸುವುದಕ್ಕೆ ಪ್ರಯತ್ನ ಮಾಡಬೇಕೆಂದು 
ಕೇಳಿಕೊಳ್ಳುತ್ತೇನೆ. ಅದನ್ನು ತೆಪ್ರಿಸಬೇಕಾದರೆ ಈ ಲಂಚಕೋರ ಜೀವನದ ಮತ್ತು 
ಜುಂದುಗಾರಿಕೆಯ ಜೀವನ ಮಂತ್ರಿಸ್ಥಾನಕ್ಕೆ ಇರುತ್ತದೋ, ಅಲ್ಲಿಯವರೆಗೆ ಅದಕ್ಕೆ ಪ್ರೆ ಪೋಟಿ 
ತಪ್ಪುವುದಿಲ್ಲ. 


ವೆಮ್ಮರಾಜ್ಯದಲ್ಲಿ ಅರಣ್ಯ ಇಲಾಖೆಯಿಂದ ಸಾಕಷ್ಟು ವರಮಾನ ಬರುತ್ತಾ ಇದೆ. ಆದರೆ 
ಅನೇಕ ಕಡೆಗಳಲ್ಲಿ ಅರಣ್ಯವು ನಶಿಸಿ ಹೋಗುತ್ತಿದೆ. ಅದನ್ನು ಇನ್ನು ಹೆಚ್ಚಿಗೆ ಬೆಳೆಸುವುದಕ್ಕೆ 
ನಾವು ಪ್ರಯತ್ನ ಮಾಡಬೇಕು. ಇವೊತಿನ ದಿವಸ ಟೀಕ್‌ವುಡ್‌ಗೆ 45 ಕೊಯ ಒಂದು 
ಘನ ಅಡಿಗೆ ಆಗಿದೆ. ಅದೇ ರೀತಿ ಮನೆ ಕಟ್ಟತಕ್ಕ ಇತರ ಸಾಮಾನುಗಳ ಬೆಲೆ ವಿಪರೀತಕ್ಕೆ 
ಖದಿ ಬಿಟ್ಟಿದೆ. ಉದಾಹೆರಣೆಗೆ ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್‌ - ಕೂಲಿ ಎಲ್ಲವೂ ಜಾಸ್ತಿಯಾಗಿದೆ. 
ಇದರಿಂದ ಹಿಂದೆ ಒಂದು ಸಾಮಾನ್ಯ ಮನೆಯನ್ನು ಚಿದರಕ್ಕೆ 800 ರೂಪಾಯಿಗಳೆ ಸತ್ತಿದೆ, 
ಅಗ ಅದು 3-4 ಸಾವಿರವಾದರೂ ಕಟ್ಟುವುದಕ್ಕೆ ಸಾಧ್ವವಾಗುತ್ತಾ ಇಲ್ಲ. ಅದೇ ರೀತಿ 
ಬಟ್ಟೆಗಳ ಬೆಲೆ ಸಹ ಬಹಳಮಾಗಿ ಏರಿದೆ. ಅಲ್ಲದೆ ಎಲ್ಲಾ ವಿಧವಾದ ಹತ್ತಿ ಸಾಮಾನುಗಳ 
ಮೇಲೆ ಟ್ಯಾಕ್ಸ್‌ ಹಾಕಿದ್ದಾರೆ. ಹೀಗೆ ಒಂದು ಕಡೆ ಬಟ್ಟೆ, ಒಂದು ಕಡೆ ಹೊಟ್ಟೆ - ಎಲ್ಲವೂ 
ಸಾಮಾನ್ಯ ಜನರಿಗೆ ಕಷ್ಟವಾಗಿದೆ. ಇವುಗಳ ಕಡೆ ಆಡಳಿತ ಪಕ್ಷದ ಗಮನ ಹೋಗಬೇಕೆಂದು 
ಕೇಳಿಕೊಳ್ಳುತ್ತೇನೆ. 


ಇವರು ಬಹಳ ಅಗತ್ಯವಾಗಿ ರೈತನಿಗೆ ಬೇಕಾಗಿರತಕ್ಕ ಗೊಬ್ಬರವನ್ನು 
ಒದಗಿಸುವುದಕ್ಕೆ ಅಸಮರ್ಥರಾಗಿದ್ದಾರೆ. RT ಊರಿಗೆ ಹೋಗಿ ನೂೀಡದರೂ 
ಗೊಬ್ಬರದ ಮ ಕೇಳುತ್ತಲೇ ಇದೆ. ಗೊಬ್ಬರದ ಉತ್ತನ್ನದ ಬಗ್ಗೆ ರೈತರಿಗೆ ಹೆಚ್ಚಿಗೆ ಪ್ರೋತ್ಸಾಹ 
ಕೊಟ್ಟು ಅವರಿಗೆ ಅದನ್ನು ಸಾಕಾದಷ್ಟು ಒದಗಿಸುವುದಕ್ಕೆ ತಕ್ಕ ಗಮನವನ್ನು 
is Te ಈ ಸಂದರ್ಭದಲ್ಲಿ ಕೊಡಬೇಕಾದುದು ಅತ್ಯಗತ್ಯವಾಗಿದೆ, ಕ ವಿಚಾರ. 
ಅನೇಕ ಕಡೆಗಳಲ್ಲಿ ತಾಪ ನೀರಾವರಿ ಸೌಲಬ್ಯಗಳನ್ನು ಒದಗಿಸಿದ್ದೀರಿ. ಆದರೂ ನೀರಿನ ಬಗ್ಗೆ 
ಸರ್ಕಾರಕ್ಕೆ ಬರಬೇಕಾದ ಬಾಕಿಯನ್ನು ವಸೂಲುಮಾಡುವ ಕ್ರಮವನ್ನು ಕೂಡಲೇ 
ನರ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಅನೇಕ ಕೈಗಾರಿಕೆಗಳಿಗೆ ಕೊಟ್ಟಿರತಕ್ಕ ಹಣ 
ಹಾಗೆಯೇ ಹೋಗುತ್ತದೆ. 


ಇಂಡಸ್ಟಿಯಲ್‌ ಲೋನ್‌ ಸರ್ವನಾಶವಾಗಿದೆ. ಇಂಡೆಸ್ಟಿಯಲ್‌ ಲೋನ್‌ ಎಷ್ಟಿದೆ. 
ಎಷ್ಟು ಇನ್ನೂ ವಸೂಲು ಮಾಡಬೇಕು, ಎಷ್ಟು ವಸೂಲು ಆಗಿದೆ. ಕರಡು ಸಾಲವೇವಾದರೂ 
ಇದ್ದವ ಅದನ್ನು ತೆಗೆದುಹಾಕಚೀಕೇ - ಈ ವಿಚಾರಗಳ ಬಗ್ಗೆ ಸರ್ಕಾರದವರು ಬಹು ಮುಖ್ಯವಾಗಿ 
ಗಮನಿಸಬೇಕು. ಇನ್ನು ಕೇಂದ್ರ ಸರ್ಕಾರದಿಂದ ತಾವು ಅನೇಕ ರೀತಿಯಲ್ಲಿ ಸಹಾಯಗಳನ್ನು 
ನಿರೀಕ್ಷಣೆ ಇಟ್ಟುಕೊಂಡಿದ್ದೀರಿ. ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ಬೇರೆ 


ಸರ್ಕಾರದವರು ಈಗಾಗಲೇ ಪಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವ್ಯಾವ 


| 


202 ಟಿ. ಆರ್‌. ಶಾಮಣ್ಣ 


ಹಣ ಬರಬೇಕೋ ಅದನ್ನು ಬಹು ಜಾಗ್ರತೆಯಾಗಿ ಹೆಚ್ಚನ ರೀತಿಯಲ್ಲಿ 
ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನು ಎಕ್ಟೆಜ್‌ ಬಗ್ಗೆ ನೋಡುವುಬಾದರೆ, ಬೆಂಗಳೂರು ನಗರದಲ್ಲಿ 
ಮತ್ತು ಬೇರೆ ಕಡೆಗಳಲ್ಲಿ ಕಳ್ಳಭಟ್ಟಿ ವೈಪಾರ ವಿಪರೀತವಾಗಿ ನಡೆಯುತ್ತಿದೆ. ಪ್ರತಿವರ್ಷವೂ 
ಇಲ್ಲಿ ನಾವು ಕಳ್ಳಭಟ್ಟಿ ವಿಚಾರದ ಬಗ್ಗೆ ಅನೇಕ ಸಲಹೆಗಳನ್ನು ಕೊಟ್ಟರೂ ಕೂಡ ಸರ್ಕಾರದವರು 
ತನ್ನ ವರಮಾನವನ್ನು ಇದರಿಂದ ಕಡಿಮೆ ಮಾಡಿಕೊಳ್ಳುವುದಲ್ಲದೆ ಜನಗಳ ಆರೋಗ್ಯವೂ 
ಕೂಡ ಹೆಚ್ಚಿಗೆ ಕೆಡುತ್ತಿದೆ. ಆದ್ದರಿಂದ ಜನಗಳ ಆರೋಗ್ಯ ದೃಷ್ಟಿಯಿಂದ ಹಾಗೂ ಸರ್ಕುರದ 
ವರಮಾನದ ದೃಷ್ಟಿಯಿಂದ ಈಗಿನ ಕಳ್ಳಭಟ್ಟಿಯನ್ನು ತಪ್ಪಿಸುವುದಕ್ಕೆ ಸರ್ಕಾರದವರು ಸೂಕ್ತ 
ವ್ಯವಸ್ಥೆಯನ್ನು ಮಾಡಬೇಕೆಂದು ಹೇಳುತ್ತೇನೆ. 


ಈಗ ಬಚ್ಜೆಟ್‌ನಲ್ಲಿ ಒಂದು ರೂಪ ಬದಲಾವಣೆಯಾಗಿರುವುದರಿಂದ ಯಾವ್ಯಾವ 
ಡಿಪಾರ್ಟ್‌ಮೆಂಟ್‌ನಲ್ಲಿ ಎಷ್ಟೆಷ್ಟು ಖರ್ಚಾಗಿದೆಯೆಂದು ನೋಡಿಕೊಳ್ಳುವುದಕ್ಕೆ ಇದರಲ್ಲಿ 
ಅವಕಾಶವಿಲ್ಲ. ಅದನ್ನು ಇನ್ನೂ ಸ್ವಲ್ಪ ಸರಳವಾದ ರೀತಿಯಲ್ಲಿ ಮಾಡಿದ್ದರೆ ಬಹಳ ಚಿನ್ನಾಗಿತ್ತು 
ಎಂಬುದಾಗಿ ನಾಮು ಈ ಸಂದರ್ಭದಲ್ಲಿ ತಿಳಿಸಬಿಯಸುತ್ತೇನೆ. 

ಒಟ್ಟಿನಲ್ಲಿ ನಾಮ ಹೇಳಬೇಕಾದರೆ, ಜನರ ನಿತ್ಯಬಳಕೆಯ ವಸ್ತುಗಳ ಬೆಲೆಗಳನ್ನು 
ಇಳಿಸುವುದರ ಬಗ್ಗೆ ಸರಿಯಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರದವರು ಹಾಕಿಕೊಳ್ಳುವುದು 
ಬಹಳ ಮುಖ್ಯವಾದಂಥ ವಿಚಾರ. ನಿಮ್ಮಆಡಳಿತವನ್ನು ಶುದ್ಧವಾಗಿ ಇಡುವುದಕ್ಕೆ ಪೂರ್ಣಮಾಗಿ 
ಪ್ರಯತ್ನಪಡಿ. ನಿಮಗೆ ಅದು ಆಗುವುದಿಲ್ಲವೆಂಬ ಪೂರ್ಣ ನಂಬಿಕೆ ನವಗೆ ಇದೆ ಆದರೂ 
ಕೂಡ ನೀವು ಅದರ ಬಗ್ಗೆ ಕೂಡಲೇ ಇಂದಿನಿಂದಲೇ ಪ್ರಯತ್ನಮಾಡಿ. ಈ ಕಡೆಯಲ್ಲಿರುವವರ 
ಪೈಕಿ ಇಂತಹವರು ಅಂತಹವರು ಎಂಬುದಾಗಿ ಕೈತೋರಿಸಿ ಈಗ ಹೇಳುವುದಕ್ಕೆ ಸಾಮು 
ಸಿದ್ಧನಿಲ್ಲ. ಸಾಮಾನ್ಯವಾಗಿ ಹೇಳುವುದಾದರೆ, ತೂತು ಮಡಿಕೆಯಲ್ಲಿ ನೀರು 
ತುಂಬುವುದಕ್ಕಾಗುವುದಿಲ್ಲ. ನಿಮ್ಮಲ್ಲಿ ಎಲ್ಲಿಯವರೆಗೆ ತೂತು ಮಡಿಕೆ ಇರುತ್ತದೋ 
ಅಲ್ಲಿಯವರೆಗೂ ನೀರನ್ನು ಅದರಲ್ಲಿ ತುಂಬುವದಕ್ಕಾಗುವುದಿಲ್ಲ. ಅದು ನಿಮಗೆ ಸಾಧ್ಯವೂ 
ಇಲ್ಲ. ಆ ತೂತು ಮಡಿಕೆಯನ್ನು ಮುಚ್ಚುವುದಕ್ಕೆ ನೀವ ಜಾಗ್ರತೆಯಾಗಿ ಪ್ರಯತ್ನಪಡಬೇಕು. 
ಆ ತೂತನ್ನು ಮುಚ್ಚುವುದಕ್ಕೆ ಎಲ್ಲಿಯವರೆಗೆ ನಿಮಗೆ ಆಗುವುದಿಲ್ಲಪೋ ಅಲ್ಲಿಯವರೆಗೂ 
ನಿಮ್ಮಲಆಡಳಿತ ಶುದ್ಧವಾಗುವುದಿಲ್ಲ, p 


ಸಂಸದೀಯ ಪಟು 203 
ಖಾಸಗೀ ನಿರ್ಣಯದ ಮೇಲಿನ ಚರ್ಚೆ * 


ಈಗ ನಮ್ಮ ಮುಂದೆ ಇರತಕ್ಕಂಥ ಖಾಸಗೀ ನಿರ್ಣಯದಲ್ಲಿ ನಮಲ್ಲಿ ಜನಗಣತಿ 
ಮಾಡುವಾಗ ಹಿಂದೆ ಇದ್ದಂತೆ ಜಾತಿಗಳ ವಿವರಣೆಯನ್ನು ಈಗ ಏನು ರದ್ದು ಮಾಡಿದ್ದರು 
ಅದನ್ನು ಮತ್ತೆ ಜಾರಿಗೆ ತರುವಂತೆ ಕೇಂದ್ಬಕ್ಕಿ ಶಿಫಾರಸು ಮಾಡಬೇಕುದು ಶ್ರೀ ಹಮುಮೇಗೌಡರು 
ಹೇಳಿದ್ದಾರೆ. 


ಈ ವಿಚಾರದಲ್ಲಿ ನಾನು ಮುಖ್ಯವಾಗಿ ಹೇಳುವುದಾದರೆ ಹುಟ್ಟುವಾಗ ಯಾರೂ ಈ 
ಜಾತಿ ಆ ಜಾತಿ ಎಂದು ಹುಟ್ಟುವುದಿಲ್ಲ. ಬ್ರಹ್ಮ ಸೃಷ್ಟಿಯಲ್ಲಿ ಇಡೀ ಮಾನವ ಜನಾಂಗ 
ಒಂದು ಜಾತಿಗೆ ಸೇರಿದ್ದು. ಆದರೆ ಅದರಲ್ಲಿ ಎರಡು ಪಂಗಡಗಳಿವೆ. ಒಂದು ಗಂಡು, 
ಇನ್ನೊಂದು ಹೆಣ್ಣು. ಆದರೆ ಮನುಷ್ಯನು ತನ್ನ ಅನುಕೂಲಕ್ಕಿ ಬೇರ ಬೇರೆ ಜಾತಿಗಳನ್ನು 
ಕಲ್ಪಿಸಿಕೊಂಡಿದ್ದಾನೆ. ಆದರೆ ಈ ಮಾನವ ಜಾತಿಯಲ್ಲಿ ನಾವು ಸ್ನೂಲವಾಗಿ ಎರಡು 
ವಿಭಾಗಗಳನ್ನು ಕಾಣಬಹುದು. ಒಂದು "ಹ್ಯಾವ್ಸ್‌' ಇನ್ನೊಂದು "ಹ್ಯಾವ್‌ನಾಟ್ಸ್‌' ಈ ಎರಡು 
ಜಾತಿಗಳು ಮಾನವನಲ್ಲಿರತಕ್ಕ ಸ್ಪಾರ್ಥದಿಂದ ಹುಳ್ಟಿಕೊಂಡಿವೆ. 

ಶ್ರೀ ಎನ್‌. ರಾಚಯ್ಸ - ರಾಜ್ಮಾಂಗದಲ್ಲಿ ಪರ್ಟಿಕ್ಕುಲರಾಗಿ ಆರ್ಟಿಕಲ್ಸ್‌ - 15 ಮತ್ತು 16ರಲ್ಲಿ 
ವೀಕರ್‌ ಸೆಕ್ಸದ್ದಿಗೆ ಏನು ವಿಶೇಷ ಸೌಲಭ್ಯಗಳನ್ನು ಕೊಡಬೇಕೆಂದು ಹೇಳಿದೆ, ಅದಕ್ಕೆ ಮಾನ್ಯತೆ ಕೊಟ್ಟು 
ಕೆಲಸ ಮಾಡಲೇಬೇಕು, ಆದು ರಾಜ್ಯಾಗ ಬದ್ದಮಾದೆ ವಿಧಾನ. ಅದನ್ನು ಬಿಟ್ಟು ತಾವು ಬೇರೆ ಏನು 
ಹೇಳಿದರೂ ಪ್ರಯೋಜನವಿಲ್ಲ. 


ಶ್ರೀ ಟಿ.ಆರ್‌. ಶಾಮಣ್ಣ - ಈಗ ನಮ್ಮ ಮುಂದೆ ಇರತಕ್ಕ ನಿರ್ಣಯದಲ್ಲಿ ಏನು 
ಆಡಕೆವಾಗಿದೆ ಎಂದರೆ ನಮ್ಮರಾಜ್ಕಾಂಗವನ್ನು ಬದಲಾವಣೆ ಮಾಡುವುದಕ್ಕೆ ಈ ಸಭೆಯ 
ನಿಲುವು ಏನಿದೆ ಎಂಬುದನ್ನು ಸೂಚಿಸಬೀಕೆಂದಿದೆ. ಆದರೆ ಈ ನಿರ್ಣಯಕ್ಕೆ ಈ ಸದನ 
ಬೆಂಬಲ ಕೊಡಬೇಕೇ ಬೇಡವೇ ಅನ್ನುವುದುನ್ನು..... 

ಶ್ರೀ ಎಚ್‌. ಎಸ್‌. ಸಿದ್ದಹ್ಟ (ಅರಸೀಕೆರೆ - ತಗಿರತಕ್ಕ ದಾಜ್ಯಾಂಗದಲ್ಲಿ ಜಾತಿ ಆಧಾರದ 
ಮೇಲೆ ಸೆನ್ನಸ್ಸನ್ನು ಮಾಡಬಾರದೆಂದು ಹೇಳಿದೆಯೇ ವಿನಾ ಯಾವ ಯಾವ ಜಾತಿ ರಾಜ್ಯದಲ್ಲಿ ಎಷ್ಟೆಷ್ಟು 
ಅನುಕೂಲಗಳನ್ನು ಅಥವಾ ಸೌಲಭ್ಸಗಳನ್ನು ಪಡೆಯುತ್ತಿದೆ ಎಂಬುದನ್ನು ಕಂಡು ಹಿಡಿಯುವುದಕ್ಕೆ 
ಅವಕಾಶ ಮಾಡಬೇಕೆಂಬ ಅಂಶ ಮಾತ್ರ ನಿರ್ಣಯದಲ್ಲಿ ಅಡಕವಾಗಿದೆ. 

ಶ್ರೀ ಟಿ.ಆರ್‌. ಶಾಮಣ್ಣ - ಪುರಾತನ ಪದ್ದತಿ ಈ ಜಾತಿಗಳು ಉತ್ಪತ್ತಿ ಆಗಿವೆ. 
ಕಾಲಕ್ರಮದಲ್ಲಿ ಇದಕ್ಕೆ ಸಾಕಷ್ಟು ಉತ್ತೇಜನಗಳೂ ದೊರೆತಿವೆ. ಹೀಗಾಗಿ ಭಾರತದಲ್ಲಿ ಈ 
ಹಲವಾರು ಜಾತಿಗಳು ಸಹಸ್ರಾರು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿವೆ. ನನ್ನ 
ಒಂದು ಅನುಭವದಲ್ಲಿ ಈಗ ಈ ಇಂದಿರಾ ಗಾಳಿ ಬೀಸಿದ ಮೇಲೆ ವಾವು ಈ ರಾಜಕೀಯ 

* ವಿಧಾನ ಸಭಾ ನಡವಳಿಕೆ ದಿನಾಂಕ : 10ನೇ ಮಾರ್ಚ್‌, 1974. 


204 ಟ. ಆರ್‌, ಶಾಮಣ್ಣ 


ರಂಗದಲ್ಲಿ ಒಂದು ಬದಲಾವಣೆಯನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಹಿಂದೆ ಒಂದೊಂದು 
ಕೋಮಿನಲ್ಲಿ ಕೆಲವೇ ಪಟ್ಟಬದ್ರ ಜನರು ಇರುತ್ತಿದ್ದುದು ತಪ್ರಿ ಈಗ ಬೇರೆ ಕೆಲವು ಜನಾಂಗದ 
ಮಕ್ಕಳು ಆಡಳಿತಕ್ಕೆ ಬಂದಿದ್ದಾರೆ. ಈ ಒಂದು ಇಂದಿರಾ ಗಾಳಿಯಿಂದ ಹೆಳೇ ಮಕ್ಕಳು 
ಹೋಗಿ ಹೊಸ ಮಕ್ಕಳು ರಾಜಕೀಯದಲ್ಲಿ ಬರುವದಕ್ಕೆ ಅವಕಾಶವಾಗಿದೆ. ನನಗೆ ಕಂಡಹಾಗೆ 
ಕೆಲವು ಕೋಮುವಾದದಲ್ಲಿ ಕೆಲವೇ ಮನೆತನಗಳಿಗೆ ಅಧಿಕಾರ ಮೀಸಲಾಗಿರುತ್ತಿತ್ತು. ಈ 
ಚುನಾವಣೆಗಳಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಜಯ ಕೆಲವೇ ಮನೆತನದವರೆಗೆ ಅವು 
ಮೀಸಲಾಗಿದ್ದವ. ಹೀಗಾಗಿ ದೇಶದ ಜನತೆಗೆ ದೊರೆಯಬೇಕಾದ ಸಾಮಾನ್ಯ ಸೌಲಭ್ಯಗಳೇನಿದ್ದವ 
ಅವು ಸಮಾಜದಲ್ಲಿ ಸರ್ವರಿಗೂ ಒಂದು ಸಮಭಾಗವಾಗಿ ಹಂಚಿಕೆಯಾಗದೆ ಕೆಲವೇ 
ಮನೆತನಗಳಿಗೆ ಮೀಸಲಾಗಿದ್ದವ. ಹೀಗಾಗಿ ಇಂದು ಪ್ರತಿ ಜಾತಿಯಲ್ಲೂ ಬಡವರು ಇನ್ನೂ 
ಹೆಚ್ಚು ಬಡವರಾಗಿ ಕೆಲವರು ಮಾತ್ರ ಹೆಚ್ಚು ಶ್ರೀಮಂತರಾಗುವುದಕ್ಕೆ ಕಾರಣವಾಯಿತು. ಈ 
ದಿವಸ ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ. ಎಲ್ಲ ಜಾತಿಗಳಲ್ಲೂ ಶ್ರೀಮಂತರಿದ್ದಾರೆ. 

ಶ್ರೀ ಕೆ. ಶ್ರೀರಾಮುಲು - ಈ ಜಾತಿಗಳು ಯಾವಾಗ ಸ್ಪಷ್ಟಿಯಾದವು? ಇವುಗಳಿಗೆ ಮೂಲಭೂತ 
ಕಾರಣರಾರು ಎಂಬುದನ್ನು ಮಾನ್ಯ ಸದಸ್ಯರು ಹೇಳಬಲ್ಲದೇ? 

ಶ್ರೀ ಟ.ಆರ್‌. ಶಾಮಣ್ಣ - ಈ ಜಾತಿಯ ಬಗ್ಗೆ ಒಂದು ದೊಡ್ಡೆ ಅಂದೋಲನವಾದದ್ದು. 
ಎಲ್ಲ ಅನುಕೂಲಗಳಲ್ಲೂ ಮುಂದುವರಿದ ಕೋಮುಗಳ ಬಗ್ಗೆ ಎತ್ತಿದ ಮೊದಲನೆ ಆಸ್ತ್ರ 
ಇದು. ಅನೇಕ ಕಡೆ ಈ ಅಧಿಕಾರಿಗಳಲ್ಲಿ ಕೆಲವೇ ಮನೆತವಗಳವರು ಪಟ್ಟಭದ್ರ ಮಾಡಿಕೊಂಡು 
ಕುಳಿತಿದ್ದವರನ್ನು ಹೇಗಾದರೂ ಮಾಡಿ ಇವರನ್ನು ಕೊನೆಗಾಣಿಸಬೇಕೆಂದು ಮದ್ರಾಸಿನಲ್ಲಿ 
ಮೊಟ್ಟಮೊದಲನೆಯದ್ದಾಗಿ ಜಸ್ಟೀಸ್‌ ಪಾರ್ಟಿ ಎಂಬ ಒಂದು ಪಾರ್ಟಿ ಷುರುವಾಯಿತು. 
ಆಗ ಅದರ ಗುರಿಯೆಲ್ಲಾ ಬ್ರಾಹ್ಮಣರ ಮೇಲೇ ಇತ್ತು. ಅವರೆ ಇತ್ತೀಚಿಗೆ ಅದು ಬೇಗೆ 
ಜಾತಿಗಳ ಮೇಲೂ ತನ್ನ ಗುರಿಯನ್ನು ಇಡುವುದಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಈ 
ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುವುದಾದರೆ ನಿಜವಾಗಿಯೂ ಹರಿಜನರು ಮತ್ತು 
ಗಿರಿಜನರು ಬಹಳ ಕಷ್ಟದಲ್ಲಿಬ್ದಾರೆ. ಇವರನ್ನು ಮುಂದಕ್ಕೆ ತರತಕ್ಕದ್ದು ಅತ್ತಗತ್ಯ. ಆದರೆ ಈ 
ಹರಿಜನ ಗಿರಿಜನರಲ್ಲಿ ಕೆಲವರೇನು ಅಧಿಕಾರಕ್ಕೆ ಬಂದರು ಅವರು ತಮ್ಮತಮ್ಮಸ್ಥಾನಮಾನಗಳನ್ನು 
ಉಳಿಸಿ ಬೆಳಸಿಕೊಳ್ಳುವ ದೃಷ್ಟಿಯಿಂದ ಅವರು ತಮ್ಮತಮ್ಮ ಸಮಾಜಕ್ಕೆ ಸಾಕಷ್ಟು ದುಡಿಯಲಿಲ್ಲ 
ಎಂಬುದನ್ನು ನಾನು ಬಹಳ ವಿಷಾದದಿಂದ ಹೇಳಬೇಕಾಗಿದೆ. ಅವರು ತಮ್ಮ ಪಂಗಡದ 
ಜನರನ್ನು ಮೇಲಕ್ಕಿತ್ತಲು ಸಾಕಷ್ಟು ಶ್ರಮಮಹಿಸಲಿಲ್ಲ, ಹೀಗಾಗಿ ಆ ಷೆಡ್ಕೂಲ್ಡ್‌ ಸ್ಯಾಸ್ಟಿನಲ್ಲಿ 
ಕೂಡ ಕೆಲವರು ಹೆಚ್ಚು ಹೆಚ್ಚು ಶ್ರೀಮಂತರಾದರೆ ಇನ್ನು ಅನೇಕರು ಬಡವರು ಬಡವರಾಗಃ 
ಉಳಿದಿದ್ದಾರೆ. ಅಲ್ಲದೆ ಈ ಜಾತಿ ಜಾತಿಗಳಲ್ಲೂ ಅನೇಕ ಒಳಪಂಗಡಗಳಿವೆ. ಕೆಲವು 
ಜಾತಿಯಲ್ಲಿ ಕೆಲವೇ ಮನಿತನಗಳಿಗೆ ಅಧಿಕಾರ ಒಂದು ಪಟ್ಟಭದ್ರವಾಗಿ ಉಳಿದು ಆ 
ಜನಾಂಗದಲ್ಲಿರತಕ್ಕ ಉಳಿದವರೆಲ್ಲಾ ಬಡವರಾಗೇ ಉಳಿಯಬೇಕಾಯಿತು. ನನಗೆ ಗೊತ್ತಿದ್ದಂತೆ 


ಸಂಸದೀಯ ಪಟ 205 


ರ ಟು, ಗಂಗಟೆಗಾರರು, ಮರಸು 
ಒಕ್ಕಲಿಗರು ಹೀಗೆ ಇವರಲ್ಲಿ ಅನೇಕ ಪಂಗಡಗಳಿವೆ. ಲಿಂಗಾಯಿತರಲ್ಲೂ ಕೂಡ - ಸಾದ, 


kj pe 
ಬಣಜಿಗ ಎಂದು ಬೇರೆ ಬೇರೆ ಒಳಪಂಗಡಗಳಿವೆ. ಕೈಿಸ್ತರಲ್ಲಿ ಕ್ಯಾಥೋಲಿಕ್ಸ್‌ ಮತ್ತು 
ಪ್ರಾಟೆಸ್‌ಟಚೆಂಟ್‌ ಎಂದು ಪಂಗಡಗಳಿವೆ. ಆಮೇಬೆ ವಾಯ್ದು ಜಾತಿ ತೆಗೆದುಕೊಂಡರೆ 
ನೂರಾರು ಪಂಗಡ ಅವರಲ್ಲಿದೆ. ಆದುದರಿಂದ ಜಾತಿಯನ್ನು ತೊಡೆದು ಹಾಕಬೇಕಾದರೆ 
ಆಈಗಿವ ಸಂದರ್ಭದಲ್ಲಿ ಅವಕಾಶವೇ ಇಲ್ಲ, ಈಗ ಮೂರು ಪಂಗಡಗಳಿವೆ, ಓಂದು ಪಂಗಡ 
ಜಾತಿಯನ್ನು ತೆಗೆದುಹಾಕಬೇಕು ಎನ್ನುವುದು, ಅದಿರುವವರೆಗೆ ಸಾಮಾಜಿಕ 
ಸುಧಾರಣೆಯಾಗುವುದಿಲ್ಲ. ಪೂರ್ಣವಾಗಿ ಅದನ್ನು ತೆಗೆಯಬೇಕು ಎಂದು ಹೇಳುವುದು. 
ಮತ್ತೊಂದು ವರ್ಗದವರು ಪೂರ್ಣಮಾಗಿ ಜಾತಿವಾದಿಗಳು, ಅವಕಾಶ ಸಿಕ್ಕಿದಾಗ ಅವರು 


ವಾಗಿ ಅಥವಾ ಪರೋಕ್ಷವಾಗಿ ಅದರಿಂದ ಅನುಕೂಲ ಪಡೆಯುವರು. ಇವತ್ತು 


ಹಿ ಎ ಮನ ಮಾ 
ಲ್ಲಿ25 ಪಂಗಡಗಳಬೆ. ಒಕ್ಕಲ ಗರಲ್ಲಿ - ದೆಡಿಗದು 


ಜಧ್ಯಕ್ಷ ಪೀಠದಲ್ಲಿರುವ ಶ್ರೀ ಶೀರವಾಳಿ ಚಂದ್ರಶೇಖರ್‌ರವದರು ಹಿಂದೆ ಒಂದು ನಿರ್ಣಯ 
ತಂದು ಅಂತರಜಾತಿ ವಿವಾಹವಾದರೆ, ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಜಾತಿವಾದ 
ಅಳಿಸಿಹೋಗುವುದು ಎಂದು ತಿಳಿಸಿದರು. ಹಾಗೆ ಹೇಳುವ ಅಪರು ಮೊದಲು ತಮ್ಮ 
ಹೆಣ್ಣನ್ನು ಹೆರಿಜನರಿಗೆ ಕೊಟ್ಟು ಅಥವಾ ಹರಿಜನರ ಹೆಣ್ಣನ್ನು ತಮ್ಮಮನೆಗೆ ತಂದುಕೊಂಡು 
ಹಾಗೆ ಹೇಳಿದರೆ ಅವರು ಹೇಳುವುದಕ್ಕೆ ಮನ್ನಣೆ ದೊರೆಯುವುದು. 


ರ್ನ ಅವರು ಸರಿಯಾಗಿ ತಿಳಿದುಕೊಂಡಿಲ್ಲವೆಂದು ಕಾಣುತ್ತದೆ. 


ಮಾ 


ಸರಕಾರಿ ಹುದ್ದೆಗಳಲ್ಲಿ ಶೇಕಡ 30ರಷ್ಟು ಹುದ್ದೆಗಳನ್ನು 
, ಮಾಮೊ ಹೆಣ್ಣನ್ನು ಇತರ ಜಾತಿಯವರಿಗೆ ಕೊಡುವುದಿಲ್ಲ 


೫ 
ಪುದಿಲ್ಲ. ಅವರವರ ಹಮೆತ ಪದ್ಧತಿಯಂತೆ ಅವರು 


ಪರಿಣಾಮ ಚನ್ಹಾಗಿರುವುದು. ಹೇಳುವುದೊಂದು ಮಾಡುವುದೊಂದು ಆದರೆ 
ಪ್ರಯೋಜನವಿಲ್ಲ. ಜನರ ಬೇಡಿಕೆ ಮೂಡಿದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ನಾನೊಬ್ಬ 
ಪಾರು ಉತ್ತಮವಾದ ನಡವಳಿಕೆಯಿಂದ ಸರಿಯಾದ ಮಾರ್ಗದಲ್ಲಿ ನೆಡೆದುಕೊಳ್ಳುವರೋ 
ಅವರು ನಿಜವಾದ ಬ್ರಾಹಣರಿ. ಗಾಲಿಧಿಯವದರು ಒಳ್ಳೆ ರು ಮೇಲುಪುಂಕ್ತಿ ಹಾಕಿಕೊಟ್ಟಿದ್ದಾರೆ. 
ಅವರಿಗಿಂತ ಉತ್ಸಮವಾದ ಬ್ರಾಹಣ ಸಿಕ್ಕುವುದಿಲ್ಲ ಮುಖ್ಯವಾಗಿ ಮಮಷ್ಯನಿಗೆ ಗುಣ 
ನಡತೆ ಪ್ರಾಮುಖ್ಯವಾದುದು. ಮಾಂಸ ತಿನ್ನುವುದು, ಮದ್ಯಪಾನ ಮಾಡುವುದು ಉತ್ತಮ 
ವರ್ಗದವರಿಗೆ ಯೋಗ್ಯವಲ್ಲ ಎಂದು ಹಿಂದಿನಿಂದ ತಿಳಿದವರು ಹೇಳಿದ್ದಾರೆ, ಅದು ಸಮಾಜಕ್ಕಿ 
ಒಳ್ಳೆಯದಲ್ಲ ಎಂಬುದು ನನ್ನ ಭಾವನೆ. ಜಾತಿಯ ಹೆಸರಿನಲ್ಲಿ ಸವ್ಸಸ್‌ ತೆಗೆದುಕೊಳ್ಳುವದಕ್ಕೆ 
ನನ್ನ ಅಡ್ಡಿಯಿಲ್ಲ. ಆದರೆ ಒಂದು ವಿಚಾರ ಮುಖ್ಯವಾದುದು. ಈಗ ಪರಿಣತಿಯ ಹೆಸರಿನಲ್ಲಿ 


ಶ್ರೀ ಟಿ.ಆರ್‌. ಶಾಮಣ್ಣ - ಹೇಳುವವರು ಮೊದೆಲು ಮಾಡಿ ತೋರಿಸಿದರೆ ಅದರ 


206 ಟಿ. ಆರ್‌. ಶಾಮಣ್ಣ 


ಕೆಲವರು ಮುಂದುವರಿಯುತ್ತಿದ್ದಾರೆ. ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನುವ ಹಾಗೆ ಕೆಲವರು 
ಅನುಕೂಲಮಾಡಿಕೊಳ್ಳುತಿದ್ದಾರೆ. ಆದುದರಿಂದ ಯಾರು ಮುಂದುವರೆದಿದ್ದಾದೆ ಅವರು 
ಅನುಕೂಲ ಪಡೆಯುವುದು ತಪ್ರಿಸಬೇಕಾದ್ದು ಅತ್ಯಗತ್ಯ. ಸಾನು ಪೊಲಿಟಿಕಲ್‌ ಆಗಿ ಅನೇನ 
ಸೌಲಭ್ಯ ಪಡೆಯಬಹುಬಾಗಿತ್ತು. ಆದರೆ ನನ್ನ ವರಮಾನ 5 ಸಾವಿರ ರೂಪಾಯಿಗಳಿಗಿಂತ 
ಜಾಸ್ತಿ ಇರುವುದರಿಂದ ನಾಮು ಆ ಸೌಲಭ್ಯ ಪಡೆಯುವಂತಿಲ್ಲ. ನಾಮ ಮಕ್ಕಳ ಶಾಲಾ 
ಫೀಜಿಗೆ 300 ರೂಪಾಯಿಗಳನ್ನು ಕೊಡುತ್ತಿದ್ದೇನೆ; ಸೀಟು ಪಡೆಯಲು ನನಗೆ ಅನುಕೂಲವಿಲ್ಲ 
ಯಾರು ಪ್ರತಿಯೊಂದು ಜಾತಿಯಲ್ಲೂ ಆರ್ಥಿಕವಾಗಿ, ಸಾಮಾಜಿಕಮಾಗಿ ಮತ್ತು ವಿಚಾರಗಳಲ್ಲೂ 
ಹಿಂದುಳಿದಿರುವರೋ ಅವರಿಗೆ ಮಾತ್ರ ಅನುಕೂಲತೆಗಳು ಲಭಿಸುವಂತಾಗಬೇಕು. ಈಗ 
ಜಾತಿಯ ಹೆಸರಿವಲ್ಲಿ ಕೆಲವರು ಆಧಿಕಾರ ಸ್ಥಾನಗಳಲ್ಲಿಬ್ದಾರೆ ಮತ್ತೆ ಕೆಲವರು 
ರುಜಜಕುರಿಣೆಗಳಾಗಿದ್ದಾರೆ. ಆಬರೆ ಎಷ್ಟು ಜನ ಹೊಸಬಾಗಿ ಬಂದಿದ್ದಾರೆ. ಅನೇಕ ವರ್ಷದಿಂದ 
ಪಟ್ಟಬಿದ್ರ ಹಿತಗಳು ಒಂದೇ ಜಾಗದದ್ಲಿರುವುಬನ್ನು ನಾಪ ನೋಡುತ್ತಿಡ್ಲೀವೆ. ಅದಕ್ಕೆ ಅವಕಾಶ 
ಕೊಡದೆ ಜನಸಾಮಾನ್ಯರಿಗೆ ಆರ್ಹಬಾದವದಿಗೆ ಸೌಲಬ್ವ ದೊರೆಯುವಂತೆ ವ್ಯವಸ್ಥೆಯಾಗನೇಕು. 
ಹರಿಜನರ ಹೆಸರಿನಲ್ಲಿ ಕೆಲವರು ಬೇಕಾದಣ್ಳು ಅನುಕೂಲ ನಡೆದುಕೊಂಡಿದ್ದಾರೆ. ಹದಿಜನದಿಗೆ 
ಇರುವ ಸೌಲತ್ತುಗಳನ್ನು ಯಾರು ವಿಶೇಷವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆಂಬುದೆನ್ನು 
ನೋಡಬೇಕು. ಕೆಲವರು 25 ವರ್ಷಗಳಿಂದ ಚುನಾವಣೆಗಳಲ್ಲಿ ಗೆದ್ದು ಬಂದು ಪ್ರತಿಯೊಂದು 
ಸ್ಥಾನಮಾನಬಲ್ಲೂ ಮುಂದುವರೆಯಲು ಅವಕಾಶವಾಗಿದೆ. ಗುಡಿಸಲಿನಲ್ಲಿದ್ದವರು ಅಲ್ಲೇ 
ಇದ್ದಾರೆ. ಅವರಿಗೆ ತಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಿ ಮುಂದಕ್ಕೆ ತರಲು ಅವಕಾಶವಾಗಿಲ್ಲ, 
ಅನೀಕ ವರ್ಷಗಳಿಂದ ಅವರು ತಮ್ಮ ಕಸಬಿನಲ್ಲೇ ಇದ್ದಾರೆ. ಆದುದರಿಂದ ಯಾರು 
ಮುಂಬುಪರೆದಿಬ್ದಾರೋ ಅವರಿಗೆ ಜಾತಿಯ ಹೆಸರಿನಲ್ಲಿ ಸೌಲಭ್ಯಗಳನ್ನು ಕೊಡಚಿ ಇದ್ದರೆ 
ಮಾತ್ರ ಆ ಜಾತಿಯ ಇತರರಿಗ ಅನುಕೂಲವಾಗಬಹುದೇ ಹೊರತು ಇಲ್ಲದಿದ್ದರೆ ಇಲ್ಲ 
ಅನೆಕೂಲತೆಗಳು ಕೆಲವು ಮನೆತನದವರಿಗೇ ಮೀಸಲಾಗಿರುನೆವು. ಜನಸಾಮಾನ್ಯರಿಗೆ 
ಕೊಲವಾಗುವುದಿಲ್ಲ ಎಂಬು ಸ್ರಷ್ಛವಾಗಿ ಹೇಳುತ್ತೇನೆ. 


ಸ್ರೀ ಐನ್‌. ರಾಜಯ - ಯಾರು ನಿಜಬಾಗಿಯೂ ಬಡಪರೋ ಅವದಿಗೆ ಸಹಾಯ 


Ki) 


ಮಾಡಬ ತೇನೆ. ಇಂದು ಎಲ್ಲೂ ಜಾತಿಯವರಲ್ಲೂ ಬಡವರಿದ್ದಾರೆ. ಅವರಿಗೆ ವಿದ್ಧು 
ಕುರ [ [se =) fp) 


ಇ, 
ಜಃ a ON pe 3 ಸ ಗಿಸೊಯ ee Ne ಮಾ FC 2 
ಸೌಲಭ್ಯ, ಆರ್ಥಿಕ ಸೌಲಬ್ಯ, ಉದ್ಯೋಗ ಒಪೆಗಿಸಬೇಕು, ಬ್ರಾಹ್ಮಂರಾಗಲಿ, ವಕ್ಕನಿಗರಾಗಲಿ, ಯಾರೇ 


ಆಗಲಿ ಅವರಲ್ಲಿ ಬಡವರಿಗೆ ಮಾತ್ತ ಅನುಟೂಲತೆಗಳನ್ನೊದಗಿಸಬೇಕಿಂಬುದನ್ನು ಇಪ್ಪವಿರೋ? 


ಶ್ರೀ ಟ.ಆಡ್‌. ಶಾಮಣ್ಣ ನಾನು ಸಂಪೂರ್ಣವಾಗಿ ಅವರು ಹೇಳುವುದನ್ನು ಒಷ್ಟತ್ತೇನೆ. 
ಏಕೆಂದರೆ ಎಲ್ಲಾ ಜನಾಂಗದಲ್ಲೂ ಏಡವರಿಬ್ದಾರೆ. ಅವರಿಗೆ ನಿಜವಾಗಿ 
ಅನುಕೂಲವಾಗಚೇಕಾದರೆ ಜಾತಿಯ ದೃಷ್ಟಿಯಿಡಬಾರಯ, ಯಾರು ಆರ್ಥಿಕವಾಗಿ 
ಸಾಮಾಜಿಕವಾಗಿ, ಫೈಕ್ಷಣಿಕಮಾಗಿ ಬಹಳೆ ಹಿಂದುಳಿದಿದ್ದಾರೆ ಅವರಿಗೆ ಪ್ರಾಧಾನ್ಯತೆ ಸಿಕ್ಕಬೇಕು. 


ಇದು ನಿರ್ವಿವಾದ ವಿಷಯ. ಇದಕ್ಕೆ ಪಾರ್ಣವಾಗಿ ಗಮನಕೊಡಬೇಕು. ಜಾತಿಯ ಹೆಸರಿನಲ್ಲಿ 


ಸಂಸದೀಯ ಪಟು 207 


ಕೆಲವರು ಮಾತ್ರ ಅನುಕೂಲ ಪಡೆಯಲು ಅವಕಾಶ ಕೊಡಬಾರದು ಎಂಬುದು ನನ್ನ 
ಸಷ್ಟವಾದ ಅಭಿಪ್ರಾಯ. 


ಸಾಧಾರಣವಾಗಿ ನಾನು ಚುನಾವಣೆಗೆ ನಿಂತಿದ್ದಾಗ ನನ್ನ ಕ್ಷೇತ್ರದಲ್ಲಿರತಕ್ಕಂಥ ಸುಮಾರು 
23 ಸಾವಿರ ಮನೆಗಳಿಗೂ ಹೋಗಿಬಂದಿಬ್ದೇನೆ. ಆಗ ಅನೇಕ ಸಂಸಾರಗಳಲ್ಲಿ ಪಡುತ್ತಿರುವ 
ಕಷ್ಟವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಮ ಇಂದು ಹರಿಜನರಿಗೆ ಎಷ್ಟೇ ಅನುಕೂಲಗಳನ್ನು 
ಕೊಟ್ಟಿದ್ದರೂ ಸಹ ಅವರು ಗ ಸಜ ಕಷ್ಟ ಸ್ಥಿತಿಯಲ್ಲಿಯೇ ಇದ್ದಾರೆ. ನಾನು 
ಎಂ pe ಎ. ಆಗಿರುವುದರಿಂದ ನಷ್ಟ ಬಳಿಗೆ ಅನೇಕರು ಜಾತಿಯ ಸರ್ಟಿ ಏತೇ ಟ್‌ಗಾಗಿ 
ಮತ್ತು ವರಯಾನದ ಸರ್ಟಿಫಿಕೇಟ್‌ ಗಾಗಿ ಬರುತ್ತುರ. ದಿಪವೂ 30-40 ಜನರಿಗೆ ಕೊಡು ತಿಯೇನೆ. 
ಆ ರೀತಿ ಬರುವವರು ಪೈಕಿ ನನಗೆ ತಿಳಿದಂತೆ ಲಕ್ಲಾಧೀಶ್ವರರು ಸಹ ಇರುತ್ತಾರೆ. ಅಂತಹವರು 
ನಹ ಜಾತಿ ಸರ್ಟಿಪಿಕೇಟ್‌ ವ ತ್ತು ಪರಮಾನದ ಸರ್ಟಿಫಿಕೇಟ್‌ಗಳನ್ನು ಪಡೆದುಕೊಂಡು 
ಅನುಕೂಲಗಳನ್ನು ಪ ಜಿದಕೊಳೆ ತಿದ ದ್ದಾರೆ. ಇದು ಸರಿಯೇ ಎಂದು ಕೇಳಬೇಕಾಗಿದೆ. 


) 


ಶ್ರೀ ಎಚ್‌.ಏಸ್‌, ಸಿದ್ಧಪ್ಪ - ಇಂದು ಹರಿಜನರಲ್ಲದಬರು ಸಹ ತಾವು ಹರಿಜನರು ಭಾ 
ಹೇಳಿಕೊಂಡು ಸರ್ಟಿಫಿಕೇಟ್‌ಗಾಗಿ ನಮ್ಮ ಹತ್ತಿರ ಬರುತ್ತಾರೆ ಮತ್ತು ಈ ರೀತಿ ಸರ್ಟಿಪಿಕೇಟ 
ಪಡೆದುಕೊಂಡು ಹರಿಜನರಿಗೆ ಸಿಕೆ ತಕ್ಕಂಥ. ಸೌಲಭ್ಯಗಳನ್ನು ಪಡಯುತ್ತಿದ್ದಾದೆ. Qi 
ತಪ್ಪಿಸುವುದಕ್ಕಾಗಿಯೇ ಕೋಮುವಾರು ಜನಗಣತಿ ನಡೆಸಬೇಕೆಂದು ನಾವು ಹೇಳುತಿರುವುದು. ಇದ್ದೆ 
ತಾವು ಒಪ್ಪುತ್ತೀರಾ? 


ಶ್ರೀ ಟಿ.ಆರ್‌, ಶಾಮಣ್ಣ - ಸರ್ಟಿಫಿಕೇಟ್‌ ಕೊಡುವ ಬಗ್ಗೆ ವವಗೆ ಆಗುತ್ತಿರುವ 
ಕಷ್ಟವನ್ನು ಹೇಳುವುದಕ್ಕಾಗಿಯೇ ಇದನ್ನೆಲ್ಲಾ ಹೇಳುತ್ತಿದುವುದು. ಒಂದು ಸಲ ನನ್ನ ಹತ್ತಿರ 
ಪೆಟ್ಟಿ ಬಿಸ್‌ನೆಸ್‌ಮನ್‌ ಒಬ್ಬರು ಬಂದು 8% ರೂಪಾಯಿಗಳಿಗೆ ವರಮಾನದ ಸರ್ಟಿಫಿಕೇಟ್‌ 
ಕೊಡಿ ಎಂದು ಕೇಳಿದರು. ನಿಮ್ಮಮನೆಯಲ್ಲಿ ಎಷ್ಟು ಜನರಿದ್ದೀರಿ ಎಂದು ಕೇಳಿದ್ದಕ್ಕೆ 6 ಜನ 
ಎಂದು ಹೇಳಿದರು. ತಿಂಗಳಿಗೆ ಒಬ್ಬರಿಗೆ ಜೀವನ ಮಾಡಲು 30 ರೂಪಾಯಿಗಳಾದರೂ 
ಬೇಕಾಗುತ್ತದೆ. ಅಂದರೆ 8 ಜನರಿಗೆ 180 ರೂಪಾಯಿಗಳಾಯಿತು. ಮನೆಬಾಡಿಗೆ 20 
ರೂಪಾಯಿ ಎಂಬು ಇಟ್ಟುಕೊಂಡರೂ ಸಹ ತಿಂಗಳ ಖರ್ಚು 200 ರೂಪಾಯಿ ಆಯಿತು; 
ಅಂದರೆ ವರ್ಷಕ್ಕೆ 2400 ರೂಪಾಯಿ ಆಯಿತು; ಸರ್ಟಿಫಿಕೇಟ್‌ ಕೇಳಲು ಬಂದವರಿಗೆ ಈ 
ಲೆಕ್ಕ ಕೊಟ್ಟು 800 ರೂಪಾಯಿಗಳಿಗೆ ಯಾವ ರೀಶಿ ಸರ್ಟಿಫಿಕೇಟ್‌ ಕೊಡಲಿ ಎಂದು ನಾನು 
ಕೇಳಬೇಕಾಗುತ್ತದೆ? ಇದು ಒಂದು ಕಷ್ಟದ ಕೆಲಸವಾಗಿದೆ. ಇದರ ಜೊತೆಗೆ ಕೆಲವಾರು 
ಹಧಿ 'ಜನರಲ್ಲದಿದ್ದರೂ ಹೆರಿಜನರು ಎಂದು ಸರ್ಟಿಫಿಕೇಟ್‌ ಪಡೆದುಕೊಂಡು ಅವರಿಗೆ ಸಿಗತಕ್ಕ 
ಸೌಲಬ್ಬಗಳನ್ನು ನಡೆಯು ತಿದ್ದಾದೆ. ಇದನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಪ್ರಯತ್ನೆ ಮಾಡಃಸೀಕು 
ಕೋಮುಖಾರು ಜನಗಣತಿ ಮಾಡ ಡೆಬಾರದು ಎಂದು ನಾನು ಹೇಳುವುದಿಲ್ಲ. ಅದರ ಅವಕ್ಯಟೆ 


208 ೩. ಆರ್‌, ಶಾಮಣ್ಣ 


ಇದ್ದರೆ ಮಾಡಬಹುದು; ಆದರೆ ಇಂದು ನನಗೆ ತಿಳಿದ ಮಟ್ಟಿಗೆ ಎಲ್ಲ ಜಾತಿಯಲ್ಲಿಯೂ 
ಒಂದುಳಿದವರು ಇದ್ದಾರೆ; ಮತ್ತು ಮುಂದುವರಲೆದವರೂ ಸಹ ಇದ್ದಾರೆ. ಇಂದು 
ಚರಿಜನರಲ್ಲಿಯೂ ಸಹ ಮುಂದುವರೆದವರು ಇಬಾ ಬಾರೆ. ಆದರೆ ಇಂತಹವರು ಸ ಸಹ ತಾವು 
ಬಡವರು ಎಂದು ಫಿ ) ಪಡೆಯು ತಿದ್ದಾಲೆ. ಇದನ್ನು ಮು ಮುಖ್ಯವಾಗಿ ತಪ್ಪಿಸಬೇಕು. 


ಒಂದು ಕಡೆ ತಾಪು ಜ ತಿ ಇರಬಾರದು ಎಂದು ಹೇಳುತ್ತೀರಿ ಮತ್ತೊಂದು ಕಡೆ 
ಅಸೆಂಬ್ಲಿ ಮತ್ತು ರಾಜ ಜ್ಯನಿಭೆಗೆ ಕ ್ರರ್ಥಿಗಳನ್ನು ನಿಲ್ಲಿಸುವಾಗ ಜಾತಿಯ ಆಧಾರದ ಮೇಲ 


ಟಿಕೇಟ್‌ ಕೊಡು ಸ: ಇದ ಒಂಡೇ ಅಲ್ಲ; ಒಟ್ಟು ಪಡೆದುಕೊಳ್ಳುವುದು ಜಾತಿಯ 
ಹೆಸರಿನಲ್ಲಿ ಪ್ರಭಾವಬಿ ರಘು ಜಾತಿಯ ಹೆಸರಿನಲ್ಲಿ; ಮಂತ್ರಿ ಮಂಡಲ ಮ 
ಜಾತಿಯ ಹೆಸರಿನಲ್ಲಿ; ಈ ರೀತಿ ಅನೇಕ ವಿಧಾನಗಳಿಂದ ಜಾತಿಯನ್ನು ಉಪಹಯೋ 
ಮಾಡಿಕೊಳ್ಳುತಿದ್ದೀರಿ. ಈಗ ಮೈಸೂರಿನಲ್ಲಿ ನಡೆಯುತ್ತಿವುವ ಚುವಾವಣಾ ಕ್ಷೇತ್ರದಲ್ಲಿ ಬ್ರಾಹ್ಹಾಂರ 
ಸಂಖ್ಯೆಯೇ ಜಾಸ್ತಿ ಇರುವುದರಿಂದ, ಆ ಜಾತಿಯವರನ್ವೇ ಅಭ್ಯರ್ಥಿಯನ್ನಾಗಿ ಅಮ್ಮುಖಕ್ಷದಿಂದ 
ವಿಲ್ಲಿಸಿದ್ದೀರಿ. ಅದಕ್ಕೆ ನಾನು ಹೀಳಿದ್ದು; ಚುನಾವಣೆಯಲ್ಲಿ ಆರಿಸಿಬರುವುದು ಸ ಸಹ ಜಾತಿಯ 


ಟಿ.ವಿ. ಶ್ರೀನಿವಾಸರಾವ್‌ ಅವರು ವಕೀಲಬಾಗಿದ್ದಾರೆ; ಮತ್ತು ಬುದ್ದಿವಂತಲಾಗಿದ್ದಾರೆ. ಅದಕ್ಕಾಗಿಯೇ 
ಆವರನ್ನು ನಿಲ್ಲಿಿರುವುದು; ಅವರನ್ನು ಜಾತೀಯ ಅಧಾರದ ಮೇಲೆ ನಿಲ್ಲಿಸಿದ್ದೇವೆ ಎಂದು ತಾಖು 


Le 


ಶ್ರೀ ಟಿ.ಆರ್‌. ಶಾಮಣ್ಣ - ಮಾವ್ಯ ಮಂತ್ರಿಗಳ 
ಮಾಡಿಕೊಳ್ಳುತ್ತೇವೆ; ಏನೆಂದರೆ, ರಾಜಕೀಯದಲ್ಲಿ ವಾನು ಅವದಿಗಿಂ 
ಅವರಿಗೂ ಗೊತಿದೆ. ವಾಮು 6 ಸಲ ಬೆಂಗಳೂರು ನಗರ ಕಾರ್ಪೊರೇಷನ್‌ ಎಲಕ್ಷನ್‌ವಲ್ಲಿ 
ಅಬ್ರರ್ಥಿಯಾಗಿ ನಿಂತಿದ್ದೇನೆ. ಹಿಂದೆ ನಾನು ಕಾಂಗ್ರೆಸ್‌ ಪಾರ್ಟಿಯ ಲೀಡರ್‌ ಆಗಿದ್ದೆ. ಆಗ 
ಕಾಂಗ್ರಸ್‌ ಆಫೀಸ್‌ನಲ್ಲಿ ನವಗೆ ಮನ್ನಣೆ ಸಹ ಇತ್ತು. ತಃ ಸಂದರ್ಭದಲ್ಲಿ ಜಾತಿಯ ಆಧಾರದ 
ಮೇಲೆಯೇ ಅಭ್ಯರ್ಥಿಗಳನ್ನು ಆರಿಸಲಾಗುತಿತ್ಸು. i ಬಿಟ್ಟು ಯಾವುದನ್ನೂ 
ಮಾಡುತ್ತಿರಲಿಲ್ಲ. 


AL 


ಶ್ರೀ ಐಿಚ್‌.ಐಸ್‌. ಸಿದ್ದಷ್ಟ - ಕಾಂಗೆಸ್‌ ಮಾಃ 


ಶ್ರೀ ಟ.ಆರ್‌. ಘು - ಪನಗೆ ಜಾತಿಯ ಆಜಭಾರದ ಮೇಲೆ ಕೊಡಲಿಲ್ಲ; ನಾಮ 
ಜಾತಿಯನ್ನು ಉಪಯೋಗ ಮಾಡಬೇಕಾದ್ದ 


ಸಂಸದೀಯ ಪಟು 209 


ಬ್ರ ಮೇಲೂ ಸೆಹ ಚುನಾವಣೆಯಲ್ಲಿ 
ಬ ತ 14 ಜನರೂ ಸೇರಿ ನನ್ನಷ್ಟು 
ಒಟುಗಳನ್ನು ತಗಿ ಮಟ ತಿ ಆ ವ್ವ; ಮುಖ್ಯವಾಗಿ ನಾನು ಹೇಳುವುದೇನಿಂದರೆ, 


ko] 
ಈ ಜೂತಿವಾದಬನ್ನು ಸಥ ಭರವ ತ ತ್ಲ ಸುವವಣಾಗುವದಿಲ್ಲ ಎಂದು; ಒಂದು ಪಕ್ಷ 
ಪದ್ದತಿ ಸ ಇರುತ್ತದಿ. ಆದರೆ ಆ 


ಕಾಗುತ್ತೆ ಹಗಿವ ನಡವಳಿಕೆಯ »ಲ್ಲಿ ಜಾತಿ ನದಿಯನ್ನು ತೊಡೆದುಹಾಕುವುದಕ್ಕಿ 


ಕ ಇಂ ಐಟ್‌್‌ ಬಯಖ್ರಕಾಶ್‌ನಾರಾಯಣ್‌:- ಕೇಂದ್ರ ಸರ್ಕಾರದ ಸೆನ್ನಖ್‌ ಪ್ರಕಾರ 
ಜಾತಿಯವರು ಎಷ್ಟಿದ್ದಾರೆಂಬುದು ಫಿಳಿಯುವುದಿಲ್ಲ ಆದಕಾರಣ ವಮ್ಮ ಸರ್ಕಾರದವರು ಇದದ ಬಗ್ಗ 


ಐನು ಮಾಡಬೇಕು ಎಂದು ಹೇಸಿ; 


ಪ್ರೀ ಟ.ಆರ್‌. ಶಾಮಣ್ಣ- ಮೊನ್ನೆ ನಡೆಬ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ 
ಶ್ರೀಮತಿ ಇಂದಿರಾಗಾಂಧಿಯವರ ಪಕ್ಷದ ಅಭ್ವರ್ಥಿಗಳನ್ನು ಆರಿಸುವಾಗ ಯಾವ ಯಾವ 
ಜಾತಿಯವರು ಎಷ್ಟೆಷ್ಟು ಇಬ್ದಾರೆಂಬುದನ್ನು ನೋಡಿಕೊಂಡು ನಂತರ ಜಾತಿವಾರು 
ಸೀಟುಗಳನ್ನು ನೀಡಬೇಕೆಂಬ ಬಗ್ಗೆ ನಡೆದಂಥ ವ್ಯವಹಾರ ನನಗೆ ಸ್ಪಷ್ಟವಾಗಿ ಗೊತಿದೆ. 
ಮತ್ತು ಆ ಪಟ್ಟಿಯನ್ನು ಸಹ ತೆಗೆದುಕೊಂಡು ಹೋಗಿ ಯಾವ a ಜಾತಿಯವರಿಗೆ 
ಎಷ್ಟೆಷ್ಟು ಸೀಟುಗಳನ್ನು ನೀಡಬೇಕು ಎಂಬುದನ್ನು ಲೆಕ್ಕಹಾಕಿದ್ದಾರೆ. ಮೊನ್ನೆ ನಡೆದ 
ವಿಧಾನಸಬಾ ಚುನಾವಣೆಯೂ ಜಾತಿಯ ಆಧಾರದ ಮೇಲೆಯೇ ನಡೆಯಿತು. ಆದರೆ 
ಮತ್ತೊಂದು ಕಡೆ ಜಾತಿ ವಾದ ಬೇಡ ಎಂದು ಹೇಳುತ್ತಾರೆ. ಎಲೆಕ್ಸನ್‌, ವಿದ್ಯಾಬ್ಯಾಸ, 
ಹುದ್ದೆ ಇವೆಲ್ಲದಕ್ಕೂ ಜಾತಿವಾದವನ್ನು ಆಡ್ಡಿ ತರಬೇಡಿ ಎಂದು ಮಾನು ಹೇಳುವುದು. 
ಯಾರಿಗೆ ಸೇವೆ ಮಾಡುವುದಕ್ಕೆ ಅರ್ಹತೆ ಇದೆಯೋ ಅಂತ ಅವರಿಗೆ ಜಾತಿ ನೋಡದೆ 
ಸೇವೆ ಮಾಡುವುದಕ್ಕೆ ಅವಕಾಶ ಕೊಡುವುದಕ್ಕೆ ಸಾಧ್ಯವೇ ಎಂಬುದನ್ನು ನೋಡಬೇಕು. 
4 ಜಾತಿವಾದವನ್ನು ಯಾವ ಕಾರಣದಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಾಗುವುದು 
ಎಂಬುದು ನನ್ನ ಅನುಭವಕ್ಕೆ ಬಂದಿದೆ. ಈಗ ಜನಸಂಖ್ಯೆ ದಿನೇ ದಿನೇ ಹೆಚ್ಚುತಿದೆ. 
ಒಂದು ಕಡೆ ಆರ್ಥಿಕೆ ಪರಿಸ್ತಿತಿ ದಿನೇ ದಿನೇ ಕೆಡುತ್ತಿದೆ. ಆದ್ದರಿಂದ ನಾವು ಈಗಲೇ 
ಎಚ್ಚೆತ್ತುಕೊಂಡು ದೇಶದ ಹಿತ ದೃಷ್ಟಿಯಿಂದ ಅಧಿಕಾರ ಮತ್ತು ಸಂಪತ್ತು ಕೆಲವರ 
ಕೈಯಲ್ಲಿಯೇ ಇರದಂತೆ ನೋಡಿಕೊಳ್ಳಬೇಕಾಗಿದೆ. 

ಕೆಲವು ವಿಚಾರಗಳಲ್ಲಿ ಮೆಡಿಕಲ್‌ ಲೈನ್‌, ಟೀಚಿಂಗ್‌ ಲೈನ್‌ ಮತ್ತು ತಾಂತ್ರಿಕ 


ಲೈನಿನಲ್ಲಿ ಕೆಲವು ಮೆರಿಟ್‌ ಮೇಲೆ ಕೊಡಬೇಕು ಎನ್ನತಕ್ಕೆಂಥಾದ್ದನ್ನು ನಾನು ಒತ್ತಾಯ 
ಪೂರ್ವಕವಾಗಿ ಹೇಳುತ್ತೇನೆ, ಹಿಂದುಳಿದ ವರ್ಗದಲ್ಲಿ ಮೆರಿಟ್‌ಗೆ ಪ್ರೋತ್ಸಾಹ ಕೊಡಬೇಕು, 


210 ೬, ಆಲ್‌. ಶಾಮಣ್ಣ 


ಇಂಥಾ ಕೆಲಸಗಳಿಗೆ ಮೇಲೆ ಕೊಟ್ಟರೂ ಅದರಲ್ಲಿ ಮೆರಿಟ್‌ ಮೇಲೆ ಕೊಡುವುದಕ್ಕೆ 
ಪ್ರಯತ್ನ ಮಾಡಬೇಕು. ಉಳಿದವರಲ್ಲಿ ಹಿಂದುಳಿದ ವರ್ಗದವರನ್ನು ಮುಂದಕ್ಕೆ ತರುವುದಕ್ಕೆ 
ಅವಕಾಶ ಮಾಡಿಕೊಡಬೇಕು. ಈ ನೀತಿಯ ಬಗ್ಗೆ ಒಂದು ತೀರ್ಮಾನವನ್ನು 
ಯಾವುದಾದರೂ ಒಂದು ರೀತಿಯಲ್ಲಿ ರಚನಾತಕ್ರವಾಗಿ ತೆಗೆದು ಅದಕ್ಕೆ ತಕ್ಕ ಪರಿಸ್ತಿತಿ 
ಅಗತ್ಯವಾಗಿದೆ. ಅನೇಕ ಸಂದರ್ಭಗಳಲ್ಲಿ ಒಬ್ಬರನ್ನೊಬ್ಬರು ದೂರತಕ್ಕವರು ಇದನ್ನು 
ಅರ್ಥ ಮಾಡಿಕೊಳ್ಳಬೇಕು, ಶ್ರೀಮಾನ್‌ ಬೊಡ್ಡತಿಮ್ಮಯ್ಯನವರು ಹೇಳಿದ ಹಾಗೆ ಮೈನ್ಯೂರ್‌ 
ಕಾಸ್ಟಿನವರಿಗೆ ಕೆಲವು ಪಂಗಡಗಳವರು ಆರ್ಥಿಕವಾಗಿ ಮತ್ತು ಅಸ್ತ ೃಶ್ಯತೆಯ ದೃಷ್ಟಿ 
ಮುಂದುವರೆದಿಬ್ದರೂ ಕೂಡ ಅವರನ್ನು ಷೆಜ್ಕೊಲ್‌ ಕ್ಯಾಸ್ಟ್‌ ಪಂಗಡದಲ್ಲಿ ಸೇರಿಸತಕ್ಕೆಯ್ದು 
ಸರಿಯಿಲ್ಲ. ಆ ಜಾತಿಯಲ್ಲಿ ಅವರನ್ನು ಸೇರಿಸಿಕೊಂಡರೆ ನಿಜಮಾಗಿ ಯಾರಿಗೆ ಸಹಾಯ 
ಆಗಬೇಕೋ ಅವರಿಗೆ ಆಗುವುದಿಲ್ಲ. ಆದ್ದರಿಂದ ಲೀಡರ್‌ಷಿಪ್‌ ಜಾತಿಯ ಹೆಸರಿನಲ್ಲಿ 
ಎಲ್ಲಿಯವರೆಗೆ ಇರುತ್ತದೆ ಅಲ್ಲಿಯವರೆಗೆ ಕ್ಷೇಮವಿಲ್ಲ. ಜಾತಿಯ ಹೆಸರಿನಲ್ಲಿ ಬರತಕ್ಕ 
ಅನುಕೂಲಗಳು ಬೇಕಾದಷ್ಟು ಇದೆ, ಸ್ಥಾನಮಾವಿಗಳ ಅನುಕೂಲಗಳು ಬೇಕಾದಷ್ಟು ಇದೆ. 
ಜಾತಿಯಲ್ಲಿ ಯಾರು ಆರ್ಥಿಕವಾಗಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುಂದುವರಿದಿದ್ದಾರೆ 
ಅವರಿಗೆ ಜನರಲ್ಲಾಗಿ ಅನುಕೂಲಗಳು ಇರಬೇಕೇ ಹೊರತು ಜಾತಿಯ ಅನುಕೂಲಗಳು 
ಬರಕೂಡದು ಎನ್ನುವ ಒಂದು ನಿಯಮವನ್ನು ಮಾಡಿದರೆ ಮಾತ್ರ ನಿಜವಾಗಿ ಬಡವರಿಗೆ, 
ಹಿಂದುಳಿದಿರತಕ್ಕೆವರಿಗೆ ಅನುಕೂಲಮಾಗುತ್ತದೆಯೇ ಹೊರತು ಇಲ್ಲದಿದ್ದರೆ ಅದು ಕೆಲವೇ 
ಜನರ ಮವಾಪಲಿಯಾಗಿ ಹಿಂದುಳಿದವರು ಹಿಂದುಳಿದೇ ಇರುತ್ತಾರೆ, ಮುಂದುವರಿದವರು 
ಮುಂದಕ್ಕೆ ಹೋಗುತ್ತಾರೆ. ಆದ್ದರಿಂದ ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿ ಒಂಯು 
ಲಿಮಿಟ್‌ ಹಾಕಿ 10 ಸಾವಿರಗಳಿಗಿಂತ ಹೆಚ್ಚು ವರಮಾನವಿರುವವರಿಗೆ ಇದು ಅಪ್ವಯಮಾಗುವುದಿಲ್ಲ 
ಎಂದು ಮಾಡಿದರೆ ಆಗ ಸರಿಹೋಗುತ್ತಬೆ. ಅನೇಕ ಸಂದರ್ಭಗಳಲ್ಲಿ ಸರ್ಕಾರದಿಂದ 
ಬರಬೇಕಾಗಿರತಕ್ಕ ಅನುಕೂಲಗಳನ್ನು ಪಡೆಯುವುದಕ್ಕೆ ಆರ್ಹರಾಗಿರತಕ್ಕವರಿಗೆ ಅದನ್ನು 
ಪಡೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅನುಕೊಲಸ್ಥರಾಗಿರತಕ್ಕವರು ಬಡವರಿಗೆ ಬರುವದನ್ನು 
ತೆಗೆದುಕೊಳ್ಳಬಾರದು ಎನ್ನುವ ಮನೋಭಾವ ಇರಬೇಕು. ಈಗ ನಾನು ಕೂಡ ಆ ರೀತಿ 
ನಡೆದುಕೊಳ್ಳುತ್ತೇನೆ. ಆ ರೀತಿ ಮಾಡತಕ್ಕೆ ಒಂದು ಪ್ರಯತ್ನವನ್ನು ಮಾಡದಿದ್ದರೆ ಬಡವ 
ಬಡವನಾಗಿಯೇ ಉಳಿಯುತ್ತಾನೆ ಅನುಕೂಲನ್ನ ಅನುಕೂಲಸ್ಥನಾಗಿಯೇ ಉಳಿಯುತ್ತಾನೆ. 


ಒಟ್ಟಿನಲ್ಲಿ ಹೇಳುವುದಾದರೆ ಸರ್ಕಾರದವರು ಕೆಲಸವನ್ನು ಕೊಡುವಾಗ ಮತ್ತು ಆರ್ಥಿಕ 
ಸಹಾಯವನ್ನು ಮಾಡತಕ್ಕೆ ವಿಚಾರಗಳಲ್ಲಿ ಸಾಧಾರಣವಾಗಿ ಹೆಚ್ಚು ಜಾತಿಯನ್ನು 
ಉಪಯೋಗಿಸಿಕೊಳ್ಳುವುದಕ್ಕೆ ಹೋಗಕೂಡದು ವಿದ್ಯಾಭ್ಯಾಸದ ಅನುಕೂಲ, ಆರ್ಥಿಕ 
ಸಹಾಯ, ಮತ್ತು ಬೇರೆ ಸಹಾಯಗಳು ಏನಿವೆ ಇವುಗಳನ್ನು ಕೊಡುವಾಗ ಆದಕ್ಕೆ ಯಾರು 
ಅರ್ಹರಾಗಿರುತ್ತಾರೆಯೋ ಅಂಥವರಿಗೆ ಮಾತ್ರ ಕೊಡಬೇಕು ಬಡವರಾಗಿರತಕ್ಕವರು, 


ಸಂಸದೀಯ ಪಟು 211 


ಹಿಂದುಳಿದ ಪಂಗಡಗಳು ಮುಂದಕ್ಕೆ ಬರಬೇಕಾದರೆ ಅದು ವಿದ್ಯಾಭ್ಯಾಸದಿಂದ ಮಾತ್ರ 
ಸಾಧ್ಯೆ. ಆದ್ದರಿಂದ ಹಿಂದುಳಿದವರಿಗೆ ವಿದ್ಯಾಭ್ಯಾಸವನ್ನು ಕೊಡುವುದಕ್ಕೆ ಸರ್ಕಾರದವರು 
ಎಷ್ಟು ಬೇಕಾದರೂ ಖರ್ಚು ಮಾಡಲಿ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಮಾತ್ರ 
ಅವರು ಮುಂದಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತದೆಯೋ ಹೊರತು ಇಲ್ಲದಿದ್ದರೆ ಅವರು 
ಮುಂದಕ್ಕೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ವಿದ್ಯಾವಂತರಾಗಿರತಕ್ಕವರಲ್ಲಿ ಯಾದರು 
ಅವ್‌ ಟಚಬಿಲಿಟಿಯನ್ನು ತೋರಿಸುವುದಿಲ್ಲ. ಈಗ ಶ್ರೀಮಾನ್‌ 
ಜಯಪ್ರಕಾಶ್‌ನಾರಾಯಣ್‌ ಅವರು ಅನೇಕ ಸಂದರ್ಭಗಳಲ್ಲಿ ನನ್ನ ಜೊತೆಯಲ್ಲಿರುತ್ತಾರೆ. 
ನಾನು ಅವರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡುತ್ತಿವೆ. ಶ್ರೀಮಾನ್‌ ಬಸವಲಿಂಗಪ್ಪನವರು 
ಕೆಲವು ದಿವಸಗಳ ಕೆಳಗೆ ನಮ್ಮ ಮನೆಗೆ ಬಂದಿದ್ದರು, ಅವರು ಊಟ ತಿಂಡಿಯನ್ನು 
ತಿಂದ ಪಾತ್ರೆಯನ್ನು ನನ್ನ ಹೆಂಡತಿ ತೊಳೆದಿದ್ದಾಳೆ. ನಮಲ್ಲಿ ಆ ತರಹ ಯಾವುದೇ 
ವ್ಯತ್ಯಾಸವನ್ನು ನಾವು ಮಾಡುವುದಿಲ್ಲ. ಜನಗಳ ಮನಸ್ಸಿನಲ್ಲಿ ಆ ಒಂದು ಬಾವನೆ 
ುಂಟಾಗಬೇಕಾದರೆ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಅವಕಾಶ ಕೊಟ್ಟರೆ ಮಾತ್ರ ಸಾಧ್ಯ. 
ಇಲ್ಲದಿದ್ದರೆ ಸಾಧ್ಯವಾಗುವುದಿಲ್ಲ. ಹರಿಜನ ಗಿರಿಜನರು ಮುಂದೆ ಬಾರದೆ ಇರುವುದಕ್ಕೆ 
ಕಾರಣವಮೇನೆಂಟಿರೆ ಅವರ ಅರ್ಥಿಕ ಪದಿಸ್ಸಿತಿಯೇ ಕಾರಣ. ಅವರು ಒಂದಬೆರಡು 
ರೂಪಾಯಿಗಳ ಸಂಪಾದನೆಗೆ ಆಸ ಪಟ್ಟು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸದೆ 
ಕೂಲಿ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಪ್ರೈಮರಿ ಎಜುಕೇಷನ್ನಿಂದ 
ಹಿಡಿದು ಸೆಕೆಂಡರಿ ಎಜುಕೇಷನ್ನಿನವರೆಗೆ ಹರಿಜನರ ಗಿರಿಜನರ ಮಕ್ಕಳಿಗೆ ಮತ್ತು ಹಿಂದುಳಿದ 
ಮಕ್ಕಳಿಗೆ ಕಡ್ಡಾಯವಾಗಿ ವಿದ್ಯಾಭ್ಯಾಸವನ್ನು ಕೊಡುವಂತೆ ವ್ಯವಸ್ಥೆ ಮಾಡಬೇಕು. 


ನಾನು ಒಂದು ಶಾಲೆಯನ್ನು ನಡೆಸುತ್ತಿದ್ದೇನೆ. ಒಬ್ಬ ಹರಿಜನ ವಿಬ್ಯಾರ್ಥಿ 
ಟೈಪ್‌ರೈಟಿಂಗ್‌, ಷಾರ್ಟ್‌ಹ್ಕಾಂಡ್‌ ಕಲಿಯುವುದಕ್ಕೆ ಹೋದರೆ ಅವನಿಗೆ 250 ರೂಪಾಯಿ 
ಸ್ಕಾಲರ್‌ಷಿಪ್‌ ಕೊಡಬೇಕೆಂದು ನಿಗದಿಯಾಗಿದೆ. ಈ ವಿಷಯದಲ್ಲಿ ನಾಮು ತಮಗೆ 
ಹೇಳಬೇಕಾದರೆ ಅವನು ಅಡಿಷನ್‌ ಫಾರಂ ತೆಗೆದುಕೊಳ್ಳುವ ದಿವಸ ಶಾಲೆಗೆ ಬರುತ್ತಾನೆ 
ಆ ಮೇಲೆ ತಿಂಗಳಿಗೆ ಸ್ಕಾಲರ್‌ಷಿಪ್‌ ತೆಗೆದುಕೊಳ್ಳುವ ದಿವಸ ಬರುತ್ತಾನೆ. ಈ ದೃಷ್ಟಿಯಿಂದ 
ಅವರು 250 ರೂಪಾಯಿ ಸ್ಥಾಲರ್‌ಷಿಪ್‌ ತೆಗೆದುಕೊಳ್ಳುವುದಕ್ಕೆ ವಿದ್ಯಾರ್ಥಿಯಾಗುತ್ತಾನೆಯೇ 
ಹೊರತು ಪರೀಕ್ಷೆ ಪಾಸುಮಾಡುವುದಕ್ಕೆ ಬರುವುದಿಲ್ಲ. 250 ರೂಪಾಯಿ ಸ್ಕಾಲರ್‌ಷಿಪ್‌ 
ತೆಗೆದುಕೊಂಡು ಎಷ್ಟು ಜನ ಹರಿಜನ ವಿದ್ಯಾರ್ಥಿಗಳು ಟೈಪ್‌ರೈಟಿಂಗ್‌, ಷಾರ್ಟ್‌ಹ್ಯಾಂಡ್‌ 
ಪರೀಕ್ಷೆ ಮಾಡಿದ್ದಾರೆ ಎಂಬುದನ್ನು ನೋಡಿದರೆ ತಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಈ 
ಜನಾಂಗ ಮುಂದಕ್ಕೆ ಬರಬೇಕಾದರೆ ಸರ್ಕಾರದವರು ಕೊಡತಕ್ಕ ಪ್ರಶಿಯೊಂದು ಸೌಲಭ್ಯವನ್ನು 
ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೆ ತಕ್ಕ ಒಂದು ಎಚ್ಚರಿಕೆಯನ್ನು 
ಕೊಡಬೇಕಾದದ್ದು ಅಗತ್ಯ. ಜನರಿಗೆ ರಾಜ್ಯಾಂಗದ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಅದನ್ನು 


312 ಟಿ. ಆರ್‌. ಶಾಮಂಣ 


ಪ್ರತಿವರ್ಷ 16-15 ಪರ್ಷ ಮುಂದುವರಿಸಿಕೊಂಡು ಹೋಗಬೇಣಾಗುತ್ತದೆ. ಈ 
ವ ಮ . 1 ನ ಡಿವಿ ಮ್‌ 
ಜನಾಂಗದವರು ತಮ್ಮ ಹಿಂದು ಹಕ್ಕನ್ನು ಚಲಾಯಿಸುವುದಕ್ಕೆ ಬೇಕಾದ ತಿಳುವಳಿಕೆಯನ್ನು 


ಕೊಡುವುದಕ್ಕೆ ಬಾಯಕರು 
ಹಿಂದುಳಿದವರು ಹೊದಗಡೆ ಕುಳಿತ 


3 * ಠ 
ಹಿಂದೇಟು ಹಾಕುತ್ತಾರೆ. ಆವರಿಗೆ ತಮ್ಮ ಓಂದು ಹಕ್ಕೆನ್ಟು ಚಲಾಯಿಸುವ ಮನೋಬಾವ 
ಬರಬೇಕು. 

ಒಟ್ಟಿನಲ್ಲಿ ಹೇಲು ವೆಬಾದರೆ ತಕ್ಷಣ ಈ ಜಾಪಿವಾದವ ವನ್ನು ತೊಡೆದುಹಾಕುಬ್ರದಕ್ಕೆ 


ಸಾಧ್ಯವಾಗದಿದ್ದರೆ ಒಬ್ಬ ಸರ್ವಾಧಿಕಾರಿ ಬಂದು ಯಾರಾದರೂ ಜಾತಿಯ ಹೆಸರನ್ನು 
ಹೇಳಿದರೆ ಗುಂಡೇಟು ಹಾಕಿ ಕೊಲ್ಲುತ್ತೇವೆ ಎಂದು ಹೇಳಿದರೆ ಆಗ ಮಾತ್ರ ಜದ 
ದಿದ್ದರೆ ಎಲ್ಲಿಯವರೆಗೆ ಜಾತಿವಾದ ನಡೆಯುತ್ತದೆಯೋ 
ಸರಣಿ ಮಾಡಿಕೊಂಡು ಹೋಗೆಬಿ ಕಾಗುತ್ತದೆ. ಆರ್ಥಿಕೆಮಾಗಿ 
ವರೆದರು ತ್ಥಾಗ ಮಾಡಿ ತಮಗೆ 
ಬರತೆಕ್ಕೆ ಅಜ್ಛಾಂಟೀಜುಗಳನ್ನು po ತ ಮ ಬೇಡ; ನಮ್ಮ ಪಂಗಡಗಳಲ್ಲಿ 
ಹಿಂದುಳಿದವರಿಗೆ ಆ ಸೌಕರ್ಯಗಳು ಹೋ A ಎನ್ನುವ ತೀರ್ಮಾನವನ್ನು ತೆಗೆದುಕೊಂಚದೆ 
ಮಾತ್ರ ಈ ನಿರ್ಣಯದಿಂದ ಸ್ವಲ್ಪ ಪ್ರಯೋಜನವಾಗುತ್ತದೆಯೇ ಹೊರತು ಇಲ್ಲದಿದ್ದರೆ 
ಪೆಟ್ಟಿ ಭದ್ರ ಹಿತಾಸಕ್ತಿಗಳಿಗೆ ಜನು ಮೀಸಲಾಗಿಟ್ಟು ಸಮಸ್ಯೆಯಾಗುತ್ತದೆ. ನಾನು ಬ್ರಾಹ್ಮಣ 
ಮನೆತನಕ್ಕೆ ಸದ ಸ ಊಟ ತಿಂಡಿ ತಿನ್ನುವುದರಲ್ಲಿ, ಬೇರೆ ಜಾತಿಯವ 
ಜೊತೆಯಲ್ಲಿ ಬೆರೆಯುವು ದರಲ್ಲಿ ನಾನು ತಪ್ಪತಸ್ತನಲ್ಲ. ನಾನು ಸಣ್ಣ ಹುಡುಗನಾಗಿದ್ದಾಗಲೂ 
ಜೈಲಿನಲ್ಲೇ ಇದ್ದೆ. ಹೋಟೆಲ್‌ನಲ್ಲಿ ತಿಂಡಿಯನ್ನು ತೆಗೆದುಕೊಳ್ಳುತ್ತಿದ್ದ. ಆದ್ದರಿಂದ 
ರ ಇಂಥಾ ಜಾತಿಯವನು ಎಂದು ಹೇಳುವ ಪರಿಸ್ತಿತಿಯೇ ಇರಲಿಲ್ಲ. ನಾನು ಎಲ್ಲ 
ಜಾತಿಯವರ ಜೊತೆಯಲ್ಲಿ ಬೆರೆತುಕೊಂಡು ಹೋ ಗುದ್ದ. ಜಾತಿವಾದ ಬಹಳ ದಿವ 
ನೆಲೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ . ಜಾತಿವಾದ ಹೋಗಬೇಕಾಗುತ್ತದೆ. ಈ ನ 
ಹೋಗಬೇಕಾದರೆ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಿಸಬೇಕು. ಹರಿಜನರು ಹಿಂದುಳಿದ 
ವರ್ಗದವರು ದ್ವರ್ಯದಿಂದ ಸ್ಟೈರ್ಯದಿಂದ ತಮ್ಮಹಕ್ಕುಗಳಿಗಾಗಿ ಹೊಡೆದಾಡುವಂತಹ 
ಏರ್ಪಾಟು ಮಾಡಬೇಕು: 


ಸಂಸದೀಯ ಪಟು 213 


ಈ ಹಿಂದೆಯೇ 10 ವರ್ಷಗಳ ಸರ್ವಿಸ್‌ ಆಗಿದ್ದರೆ ಅಂತಹವರು ಯಾವ ಪರೀಕ್ಷಿಯನ್ನು 
ಮಾಡಬಾರದೆಂದು ಕೇಡರ್‌ ಅಂಡ್‌ ರೆಕ್ರೂಟ್‌ಮೆಂಟ್‌ ರೂಲ್ಸ್‌ ಪ್ರಕಾರ ಎಲ್ಲಾ ಕಡೆಯೂ 
ಜಾರಿಯಲ್ಲಿ ಇದ್ದರೂ ಈ ಸರ್ಕಾರ ಈಗ ಒಂದು ಸರ್ಕಾರದ ಆರ್ಡರನ್ನು ಹೊರಡಿಸಿದ್ದಾರೆ. 
ಇದರಿಂದ ಡಿಪ್ಲೊಮೊ ಆಗಿರುವವರು ಮೇಲೆ ಮೇಲಕ್ಕೆ ಬಂದರೆ ನಿಮ್ಮಕೇಡರ್‌ ಅಂಡ್‌ 
ರೆಕ್ರೂಟ್‌ಮೆಂಟ್‌ ರೂಲ್ಡ್‌ಗೆ ಬೆಲೆಯೇ ಇಲ್ಲದಂತೆ ಆಗುತ್ತದೆ. ಸರ್ಕಾರ ಯಾರಿಗೋ 
ಅನುಕೂಲ ಮಾಡುವುದಕ್ಕೋಸ್ಕರ 10 ವರ್ಷ ಸರ್ವಿಸ್‌ ಆಗಿರುವವರು ಪರಿಕ್ಷೆ ಪಾಸ್‌ 
ಮಾಡಬೇಕಾಗಿಗ್ಲವೆಂಬುದಾಗಿ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಇದನ್ನು ಇಂತಹವರು 
ಮಾಡಿದರು ಎಂಬುದಾಗಿ ನಾಮು ಹೇಳುವುದಕ್ಕಾಗುವುದಿಲ್ಲ. ಇದರಿಂದೇನಾಗಿದೆಯೆಂದರೆ 
ಕರಪ್ಪವ್‌, ನೆಪೋಟಿಜಂ ಮತ್ತು ಫೇವರಿಟಿಜಂ ಎಲ್ಲೆಲ್ಲೂ ಜಾಸ್ತಿಯಾಗಿ ಸಿಂಹದ ಪಾಲಿನಪ್ಟು 
ಈ ರಾಜ್ಯದಲ್ಲಿ ಅನ್ಮಾಯಗಳು ಆಗುತ್ತಿವೆ. ಸರ್ಕಾರಕ್ಕೆ ಈಗ ಆಗುತ್ತಿರುವ ಅನ್ಸಾಯಗಳನ್ನು 
ತಪ್ಪಿಸುವುದಕ್ಳುಗುವುದಿಲ್ಲವೆಂದು ಕಾಣುತ್ತದೆ. ಏಕೆಂದರೆ ತಮಗೆ ಬೇಕಾದವರಿಗೆ ಕೆಲಸ 
ಕೊಡಿಸುವ ಸಂದರ್ಭಗಳು ಬಹಳವಾಗಿ ನಡೆದಿವೆ. ಇದೆಲ್ಲವೂ ಕೇವಲ ಪಾರ್ಟಿ ಮತ್ತು 
ರಾಜಕೀಯ ದೃಷ್ಟಿಯಿಂದ ನಡೆಯುತ್ತಾ ಇಬಿ. ಇಂತಹವು ಬೇಕಾದಷ್ಟು ಉದಾಹರಣೆಗಳು 
ಇವೆ. ನನಗೆ ತಿಳಿದ ಹಾಗೆ ಬೆಂಗಳೂರು ಕಾರ್ಪೊರೇಷನ್ನಿನಲ್ಲಿ ಹೊಸ ಮೈನೂರಿದಿಂದ 
ಬಂದಿರತಕ್ಕ ಒಬ್ಬ ಜೂನಿಯರ್‌ ಇಂಜಿನಿಯರ್‌ ಕೇವಲ 15 ವರ್ಷಗಳ ಸರ್ವೀಸ್‌ 
ಮಾಡಿದ್ದಾರೆ. ಅಂತಹೆವರಿಗೆ ಕಾರ್ಪೊರೇಷನ್ನಿನಿಂದ 12 ಸಾವಿರ ರೂಪಾಯಿಗಳನ್ನು 
ಕೊಟ್ಟಿದ್ದಾರೆ, ಪ್ರೊಮೊಷಸನ್ಸ್‌ ಕೊಟ್ಟಿದ್ದಾರೆ. ಆದರೆ 30 ವರ್ಷ ಸರ್ವಿಸ್‌ ಮಾಡಿದವರಿಗೆ 
ಅವರು ಹಳೆ ಮೈಸೂರಿನವರೆಂದು ಯಾವ ಪ್ರೊಮೋಷನ್‌ ಸಹ ಇನ್ನೂ ಇಣುವರೆಗೆ 
ಸಿಕ್ಕಿಲ್ಲ. ಯಾರಿಗೆ ಪ್ರಭಾವ ಇರುತ್ತದೋ ಅಂತಹವವಿಗೆ ಪ್ರೊಮೊಷನ್‌ ಸಿಗುತ್ತದೆ. ಇದರ 
ಬಗ್ಗೆ ಇದುವರೆಗೆ ಹೈಕೋರ್ಟ್‌ ಮತ್ತು ಸುಪ್ರೀಂ ಕೋರ್ಟ್‌ನಿಂದ ಯಾವ ಆರ್ಡ್‌ರ್‌ 
ಬಂದಿಲ್ಲವಾದ್ದರಿಂದ ಕೆಲವು ಪ್ರಭಾವಯುತ ವ್ಯಕ್ತಿಗಳಿಗೆ ಹೆಚ್ಚಿನ ಅಮುಕೊಲಗಳನ್ನು 
ಮಾಡಿಕೊಡುವುದಕ್ಕೋಸ್ಕರ ಅನೇಕ ಸಂದರ್ಭಗಳಲ್ಲಿ ಸರ್ಕಾರ ತಪ್ಪು ಮಾಡಿಬೆ. ನಾನು 
ಅದನ್ನೂ ಸಹ ಕೆಲವಾರು ಸಂದರ್ಭಗಳಲ್ಲಿ ಸಾಬೀತು ಮಾಡಿ ಉದಾಹರಣೆಗಳನ್ನು 
ಕೊಟ್ಟಿದ್ದೇನೆ. ಸರ್ಕಾರ ಸರಿಯಾದಂಥ ನಿಲುವು ಅಂತಹ ಸನ್ನಿವೇಶಗಳಲ್ಲಿ ತೆಗೆದುಕೊಳ್ಳದೇ 
ಇರುವುದರಿಂದ ಇಷ್ಟೊಂದು ತೊಡಕುಗಳಿಗೆ ಸಿಕ್ಕಿ ಹಾಕಿಕೊಂಡಿದೆ. ಈ ತಿದ್ದುಪಡಿ 
ಮಸೂದೆಯಲ್ಲಿ ಹೇಳಿರುವ ಹಾಗೆ ಅದರಲ್ಲಿಯೂ ಬಿಲ್ಲಿನ ಕೊನೆಯಲ್ಲಿ ಏಮ್ಸ್‌ ಅಂಡ್‌ 
ಅಬ್ದಕ್ಸ್‌ನಲ್ಲಿ ನಮೂದಿಸಿರುವ ಹಾಗೆ ಇವತ್ತು ಇಲ್ಲಿ ಪಾಸ್‌ ಆಗಬೇಕೆಂದು ಈ ಸಿಯಲ್ಲಿ 
ತಂದಿದ್ದಾರೆಂದು ನಾನು ತಿಳಿಯಬೇಕಾಗಿದೆ. ಇವರು ಇವತ್ತು ಏನೇ ತಿದ್ದುಪಡಿ 
ಮಸೂದೆಯನ್ನು ಇಲ್ಲಿ ತರಲಿ ನಾನು ಹೇಳಿದಹಾಗೆ ಈ ಒಂದು ಸಮಸ್ಯೆ ಬಗೆಹರಿದು 


3182-15 


FR ಸ ಸ 
Lic ಹಿಡ್‌ ಮಣ್ಣ 


ನಂಬಿಕೆ ವನಿಗೆ ಇಲ್ಲು 


ಖಾ 


ಇದಬದಲ್ಲಿ ಕ ತೊಡಕುಗಳು ಇವೆ. ಲ ಇದನ್ನು 
ಜಕ್ಕಾಗುವುದಿಲ್ಲವೆಂದು ನಾಮ ಹೇಳಬೇಕಾಗಿದೆ. ನೂ ಬಿಲ್ಲಿನ ಪ್ರಕಾರ ಇನ್ನೂ 
ಪಡಿಗಳು ಆಗಬೇಕೋ ವನಗೆ ಗೊತಾ ಎಗುತ್ತಾ ಇಲ್ಲ. ಏಕೆಂದರೆ ಈಗಾಗಲೇ 


ಬೆನಿಫಿಟ್ಸ್‌ 


ಷನ್‌ 


ನಪ ಪ್ರೊಮೊಸನ್‌ ತೆಗೆದುಕೊಂಡಿದ್ದಾ ಾರೆ. 
ಫೆಗ ದುಕೊಂಡಿದ್ದಾರಿ. ಅವರಲ್ಲಿಯೂ ಹೆಚ್ಚಿನ "ಪಟ 


ವಿ ವ್ಯಕ್ತಿಗಳು ಪ್ರೊಮೋಷನ 


ತೆಗೆದ ೂಂಡಿದ್ದಾರೆ. ಅರಿಯಲ್ಸ್‌ ಆಫ್‌ ' ಸ್ಮಾಲರಿ-ಎೀ ಹ ಸಹ ತೆಗೆದುಕೊಂಡಿದ್ದಾರೆ 


ಇನ್ನು ಕಲಮು ಅವರ ಒಂದು ನತದೃಷ್ಟದಿಂದ ಇನ್ನೂ ಪಮೋಷನ್‌ ಪಡೆದಿಲ್ಲ. ಕೆಲವರು 
ಪೇ ಮಗ ಹೋಗಿದ್ದಾರೆ. ಇನ್ನು ಕೆಲವು ಕೀಸುಗಳಲ್ಲಿ ಹ್ನೆಕೋಟ್‌ ೯ 


೧ ಕೋಟರ್ಟ್‌ಗಳ ತೀ ರ೯ನವಾಗಿದ್ದರೂ ಇನ್ನೂ ಅವನು ವರ್ಷಾನುಗಟ್ಟಲೆ 
ಸರ್ಕಾರದಬವದು ಹೈಕೋರ್ಟ್‌ ಮತ್ತು ಸುಪಖ್ಲೀಂ ಕೋರ್ಟ್‌ಗಳ 
ತೀರ್ಮಾನಕ್ಕೆ ಸ್ತಲ೪ವೂ ಗಮನಕೊಟ್ರಲ್ಲ. ಇವತ್ತಿನ ದಿವನ ತಂದಿರುವ ಮಸೂದೆಯ 


ಪ್ರಕಾರ, ಹೈನೋರ್ಟ್‌ ಮತ್ತು ಸುಪ್ರೀಂ ಕೋರ್ಟ್‌ ತೀರ್ಮಾನದ ಪ್ರಕಾರ ಏನು 
ಕೇಳಿದ್ದಾರೋ ಅದು ಕಾನೊನಿನಲ್ಲಿ ಇಲ್ಲವೇ ಇಲ್ಲ, ಆದ್ದರಿಂದ ಅಲ್ಲಿ ಡಿಸ್ಕಿ,ಮಿನೇಷನ್‌ 
ಮಾಡಿದಂತಾಗುತ್ತವೆ. ಫೃನಾನ್‌ಷಿಯಲ್‌ ಬೆನಿಪಿಟ್ಸ್‌ ಮತು ತು ಪ್ರೊಮೊಪನ್ಸ್‌ ಕೊಟ್ಟಾದ 

ಲೆ ಮುತ್ತೆ ಅವರ ಕೇಸುಗಳನ್ನು ಕನ್‌ಸಿಡರ್‌ ಮಾಡುವುದಕ್ಕಾಗುವುದಿಲ್ಲವೆಂದು ಹೇಳಿದರೆ 
ಸರ್ಕಾರಕ್ಕಿ ಇದರಿಂದ ನಷ್ಟವಾಗುತ್ತಬೆ. 


ಶ್ರೀ ಎಚ್‌.ಎಂ. ಚೆನ್ನಬಸಪ;- ಯಾವ ಕಾರಣದಿಂದ ಅವರಿಗೆ ಹೆಚ್ಚಿನ ಬೆನಿಫಿಟ್‌ ದೊರಕಿದೆ 
ಎನ್ನುವ ವಿಷಯವನ್ನು ತಾವೆ ಗಮನದಲ್ಲಿಟ್ಟುಕೊಳ್ಳಬೇಕು. ಎಗ್ಗಾಮಿನೇಷನ್ಸ್‌ ಪಾಸ್‌ ಮಾಡಲಿಲ್ಲವೆಂಬ 
ಕಾರಣದಿಂದ ಪ್ರೊಮೊಷನ್ಸ್‌ ಸಿಗಲಿಲ್ಲವನ್ನುವುದಲ್ಲ ಈಗ ಅವರಿಗೂ ಸಿಗುತ್ತಿದೆ ಸ್ಥೆಸಿಫಿಕ್‌ ಇದರಲ್ಲಿ 
ಪ್ರೊವೈಡ್‌ ಮಾಡಿದೆ. 

ಶ್ರೀ ಟಿ. ಆರ್‌. ಶಾಮಣ್ಣ- ಎಗ್ಗಾಮಿನೇಷನ್ಸ್‌ ಬಗ್ಗೆ ಬಹು ಮುಖ್ಯವಾದಂಥ 
ವಿಚಾರಗಳನ್ನು ಇದರಲ್ಲಿ ಹೇಳಿದ್ದಾರೆ. ಕನ್ನಡ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕೆಂದು 
ತೀರ್ಮಾನ ತೆಗೆದುಕೊಂಡಿದ್ದು ಪಗ ಈ ರೀತಿಯಾಗಿ ಆಯಿತು. ತಮ್ಮಇಲಾಖೆಯಿಂದಲೇ 
ಒಂದು ತೀರ್ಮಾನವನ್ನು ಇದರ ಬಗ್ಗೆ ತೆಗೆದುಕೊಂಡ ಮೇಲೆ ಪುನಃ ಎಗ್ಗಾಮಿನೇಷನ್ಸ್‌ನ್ನು 
ಮುಂದಕ್ಕೆ ಹಾಕಿದ್ದಾರೆ. ಅದಕ್ಕೆ ಒಂದು ಟೈಿಂ ಲಿಮಿಟ್‌ ಫಿಕ್ಸ್‌ ಮಾಡಿದ್ದರೂ ಆ ರೀತಿ 
ಮುಂದಕ್ಕೆ ಹಾಕಿದ್ದಾರೆ ಸರ್ಕಾರ ಒಂದು ಸಾರಿ ಒಂದು ನಿಲುವನ್ನು ತೆಗೆದುಕೊಂಡ ಮೇಲೆ 
ಆ ಒಂದು ನಿಲುವಿನ ಪ್ರಕಾರ ಕೊನೆಯವರೆಗೂ ಒಂದು ತೀರ್ಮಾನ ತೆಗೆದುಕೊಳ್ಳದೆ ಆ 
ಪರೀಕ್ಷೆಯನ್ನು ಮುಂದಕ್ಕೂ ಮತ್ತು ಹಿಂದಕ್ಕೂ ಹಾಕುವ ಚೌಕಾಸಿ ವ್ಯಾಪಾರ ಸರಿಯಾಗಿಲ್ಲ. 
ಅಂತಹ ಒಂದು ತೀರ್ಮಾನದಿಂದ ಜನಗಳಿಗೆ ಬಹಳ ಕಷ್ಟವಾಗುತ್ತದೆ. ಯಾವುದಾದರೂ 
ಒಂದು ತೀರ್ಮಾನ ತೆಗೆದುಕೊಂಡರೆ ಅದು ಜನಗಳಿಗೆ ನ್ಯಾಯವಾಗಿ ಇರಬೇಕು. ಇಲ್ಲದಿದ್ದರೆ 


ಸಂಸದೀಯ ಪಃ 21 


tn 


ಅದರಿಂದ ಕೆಲವಾರು ತೊಡಕುಗಳಾಗುಸಣಿ. ಮುಂದೆ ಆ ರೀತಿ ಆಗದಂತೆ ಸರ್ಕಾರ 


ಗಿಯೇ ಈಗ ಒಂದು ಶಾಸನ ಮಾಡಿ ಅಖ್ಸೆರು 


3 


ಶ್ರೀ ಟ. ಆರ್‌. ಶಾಮಣ್ಣ- ಇದೇ ಖಲೀಲ ಆ ರೀತಿಯಾಗಿ 
ತೀರ್ಮಾನವಾಬಿ ಪಕ್ಷದಲ್ಲಿ ನಾನು ಬಹಳವಾಗಿ ಸಂತೋಷಪಡುತ್ತೇನೆ. ಆದರೆ ಈಗಿನ 
ಕ ತೊ ತಕು ತೊಂದರೆಗಳನ್ನು ಉಂಟು ಮಾಡುವ ಸಮಸ್ಯೆಯನ್ನು 
ಡ ಮುಂದ BR ಹೋಗುವುದು ಸರಿಯೇ ಎಂದು 
ನಾನು ಪ್ರಶ್ನೆ ಮಾಡುತ್ತೇನೆ. ನುಮು ಆಈ ಮಾತನ್ನು ಏತಕ್ಕೋಸ್ಕರ ಹೇಳುತ್ತೇನೆಂದರೆ 
ಇದುವಲೆಗೊ ಕೂಡ ಅವೇಕ ಇಲಾಖೆಗಳಲ್ಲಿ ಸೀನಿಯಾದಿಟಿ ರಷ್‌ ಮತ್ತು ಇಂಟರ್‌ಸ್ಟೇಟ್‌ 
ಸೀನಿಯಾರಿಟಿ ಲಿಸ್ಟ್‌ ಫೆನಲ್ಲೆಜ್‌ ಆಗಿಲ್ಲ. ಅದರ ಬಗ್ಗೆ ಅಬ್ಬಕ್ತನ್ಸ್‌ ಇದ್ದರೆ ಹೇಳಿ 
ಎಂಬುದಾಗಿ ಎಲ್ಲರಿಗೂ ತಿಳಿಸಿ ಅದರ ಬಗ್ಗೆ ಒಂದು ಸೂಕ್ತ ಕಾರೆಕ್ರಮವನ್ನು. ಸರ್ಕಾರ 
ಹಾಕಿಕೊಂಡರೆ ಆಗ ಎಲ್ಲವೂ ಫ್ಲೆನಲ್ಬೆಜ್‌ ಆಗುತ್ತದೆ. ಯಾರೋ ಅವರಿಗೆ ಬೇಕಾದವರಿಗೆ 
ಅನುಕೂಲವಾದುದಕ್ಕೋಸ್ಕರ ಕೆಲವು ಸಾರಿ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದು 
ಸರಿಯಲು. 


ಶ್ರೀ ಎಚ್‌. ಎಂ. ಚನ್ನಬಸಪು:- ಮಾನ್ಯ ಸದಸ್ಯರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. 
ಏಕಪಕ್ಷೀಯವಾಗಿ ಕರ್ನಾಟಕ ಸರ್ಕಾರಕ್ಕೆ ಅಖ್ಯೆರು ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಇದ್ದಿದ್ದರೆ 
ಮಾನ್ಯ ಸದಸ್ಯರು ಹೇಳುವುದು ಸರಿ. ಆದರೆ ಏಕಪಕ್ಷೀಯವಾಗಿ ರಾಜ್ಯ ಸರ್ಕಾರ ತೀರ್ಮಾನ 
ತೆಗೆದುಕೊಳ್ಳುವ ಹ ಹಾಗೆ ಇಲ್ಲ. ಇದರ ಬಗ್ಗೆ ಫೈನಲ್‌ ಅಥಾರಿಟಿ ಇರತಕ್ಕದ್ದು ಕೇಂದ್ರ ಸರ್ಕಾರಕ್ಕೆ, 
ಇದರಲ್ಲಿ ಬೇಕದಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಅಧಿಕಾರವಿದೆ. 


ಶ್ರೀ ಟ. ಆರ್‌. ಶಾಮಣ್ವು- ಮಾನ್ಯ ಶ್ರೀ ಚನ್ನಬಸಪುನವರ ವಿಷಯವೇ ಬೇರೆ. 
ಎಲ್ಲರೂ ಮಾನ್ಯ ಶ್ರೀ ಚನ್ನಬಸಪ್ಪನವರಂತೆ ಇರುವುದಿಲ್ಲ. ಮಾನ್ಯ ಶ್ರೀ ಚನ್ನಬಸಪ್ಪನವರು 
ಯಾವುದೇ ವಿಷಯಕ್ಕೆ ಆಗಲಿ ಅವರು ಆಗುವುದಿಲ್ಲವೆಂದು ಹೇಳಿದರೆ ಅದು ಆಗುವುದೇ 
ಇಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಎಲ್ಲಾ ಕೌನ್ದಿಲರುಗಳು ಬಂದು ಹೇಳಿದರೂ 
ಅದನ್ನು ೭ ಒಪ್ಪಲಿಲ್ಲ. ಕೇಂದ್ರ ಸರ್ಕಾರದ ಕೆಲವು ಕಾಮೂನುಗಳಲ್ಲಿಯೂ ತೊಡಕು ಇರುವ 
ಬಗ್ಗೆ ನನಗೆ ತಿಲವು ಮಾಹಿತಿಗಳು ಗೊತ್ತಿವೆ. ಅನೇಕ ಸಂದರ್ಭಗಳಲ್ಲಿ ಅಂತಹುವಗಳಿಂದ 
ಲೋಪದೋಷಗಳು ಆಗಿವೆಯೆಂದು ನಾನು ಹೇಳುತ್ತೇನೆ. ಬರೀ ಕೇಂದ್ರ ಸರ್ಕಾರದ 
ನಿಯಮಾವಳಿಗಳ ಪ್ರಕಾರ ಒಪ್ಪಿಗೆ ಪಡೆಯಬೇಕೆಂದಾಗ ಅನೇಕ ಸಂದರ್ಭಗಳಲ್ಲಿ 
ಲೋಪಗಳು, ತೊಂದರೆಗಳು ಆಗಿವೆ. ಅಂತಹ ತೊಡಕುಗಳ ಬಗ್ಗೆ ಕೆಲವು ಸಂದರ್ಭಗಳಲ್ಲಿ 
ಕೋರ್ಟ್‌ ಆಜ್ಞೆಗಳು ಇದ್ದರೂ ಎಷ್ಟರಮಟ್ಟಿಗೆ ತೊಂದರೆಯಾಗುತ್ತದೆ ಎಂಬುದೂ ಸಹ 
ನನಗೆ ಗೊತಿದೆ. 


ಬಾಗ - 3 


ವಿಧಾನ ಪಧಿಷತಿನಲ್ಲಿ ಶ್ರೀ ಟ.ಆರ್‌. ಶಾಮಣ್ಣ 


pe] 


ಸಂಸದೀಯ ಪಟು 219 


ಬಾಗ - 3 
ವಿಧಾನ ಪರಿಷತ್ತಿನಲ್ಲಿ ಪ್ರೀ ಟ.ಆದ್‌. ಶಾಮಣ್ಣ 


ಕಳೆದೆ ಮೂರು ದಿವಸಗಳಿಂದಲೂ ಬೆಂಗಳೂರು ವೆಗರದ ಮಾಲೀಕರಿಗೆ ಅತಿ 
ಹೆಚ್ಚನ ತೊಂದರೆಯಾಗಿದೆ. ಕಾರಣ ಆಟೋ ರಿಕ್ಷಾದವರ ಮುಷ್ಕರ, ಇವತ್ತು 
ಆ ಆಟೋರಿಕ್ಟಾದವರು ತಮ್ಮ ಮುಷ್ಕರವನ್ನು ನಿಲ್ಲಿಸಿದ್ದಾರೆ. ಇವರ ಆಟೊ ರಿಕ್ಷಾಗಳು 
ಓಡಾಡುತಿವೆ; ಸಂತೋಷ. ಈ ವಿಚಾರದ ಬಗ್ಗೆ ತಮ್ಮ ಮುಖಾಂತರ ಸರ್ಥಾರಕ್ಕ 
ಒಂದು ವಿಷಯವನ್ನು ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಆಟೋರಿಕ್ಟಾದ ದ್ರೆ ವರ್‌ಗೆ 
ಯಾರೋ ಒಬ್ಬ ಪೋಲಿಸಿನವರು ಹೊಡೆದರು ಎಂದರೆ ಆದಕ್ಕೂ ಆಟೋ ನ ಜ್‌ 
ಮಾಡುತ್ತಾರೆ. ಇನ್ನು ವಾನಾ ರೀತಿಯ ಯಾಪುಬೋ ಒಂದು ಸಣ್ಣ ವಿಚಾರಕ್ಕೆ 


ಆಟೆ ಟೋರಿಕ್ಷಾಗಳನ್ನು ನಿಲ್ಲಿಸಿಬಿಡುತ್ತಾರೆ. ಈ ರೀತಿಯಾಗಿ ಪದೇ ಪಬೇ ಆಟೋರಿಕಾದವರು 


ಮುಷ್ಕರ ಹೂಡುವುದನ್ನು ತಫಖಿಸಬೇಕಾದುಬೆ ಅತಿ ಅಗತ್ಯಮಾಗಿದೆ. ಇದೆರ ಬಗ್ಗೆ 
ಯಾವದಾದರೂ ಒಂದು ಸರಿಯಾದ ಕ್ರಮವನ್ನು ತಿಗೆಯಕೊಳ್ಳಬೇಕಾಗಿಬೆ. ಆಟೋರಿಸ್ಸಾಕ್ಟೆ 


ಸಂಬಂಭಪಬ ನಂತಹ ಕೆಬವು ಕಷ್ಟ-ಸುಖಿಗಳು ನನಗೆ ಗೊತ್ತಿವೆ. ಅದರೂ ಕೂಡ 


ಸರ್ಕಾರದವರು ಮೊ ; ಎಲ್ಲ ಅಂಶಗಳನ್ನು ಗಮನಕ್ಕೆ ತೆ ತೆಗೆದುಕೊಂಡು ಒ ಸಭ ಯೋಗ್ಯವಾದ 
ದರವನ್ನು ಗೊತ್ತು ಮಾಡಿದ್ದಾರೆಂದು ಸ್ವಷ್ಟಮಾಗಿ ಜೀಳ'ಬಟ್ಲೆ, ಟ್ರೋಲ್‌ ಸಿೆ 16 


ಪರ್ಸೆಂಟ್‌ ಏನು ಜ ನಾಸ್ತಿಯಾಗಿದೆ, ಅದಕ್ಕೆ ಇನ್ನೂ ಹೆಚ್ಚಿನ ರ ಅಮಕೂಲಮುಗುವ 
ಹಾಗೆ ಸರ್ಕಾರದವರು ದರವನ್ನು ಸರಿಮಾಡಿದ್ದಾರೆಂದು ಪನ್ನ ಲಿ ವೇದ್ಯವಾಗಿದೆ. 
ಇದರಲ್ಲಿ ಮುಖ್ಯವಾದ ಅಂಶವೇನೆಂದರೆ ಇರತಕ್ಕೆಂಥ ಒಟ್ಟು ಆಯೋ ಕುಗಳಲ್ಲಿ ಕೇವಲ 
500-600 ರಿಕ್ಷಾಗಳನ್ನು ಓಡಿಸುವ ಜನೆ ಪಜೇ ಪದೇ ಈ ರೀತಿಯ ಗ ಗಲಾಚೆ ಜಾಡು ಡುತಿದ್ದಾದೆ. 
ಇದರಲ್ಲಿ ಎಲ್ಲರೊ ಕೆಟ್ಟವರೆಂದು ಹೇಳುವುದಿಲ್ಲ. ಆಟೋ 
ಡ್ರೈವರ್‌ಗಳಲ್ಲಿ ಕೆಲವರು ವಿದ್ಯಾವಂತರಿದ್ದಾರೆ. ಅನೇಕ ಜನೆ ವೆಯಸ್ಸಾದವರೂ ಇದ್ದಾರೆ. 
ಅವರು ಸಾರ್ವಜನಿಕರ ಜೊತೆಯಲ್ಲಿ ಬಹಳ ಗೌರವದಿಂದ ಭಯದಿಂದ 
ನಡೆದುಕೊಳ್ಳುತ್ತಾರೆ. ಕೆಲವರು ಅಂದರೆ ಲಗಾಮು ಇಲ್ಲದವರು ಎಂದು ಹೇಳುತ್ತೇನೆ. 
ಸುಮಾರು 10 ಸಾವಿರ ಆಟೋರಿಕ್ಟಾಗಳಿವೆ. ಅವರಲ್ಲಿ ಕೆಲವರು ಬಾಡಿಗೆಗೆ 
ತೆಗೆದುಕೊಂಡು ದಿವಸ 20 ರೂಪಾಯಿಗಳನ್ನು ಕೊಡುತ್ತಿದ್ದಾರೆ. ಈಗಾಗಲೇ ಸಾರ್ವಜನಿಕರ 
ಅನುಕಂಪವನ್ನು ಆಟೋರಿಕ್ಲಾದವರು ಕಳೆದುಕೊಂಡಿದ್ದಾರೆ. ಅವರಿಗೆ ಬೇರ ದಾರಿಯೇ 
ಇಲ್ಲ ಎಂದು ಸನಗಸ್ಸಿಸುತ್ತದೆ. ಇದರ ಬಗ್ಗೆ ಕಲಪ be ಹೇಳುವದಕ್ಕೆ 
ಇಷ್ಟಪಡುತ್ತೇನೆ. ಮೊದಲ ಬೆಂಗಳೊರು ನಗರದಲ್ಲಿ ಬಿ ಎಸ್‌. ಬಸ್ಸುಗಳ ಸರ್ವೀಸನ್ನು 
ಹೆಚ್ಚು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ (4 ಯಾರೂ ಆಟೋರಿಕ್ಷಾದಲ್ಲಿ 
ಪ್ರಯಾಣ ಮಾಡಲು ಬಯಸುವುದಿಲ್ಲ. ಆದ್ದರಿಂದ ಮಾನ್ಯ ಮಂತ್ರಿಗಳು ಇದರ ಬಗ್ಗೆ 


* ವಿಧಾನ ಪರಿಷತ್ತಿನ ನಡವಳಿಕೆ ದಿನಾಂಕ: 24ನೇ ಮಾರ್ಚ್‌ 1979 


220 ಟಿ. ಆರ್‌. ಶಾಮಣ್ಣ 


ಆದಷ್ಟು ಪ್ರಮ ಮಹಿಸಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸುಗಳನ್ನು ಹಾಕಿ, ಸಾಧಾರಣವಾಗಿ 
ನಾಗರೀಕರಿಗೆ ಆಗತಕ್ಕಂಥ ಕಷ್ಟಗಳನ್ನು ತಪ್ಪಿಸಬೇಕಾಗಿದೆ. ಅದರಲ್ಲಿಯೂ ಮುಖ್ಯವಾಗಿ 
ಬೆಂಗಳೂರು ನಗರ ಬಹಳ ದೊಡ್ಡದು ಆದ್ದರಿಂದ ಯಾವುದಾದರೂ ಅನುಕೂಲದ 
ವ್ಯವಸ್ಥೆಯನ್ನು ಮಾಡದೇ ಹೋದ ಪಕ್ಷದಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತದೆ. 
ಆದ್ದರಿಂದ ಬಿ.ಟಿ.ಎಸ್‌. ಬಸ್ಸಿನ ಅನುಕೂಲವನ್ನು ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ 
ಒದಗಿಸಿಕೊಡಬೇಕು. 


ಎರಡನೆಯದಾಗಿ ಕೆಲವು ತಿಂಗಳ ಕೆಳಗೆ ನಾನು ಕಲ್ಪತ್ತಾಗೆ ಹೋದಾಗ ಅಲ್ಲಿ ನೋಡಿದೆ. 
ಅಲ್ಲಿರುವ ಅನೇಕ ಜನ ನಿರುದ್ಯೋಗಿ ಎಜುಕೇಟೇಡ್‌ ಯೂತ್ಸ್‌ಗೆ ಅನುಕೂಲವಾಗಲೆಂದು 
ಸರ್ಕಾರದವರೇ ಗ್ಯಾರಂಟಿ ಕೊಟ್ಟು ಬ್ಯಾಂಕ್‌ ಮುಖಾಂತರ ಮಿನಿ ಬಸ್‌ನ್ನು ತೆಗೆದುಕೊಳ್ಳತಕ್ಕಂಥ 
ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಮಲ್ಲೂಆ ರೀತಿಯಾಗಿ ಮಾಡಿದರೆ ನಮ್ಮಲ್ಲಿರುವ ನಿರುದ್ಯೋಗಿ 
ಎಜುಕೇಟೆಡ್‌ ಯೂತ್ಪ್‌ಗೂ ಅನುಕೂಲವಾಗುತ್ತದೆ. ಮತ್ತೆ ಬಿ.ಟಿ.ಎಸ್‌.ಗೆ ಸಹಾಯವನ್ನು 
ಮಾಡಿದ ಹಾಗೆ ಆಗುತ್ತದೆ. 


ಮೂರನೆಯದಾಗಿ ಆಟೋರಿಕ್ಷಾಗಳು ಪಬ್ಲಿಕ್‌ ಕ್ಯಾರಿಯರ್‌, ಅವರಿಗೂ ಒಂದು 
ರೀತಿಯ ಜವಾಬ್ದಾರಿ ಇದೆ. ಇವರಿಗೂ ಯಾವ ರೀತಿಯ ಅನುಕೂಲವನ್ನು 
ಒದಗಿಸಿಕೊಡಬೇಕೋ ಅದನ್ನು ಒದಗಿಸಿ ಕೊಡಬೇಕು. ಆದರೆ ಅವರು ಕ್ರಮ ಇಲ್ಲದೆ 
ಮುಷ್ಕರವನ್ನು ಮಾಡಿದರೆ ಅವರ ಲೈಸನ್ಸ್‌ನ್ನು ಕ್ಯಾನ್ಸಲ್‌ ಮಾಡಿದರೆ ಅವರು ಹತೋಟಿಗೆ 
ಬರುತ್ತಾರೆಂದು ನನಗನ್ನಿಸುತ್ತದೆ. ಮೊನ್ನೆ ದಿವಸ ನನ್ನ ವಾಹನ ಇರಲಿಲ್ಲ. ಯಾವುಜೇ 
ಆಟೋರಿಕ್ಷಾ ಇಲ್ಲದೆ ಇಲ್ಲಿಂದ ಬಸವನಗುಡಿಯವರೆಗೂ ನಡೆದುಕೊಂಡು ಹೋಗುವ 
ಪರಿಸ್ಥಿತಿ ಬಂತು. ಅನೇಕ ಸಂದರ್ಭಗಳಲ್ಲಿ ಗಂಟೆಗಟ್ಟಲೇ ಕಾಯ್ದರೂ ಆಟೋರಿಕ್ಲಾಗಳೇ 
ಸಿಕ್ಕದೆ ಬಹಳ ತೊಂದರೆಯಾಗಿದೆ. ನನಗೆ ಸಾಕಾದಷ್ಟು ಆಟೋರಿಕ್ಷಾ ಡ್ರೈವರ್‌ಗಳ 
ಬಗ್ಗೆ ಸಹಾನುಭೂತಿ ಇದೆ. ಅವರಿಗೆ ಉಚಿತವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಏನು ದರವನ್ನು ನಿಗದಿ ಮಾಡಬೇಕೋ ಅದನ್ನು ಮಾಡೋಣ. ಅವರು ಈ ಒಂದು 
ವಿಚಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಜನಗಳ ಬಗ್ಗೆ ನಮ್ರತೆಯಿಂದ ವರ್ತಿಸಬೇಕೇ 
ವಿನಹ ಜನಗಳನ್ನು ಕೀಟಲೆ ಮಾಡಿ ತೊಂದರೆಗೀಡು ಮಾಡುವದು ಬಹಳ ತಪ್ಪಾಗುತ್ತದೆ. 
ಆದ್ದರಿಂದ ಮಾನ್ಯಮಂತ್ರಿಗಳು ಆಟೋರಿಕ್ಲಾದವರಿಗೆ ಆಗುತ್ತಿರತಕ್ಕ ಅವ್ಮಾಯವನ್ನು ಮತ್ತು 
ಅವರು ಅಕ್ರಮವಾಗಿ ನಡೆದುಕೊಳ್ಳುತ್ತಿರುವದನ್ನು ತಪ್ಪಿಸುವುದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ 
ಮಾಡಬೇಕೆಂದು ಹೇಳುತ್ತೇನೆ. ಅದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ. ಅವರಿಗೆ ಕಷ್ಟ 
ಕಾರ್ಪಣ್ಯಗಳಿದ್ದರೆ ಅದಕ್ಕೆ ಏನು ಬೇಕಾದರೂ ತೀರ್ಮಾನ ಮಾಡೋಣ. ಆದರೆ 
ಅವರಲ್ಲಿ 2-3 ಸಂಘಗಳಾಗಿ ಒಬ್ಬದು ಬೇಕು ಎನ್ನುವುದು ಮತ್ತೊಬ್ಬರು ಬೇಡ ಎನ್ನುವುದು 
ಮಾಡುತ್ತಿದ್ದಾರೆ. ಈ ರೀತಿ ಅಕ್ರಮವಾದ ರೀತಿಯಲ್ಲಿ ನಡೆದುಕೊಳ್ಳುತಿರುವುದನ್ನು 
ಸಾಧ್ಯವಾದಷ್ಟು ಬೇಗ ತಪ್ಪಿಸಿ ನಾಗರೀಕರಿಗೆ ಆಗುತ್ತಿರತಕ್ಕ ಕಿರುಕುಳವನ್ನು ತಪ್ರಿಸಲು 
ಸರಿಯಾದ ಒಂದು ನಿಲುವನ್ನು ಸರ್ಕಾರದವರು ತೆಗೆದುಕೊಳ್ಳಬೇಕೆಂದು 
ಒತ್ತಾಯಪೂರ್ವಕವಾಗಿ ಹೇಳುತ್ತೇನೆ. 


ಸಂಸದೀಯ ಪಟಿ 3 


ಚಲನೆಚಿತುಮಂದಿರಗಳೆ ರಾಷ್ಟ್ರೀಕರಣ ೫ 


ಮಾನ್ಯ ಪ್ರಭಾಕರ್‌ರವರು ಈ ದಿವಸ ಚಲನೆಚಿತ್ರಮಂದಿರಗಳನ್ನು ರಾಷ್ಟ್ರೀಕರಣ 
ಮಾಡಬೇಕೆಂದು ಈ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಾರೆ ಎನ್ನತಕ್ಕ ನಿರ್ಣಯದ ಬಸ್ಗೆ 
ಪ್ರಪಂಚದಲ್ಲಿ ಎಷ್ಟು ವಿಚಾರ ಇದೆ ಅಬ್ಬನ್ನು ಈ ಸಿಯ ಮುಂದೆ ತಮ್ಮದೇ ಆದಂತ 
ಶೈಲಿಯಲ್ಲಿ ಬಹಳ ರಸವತ್ತಾಗಿ ಮಾತನಾಡಿ ಜನರ ಮನಸ್ಸನ್ನು ಆಕರ್ಷಿಸಿದ್ದಾರೆ. ಈಗ 
ಅವರು ಬರೀ ಚಲನೆಚಿತ್ರಮಂದಿರಗಳನ್ನು ರಾಷ್ಟ್ರೀಕರಣ ಮಾಡಬೇಕೆಂದು ಹೇಳಿದ್ದಾರೆಯೇ 
ಹೊರತು ಆ ಚಲನಚಿತ್ರಗಳನ್ನು ಸೃಷ್ಟಿ ಮಾಡತಕ್ಕ ವಿಷಯದಲ್ಲಿ ಏನೂ ಹೇಳಿಲ್ಲ. ಈಗ 
ಚಲನಚಿತ್ರಗಳನ್ನು ತಯಾರು ಮ್ಲ್ಹುವುದಕ್ಕೂ ಚಲನಚಿತ್ರಮಂದಿರಗಳಿಗೂ ಒಂದಕ್ಕೊಂದಕ್ಕೆ 
೦ದಾಣಿಕೆ ಇದೆ. ಇದನ್ನು ಬಿಟ್ಟು ಅದು ಆಗುವುದಿಲ್ಲ. ಆಗ ಚಲನಚಿತ್ರಗಳನ್ನು 
ಸೃಷ್ಟಿ ಮಾಡತಕ್ಕದ್ದು ಖಾಸಗಿಯವರ ಕೈಯಲ್ಲಿ ಇದ್ದರೆ ಅದು ಆಗುವುದಿಲ್ಲ ಎಂದು 
ಹೇಳುತ್ತೇನೆ. ಇಪೊತ್ತು ಚಲನಚಿತ್ರ ಸ್ಪಷ್ಟಿ ಮಾಡಬೇಕು ಎಂದರೆ ಒಬ್ಬ ಪ್ರೊಡ್ಯೂಸರ್‌, 
ಒಬ್ಬ ಡೈೆರಕ್ಷರ್‌, ಒಬ್ಬ ಆರ್ರಿನ್ಟ್‌ ಇದರ ಜೊತೆಗೆ ಅನೆಕ ಸಿಬ್ಬಂದಿ ಇರುತ್ತಾರೆ. ಈಗಾಗಲೇ 
ಸರ್ಕಾರದವರು ಆನೇಕ ವಿಚಾರಗಳಲ್ಲಿ ರಾಷ್ಟ್ರೀಕರಣ ಮಾಡಿದ್ದಾರೆ. ಈಗ ತಾನೇ 
ಮೋಟಾರ್‌ ಮೆಹಿಕಲ್ಸ್‌ ಡಿಪಾರ್ಟ್‌ ಮೆಂಟಿಗೆ ಸಂಬಂಧಪಟ್ಟ ಹುಗೆ ಅನೇಕ ಬಸ್ಸುಗಳನ್ನು 
ರಾಷ್ಟೀಕರ್ದಂ ಮಾಡಿದ್ದಾರೆ. ಎಲೆಕ್ಟಿಪತಿಗೆ ಸಂಬಂಧಪಟ್ಟ ಹಾಗೆ ಉತ್ಪಾದನೆ ಹಂಚತಕ್ಕದ್ದವ್ನು 
ಸರ್ಕಾರ ರಾಷ್ಟ್ರೀಕರಣ ಮಾಡಿದ್ದಾರೆ. ಈಗ ಮಾನ್ಯ ಪ್ರಭಾಕರರವರು ಭಾಷಣ ಮಾಡುತ್ತಾ 
ಸಿನಿಮಾ ಮಂದಿರಗಳನ್ನು ರಾಷ್ಟ್ರೀಕರಣ ಮಾಡುವುದರ ಜೊತೆಗೆ ಹೋಟಲುಗಳನ್ನು, 
ವೇಶ್ಯಾವೃತ್ತಿ ನಣಿಸತಕ್ಕ ಗ್ರಹಗಳನ್ನು ರಾಷ್ಟ್ರೀಕರಣ ಮಾಡಬೇಕೆಂಬ ವಿಚಾರ ಹೇಳಿದರು. 
ಆದರೆ ಮಮ ರಾಷ್ಟ್ರೀಕರಣ ಮಾಡುವ ಬಗ್ಗೆ ವಿರೋದ ಮಾಡುವುದಿಲ್ಲ ರಾಷ್ಟ್ರೀಕರಣ 
ಮಾಡಿದೆಂತ ಸಂಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗಿ ಉಪಯೋಗವಾಗುವ 
ರೀತಿಯಲ್ಲಿ ನಡೆಸುವುದಕ್ಕೆ ಸರ್ಕಾರಕ್ಕೆ ಅರ್ಹತೆ ಇದೆಯೇ ಎಂದು ಯೋಚನೆ 
ಮಾಡಬೇಕಾಗುತ್ತದೆ ಈ ಚಲನಚಿತ್ರಗಳ ವಿಷಯವಾಗಿ ಸಾಕಷ್ಟು ಅಮುಭವ 
ನನ್ನಂತಹವನಿಗೂ ಮಾನ್ಯ ಪ್ರಭಾಕರಂತಹವರಿಗೂ ಅಷ್ಟು ಅರ್ಹತೆ ಸಾಲದು ಎಂದು 
ಹೇಳುತ್ತೇನೆ. ಇದರ ಬಗ್ಗೆ ತಿಳುವಳಿಕೆ ಇರತಕ್ಕಪರು ಬಹಳ ಜನ ಇದ್ದಾರೆ ಅದರ ಬಗ್ಗೆ 
ಮಾನ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿಬೆ. ಅವರಿಂದ ಬೆಳಕು ಹರಿಸುವುದಕ್ಕೆ 
ಸಾಧ್ಯವಾಗುತ್ತೆದೆಂದು ಹೇಳುತ್ತೇನೆ. ಈಗ ಚೆಲನಚಿತ್ರಮಂದಿರೆಗಳನ್ನು ರಾಷ್ಟ್ರೀಕರಣ 
ಮಾಡುವುದರಿಂದ ಒಂದು ತರಹೆ ಉತ್ತಮ ಆದರೂ ಕಪ್ಪವಾದಯುದು. ಇದರಿಂದ 
ಹೆಚ್ಚು ಪ್ರಯೋಜನವಾಗುವುದಿಲ್ಲ. ಈ ಕ್ರಮ ಸದರಿಪಡಿಸುವುದಕ್ಕೆ ಈ ರಾಷ್ಟ್ರೀಕರ 
ಮಾಡುವುದರ ಬಗ್ಗೆ ಅಷ್ಟು ಲಉತ್ತಮವಾಗುವುದೆರಲ್ಲಿ, ಎಲ್ಲಾ ವಿಚಾರಗಳು 
ಬದಲಾವಣೆಯಾಗುವ ತನಕ ರಾಷ್ಟ್ರೀಕರಣ ಮಾಡಿದ ತಕ್ಷಣ ನಾಪು ಬಯಸತಕ್ಕ ಎಲ್ಲಾ 
ಉದ್ದೇಶ ಸರಿಹೋಗುತ್ತದೆ ಎಂದು ಕಾಣುವುದಿಲ್ಲ. 


* ವಿಧಾನ ಪರಿಷತ್ತಿನ ನಡವಳಿಕೆ ದಿನಾಂಕ: 15ನೇ ಏಪ್ರಿಲ್‌, 1976 


Gt pe 
pH 
6 
9) 
& ¥ 
t 3 
೫ (2 

- ] 

[7 


ಸರದಿ 


ಇ) 


೧ಳದೆ ಆವ 


yj 


— 

rN) 

ದೆ 

ನು 
pu] 


ತಕಣ ತೀರ್ಮಾ 
) 


[PA f n ೫ 
i 
%) T Ke: Ye. € ಇನಿ 3 
5 A 4 A 4 RD a 3 3 
f 9 Te ನ Aw ಲ 
HX . ಲೂ ಡ್‌ 
H f [- 0) ೫ 2 [%) R 
1 © € 
¥ GE, ಕ Js 
I 3 
194 KSEE 
1 D 
CE TST 
te 5S a ¥ 
A ? ap i 
WH P ) 
ರ 
i 
PB 
FY KS 
ಸವ ಸಿ 
[4 [¥) 13 ಎ 
[Ce ¥ 
ಇಟ್ರೆ 2 4 1 

4 
೧ 
Wp 
x, WB 
ne) D 
[3 


— 


ಸಂಸನೀಯ ಪಟು 223 
ಶೆ ಜಂ » pd ed 5 pc 
ಕುದುರೆ ಜೂಜು ರದ್ದತಿಯ ಬಗ್ಗೆ * 


ಇಂದು ಈ ಸಸಿಯ ಮುಂದೆ ಮಾಸ್ಯ ಮಿತ್ರರಾದಂಥ ಮುಯುಡು ಅವರು ಕಂದಿರತಕ್ಕ 
ಏನು ನಿರ್ಣಯ ಇದೆಯೋ ಅದರಲ್ಲದತಕ್ಕ ಎರಡು ಅಂಶಗಳನ್ನು ಕೂಡ ನಾನು ತೀವ್ರವಾಗಿ 
ವಿರೋಧಿಸಬೇಕಾಗಿದೆ. ಮೊಡಲನೆಯದಾಗಿ, ಜೂಜಿಗೆ ಸಂಬಂಧಪಟ್ಟ ಕುದುರೆ ಪಂದ್ಯ 
ಇರಬೇಕೇ ಖನ್ನಬರ ರ ಬಗ್ಗೆ ನನ್ನದು ಪೂರ್ಣವಾದ ವಿರೋಧ, ಏಕೆಂದರೆ ಜೂಜು 
ಕುಡಿತ ಮತ್ತು ಸೂಳೆಗಾರಿಕೆಯಿಂದ ಮನುಷ್ಯ ಕೆಟ್ಟು ಹೋಗುತ್ತಾನೆ ಎನ್ನುವದನ್ನು ಪುರಾತನ 
ಎದ ಹೇಳಿಕೊಂಡು ಬರುತ್ತಿದ್ದೇವೆ. ಈಗ ನೆಮ್ಮರಾಜ್ಯ ದುರ್ಗೆ ವವೋ ಏನೋ 
ಗೊತ್ತಾಗಲಿಲ್ಲ. ಸರ್ಕಾರದೆವವ್ರಿ ಈ ಜೂಜಿಗೆ ಬೆಂಬಲವ; ವನ್ನು ಕೊಡುತ್ತಿದ್ದಾರೆ. ಇದರಿಂದ 
ಅಮಕೂಲವಾಗುವ ಬದಲು ಹೆಚ್ಚಿನ ಅವಾಮಕೂೊಲ Ke ಆಗುತ್ತಿದೆ. ಮೊದಲು 
ಬೇಸಿಗೆ ಕಾಲದಲ್ಲಿ ಮಾತ್ರ ಜೂಜು ನಡೆಯುತ್ತಿತ್ತು. ಈಗ ಹೆಚ್ಚು ಕಡಿಮೆ 7-8 ತಿಂಗಳು 
ನಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟು ಜನಗಳನ್ನು ಸರ್ಕಾರ ಅನೇಕ ವಿಧದಲ್ಲಿ ಶೋಷಣೆ 
ಮಾಡಿ ಅವರನ್ನು ವಾಚರ್‌ ಮಾಡತಕ್ಕ ಅವಸ್ಥೆಗೆ : 3 ಗೆದುಕೊಂಡು ಬಂದಿದ್ದಾರೆ. ಇದರ 
ಜೊತೆಗೆ ಲಾಟರಿ ತೆಗೆಮಕೊಂಚು ಬಂದರು. ಇದರಿಂದ ಜನರಿಗೆ ಲಾಟರಿಯಾಗುತ್ತದೆ, 
ಜನಗಳ ಶೋಷಣೆಯಾಗುತಿಜಿಯೇ ಹೊರತು ಯಾವ ರೀತಿಯಲ್ಲೂ ಜನಗಳಿಗೆ ಸ್ವಲ್ಲಕೂಡ 
ಪ್ರಯೋಜನ ಇಲ್ಲ. ಒಂದಯ ಕಾಲದಲ್ಲಿ ಈಗ ಇರತಕ್ಕ ಕುದರೆ ಜೂಜಿನ ಜಾಗ ಏನಿದೆಯೋ 
ಅದರ ಸುತ್ತಮುತ್ತ ಮನೆಗಳು ಯಾವುದೂ ಇರಲಿಲ್ಲ. ಸೆಂಟ್ರಲ್‌ ಜೈಲು ಇತ್ತು. ಮೈಸೂರು 
ಬ್ಯಾಂಕ್‌ ಹತ್ತಿರ KE ಇತ್ತು. ಜೈಲಿವ ಸುತ್ತಮುತ್ತ ಗಾಂಧಿನಗರ ಮತ್ತು ಬೇರೆ ಕಡೆ 
ಮನಿಗಳು ಇರಲಿಲ್ಲ ಈಗ ಅಲ್ಲಿ ಮನೆಗಳು ಆಗಿವೆ. ಆದುದರಿಂದ ಪೂರ್ಣವಾಗಿ 
ಜೂಜು ನಡೆಸುವುದ ಮ್ನ ಬೇರೆ ತಡೆ ವಡೆಸಬೇಕು ಅಲ್ಲಿ ನಡೆಸುವುದು ಬೇಡ; ಎಂದೂ 
ಹೇಳಿದರೂ. ಎಲ್ಲಿ ಮಾಡಿದರೂ ಕೂಡ ಜನಗಳಿಗೆ ಅನುಕೂಲ ಆಗುವುದಕ್ಕಿಂತ ಹೆಚ್ಚಿನ 
ರೀತಿಯಲ್ಲಿ ಅನಾನುಕೂಲ ಉಂಟಾಗುವುದರಿಂದ ಇದನ್ನು ಕಿತ್ತುಹಾಕಬೇಕೇ ಹೊರತು 
ಇಟ್ಟುಕೊಳ್ಳುವುದು ಸ: ರಿಧುವಲ್ಲ ಎನ್ನುವುದನ್ನು ನಾನು ಸ್ಪಷ್ಟಪಡಿಸಬೇಕಾಗಿದೆ. ಏಕೆಂದರೆ 
ತಮಿಳುನಾಡಿನಲ್ಲಿ ಡಿ.ಎಂ.ಕೆ. ಸರ್ಕಾರ ಇದೆ. ಅವರು ದಿಟ್ಟತನದಿಂದ ಕುಡಿಯುವುದನ್ನು, 


ಈಗ ನಮ್ಮರಾಜ್ಯದಲ್ಲಿ ಒಂದು ಕಡೆ ಕುಡಿತ, ಮತ್ತೊಂದು ಕಡೆ ಲಾಟರಿ ಮತ್ತು 
ಹಾರ್ಸ್‌ರೇಸ್‌ ಆ ಇವುಗಳಿಂದ ವೀಪರೀತವಾದ ಹಾವಳಿಯಾಗಿದೆ. ಹೀಗಾಗಿ ಏನಾಗಿದೆ 
ಎಂದರೆ ಜೂಜಿಗೆ ಹೋಗತಕ್ಕೆ ವಶ ಮನೆ ಹಾಳಾಗುವುದರ ಜೊತೆಗೆ ಹೊರಗಡೆಯಿಂದ 
ಬರತಕ್ಕವವರಿಗೂ ಹೋಟೆಲ್‌ಗಳಲ್ಲಿ ರೂಮುಗಳು ಸಿಕ್ಕುವುದಿಲ್ಲ ನನಗೆ ತಿಳಿದ ಹಾಗೆ 
ನನಗೆ ತಿಳಿದಿರತಕ್ಕವದೊಬ್ಬರು ಹೋಟಲ್‌ ಇಟ್ಟುಕೊಂಡಿದ್ದಾರೆ. ಅವರು 2-3 ವರ್ಷದಲ್ಲಿ 


* ವಿಭಾವ ಪೆರಿಷತಿನ ನಡವಳಿಕೆ ದಿನಾಂಕ: 1ನೇ ಏಪ್ರಿಲ್‌ 1975 


2೨4 ಟ. ಆರ್‌. ಶಾಮಃ 


3a 


ಲ i ಭನ ರೂಪಾಯಿಗಳ ಸಂಪಾದನೆ ಮಾಡಿದ್ದಾರೆ. ಇದು ಏನಾಗಿದೆ ಎಂದರೆ ಜೂಜಿಗೆ 
ಗತಕ್ಕಂಥ ಜನರು ಅವರ ಬಗ್ಗೆ ನನಗೆ ೭ ಬಹೆಳ ಅನುಭವವಾಗಿದೆ. ಏಕೆಂದರೆ ನಾನು 

ಸ್‌ಗೆ ಟಿಗಿಂದಾಗ್ಗೆ ಹೋಗಿ ಬರುತ್ತೇನೆ. ಅಲ್ಲಿ ನನ್ನ ಮಕ್ಕಳು ಇದ್ದಾರೆ. ಅಲ್ಲಿ 

A ತ್ತು ರೇಸ್‌ ಇರುತ್ತದೆಯೋ ಅವತ್ತಿನ ದಿವನ ಪಡಬಾರದ ಕಷ್ಟ ಪಡಬೇಕಾಗುತ್ತದೆ. 
ಸ್‌ಬಿಂದ ಬೆಂಗಳೂರಿಗೆ ಬರಬೇಕಾದರೆ ಇಲ್ಲಿಂಬ ಅಲ್ಲಿಗೆ ಹೋಗಬೇಕಾದರೆ 
ಆಟೋರಿಕ್ಲಾದವರನ್ನು ಮಾತನುಡಿಸುವದಕ್ಕೂ ಸಾದ್ಯವಾಗುವದಿಲ್ಲ. ಬಹಳ ಕಷ್ಟವಾಗುತ್ತದೆ 
ಇದರ ಜೊತೆಗೆ ರೇಸಿಂಗ್‌ ಸಂದರ್ಭದಲ್ಲಿ ರೂಮನ್ನು ಬಾಡಿಗೆಗೆ ತೆಗೆದುಕೊಳ್ಳುವುದಕ್ಕೆ 
ಹೆಚ್ಚಾಗಿ ಹೋಟಲುಗಳೊಳಗೆ ಇಳಿದುಕೊಳ್ಳುವುದಕ್ಕೂ ಕಷ್ಟವಾಗಿ ಅನೇಕರಿಗೆ 
ತೊಂದರೆಯಾಗಿರುವು ದನ್ನು ನೋಡಿದ್ದೇನೆ. ಆದುದರಿಂದ ಹ ಜೂಜಿನಿಂದ 
ಯಾವ ವಿಧವಾದ ಪ್ರಯೋಜನವೂ ಇಲ್ಲ. ಇದರಿಂದ ಒಂದು ತರಹ ಸಂಕಟವೇ ಹೊರತು 
ಯಾವ ವಿಧವಾದಂಭು ಪ್ರಯೋಜನವೂ ಇಲ್ಲ, ಕೆಲವರಿಗೆ ಹೆಂಡ ಕುಡಿಯುವ ಚಟ 
ಇರುವ ಹಾಗೆ, ಕೆಲವರಿಗೆ ಬೀಡಿ ಸೇದುವ ಚಟ ಇರುವ ಹಾಗೆ ಆ ಚಟವನ್ನು ತೀರಿಸುವುದಕ್ಕೆ 
ಇದು ಇದೆಯೇ ಹೊರತು ಅದದಿಂದ ಯಾವ ಪ್ರಯೋಜನವಾಗುವುದಿಲ್ಲ. ನನಗೆ ಗೊತಿರುವ 
ಹಾಗೆ ಸರ್ಕಾರಕ್ಕೆ ಸಾ ಒಂದು ಕೋಟಿ ರೂಪಾಯಿ ವರಮಾನ ಬರುತ್ತಬೆ. 
ಆದರೆ ಸಾರ್ವಜನಿಕರಿಗೆ ಅದರಿಂದ 6 ಕೋಟಿ ರೂಪಾಯಿ ನಾಶವಾಗುತ್ತಾ ಇರುವುದನ್ನು 
ಮರೆಯಬಾರದು. ಕೋಟ್ಯಾಂತರ Mss ಳು ಇದರಿಂದ ಡೈರೆಕ್ಟ್‌ ಆಗಿ ಇಲ್ಲದಿದ್ದರೂ 
ಇವ್‌ಡೈರಕ್ಸಾಗಿ ಆವ್ಯಯವಾಗಿ ಜೂಜಿಗೆ ಹೋಗುವವರ ಸ ಸಗ. ನಾನು 
ಈ ಜೂಜಿನ ಮುಖವನ್ನು ನೋಡಿಲ್ಲ. ಈ ಜೂಜಿನಲ್ಲಿ ಕೈಹಾಕಿ ಮನೆ ಮಾರಿಕೊಂಡು 
ಬೀದಿ ಭಿಕಾರಿಗಳಾಗಿರುವವರನ್ನು ನಾಮು ಮೋಡಿ ವೃಥೆವಟ್ಟಿದೇನೆ. ಈ ಜೂಜಿನ ಬಗ್ಗೆ 
ಮಾತವಾಡುವುದಕ್ಕೆ ಯಾರಿಗಾದರೂ ಅಧಿಕಾರ ಇದೆಯೆಂದರೆ ಹಿಶಿಯರಾದಂತ ಶ್ರೀ ಕೆ.ಎಂ 
ನಾಗಗೂನವರು ಮಾತನಾಡಚೇೀಕು ಎಂದು ಮಾನು ಕೇಳಿದ್ದೇನೆ. ಅವರು ಕಳೆದ 50 ವರ್ಷಗಳಿಂದ 
ಜೂಜಿಗೆ ಹೋಗತಕ್ಕವದಿದ್ದಾದೆ. ಅಂತಹೆವರೂ ಕೂಡ ಇವತ್ತಿನ ದಿವಸ ಈ ಕುದುರೆ ರೇಪು 
ಬಹಳ ಕೆಟ್ಟದ್ದು ಎಂದು ಹೇಳುವುದನ್ನು ನುಬ್ರ ನೋಡುತ್ತಿದೇವೆ. ಇದದಲ್ಲಿ ವರಮಾನ 
ಒಂದು ಕೋಟಿ ರೂಪಾಯಿ ಜಗಬಹುದಮು. ಹಡಿ 4 ಕೋಟಿ ರೂಪಾಯಿ ಲೂಟಿ 
ಆಗುತ್ತದೆ ಎನ್ನುವುದನ್ನು ಖಂಡಿತವಾಗಿ ಮರೆಯಬಾರದು. ಏಕೆಂದರೆ ಒಂದನೆಯದಾಗಿ 
ಆಗುತ್ತಿರತಕ್ಕೆ ಖರ್ಚು ಮತ್ತು ಸಾಧಾರಣವಾಗಿ ಇಲ್ಲಿರತಕ್ಕ ಮೆಂಬರ್‌ಷಿಪ್‌ ಲಿಮಿಟ್‌ 
ಆಗಿರುತ್ತದೆ. ಇಲ್ಲಿ ಮೆಂಬರ್‌ಷಿಪ್‌ ಬೇರೆಯವರಿಗೆ ಸಿಕ್ಕುವುದಿಲ್ಲ. ಸ್ಲೂವರ್ಡ್‌ ಎಲೆಕ್ಷವ್‌ಗೆ 
ಅಷ್ಟು ಕ್ಕಾನ್‌ವಾಸಿಂಗ್‌ ಮ ಜನರಲ್‌ ಎಲೆಕ್ಷಬ್‌ಗೆ ಅಷ್ಟು ಕ್ಯಾನ್‌ ವಾಸಿಂಗ್‌ 
ಇರುವುದಿಲ್ಲ. ಕಾಕ್‌ಟೇಲ್‌ಗೆ 20-30 ಸಾವಿರ ಖರ್ಚಾಗುತಿದೆಯೆಂದು ಕೀಛದ್ದೇನೆ. ಹೆಚ್ಚಿನ 
ಹಣ ಅಲ್ಲಿ ಖರ್ಚಾಗುತ್ತಿದ್ದರೂ ರೇಸ್‌ ಸೆಕ್ಟಟರಿಗೆ ಬಹಳ ದೊಡ್ಡ ಕೆಲಸ ಮಕ್ಕಳಿಗೂ 
ದೊಡ್ಡ ಕೆಲಸ, ಮನೆಯವರಿಗೆ ಬೇಕಾದಷ್ಟು ಸಂಪಾದನೆ ಇಟೆ. ದ್ರೇಸನ್ನು Ee 


ಸಂಸದೀಯ ಪಟು 225 


ಹೋಗತಕ್ಕಂಥವವು ಬಹಳ ಜನ ಇದ್ದಾರೆ. ಅಂತಹ ಜನಗಳ ದುಡ್ಡನ್ನು ಅಕ್ರಮವಾಗಿ 
ಉಪಯೋಗಿಸುವುದು ಬಹಳ ಶೋಚನೀಯವಾದ ವಿಚಾರ. ಸರ್ಕಾರದ ವರಮಾನ 1 
ಕೋಟಿ ರೂಪಾಯಿ ಆದರೆ ಮನು ಆಗಲೇ ಹೇಳಿದ ಹಾಗೆ ಅನೇಕ ಕೋಟಿ ರೂಪಾಯಿಗಳ 
ವ್ಯವಹಾರ ನಡೆಯ ಅನೇಕ ಮನೆಗಳು ಹುಳಾಗುತಿವೆ. ಆದುದರಿಂದ ರೇಸನ್ನು ಮೊದಲು 
ಕಿತ್ತು ಹಾಕಬೇಕು. ಈ ಲಾಟರಿಯನ್ನು ರೇಸನ್ನು ತೆಗೆಯದೆ ಇದ್ದರೆ ಜನಗಳಿಗೆ ವಿಷ 
ಕೊಟ್ಟಂತಾಗುವದಲ್ಲದವೆ ಯಾವ ವಿಧವಾದ ಉಪಕಾರವೂ ಆಗುವದಿಲ್ಲ. ಈ ರೇಸ್‌ಗಳು, 
ಜೂಜುಗಳನ್ನು ಮಾಡಿ ಜನಗಳು ಕೆಡುವ ಬದಲು ಯಾವ ರೀತಿಯಾದ ವಿಷವನ್ನು ಕೊಟ್ಟು 
ಜನಗಳು ಸಾಯುವ ರೀತಿ ಮಾಡಿದರೆ ನ್ಯಾಯವಾಗಿರುತ್ತದೆಂದು ಹೇಳುತ್ತೇವೆ. ಇನ್ನು 
ಜಾಗದ ಬಗ್ಗೆ ಹೇಳುತ್ತೇನೆ. ಶಈಗಿರತಕ್ಕ ಜಾಗವನ್ನು ದೊಡ್ಡದಾಗಿ ಮಾಡಿ ಇಂಟರ್‌ 
ನ್ಯಾಷನಲ್‌ ಮಾರ್ಕೆಟ್‌ಗೆ ಕೊಡಬೇಕು ಎಂದು ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ನಾನು 
ಬೆಂಗಳೂರಿನಲ್ಲಿ ವಾಸಮಾಡಿಕೊಂಡು ಬಂದು 50 ವರ್ಷವಾಯಿತು. ಒಂದು ಕಾಲದಲ್ಲಿ 
ಬೆಂಗಳೂರು ಹವಾ ಬಹಳ ಚೆನ್ನಾಗಿ ಇತ್ತು. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. 
ಈಗ ಬೆಂಗಳೂರು ಹವಾಕ್ಕೊ ಬೇರೆ ಕಡೆಯ ಹಮಾಕ್ಕೂ ವೃತ್ಮಾಸ ಕಾಣುತ್ತಾ ಇಲ್ಲ. ನಾನು 
ತೆಗೆದುಕೊಂಡಂಥ ಮನೆ ಅಷ್ಟು ಗಾಳಿ ಇದ್ದು ಮನೆಯ ಮಾಲೀಕರು ಮನೆ ಬಿಟ್ಟು ಹೋದರೆ 
ಸಾಕು ಎಂದು ಮಾರಿಬಿಟ್ಟರು. ಇವತ್ತು ಆ ಮನೆಗೆ ಗಾಳಿ ಬರುತ್ತಾ ಇಲ್ಲ. ಆದುದರಿಂದ 
ಬೆಂಗಳೂರಿನಲ್ಲಿ ಆದಷ್ಟು ಹೆಚ್ಚು ಜಾಗವನ್ನು ಓಪನ್‌ ಆಗಿ ಇರುವುದಕ್ಕೆ ಬಿಡಬೇಕು. 
ಕಬ್ಬನ್‌ಪಾರ್ಕ್‌ ಪಕ್ಕೆದಲ್ಲಿ ಯಾವ ಕಟ್ಟಡವನ್ನೂ ಕಟ್ಟಕೂಡದು ಎಂದರೆ ಒಂದರ ಪಕ್ಕದಲ್ಲಿ 
ಇನ್ನೊಂದು ಹೀಗೆ ಕಟ್ಟಡಗಳು ಆಗುತ್ತಾ ಇವೆ, ಕಬ್ಬನ್‌ ಪಾರ್ಕ್‌ನ್ನು ಓಪನ್‌ ಸ್ಪೇಸ್‌ ಆಗಿ 
ಇಡಬೇಕು ಎಂದು ಶ್ರೀ ಮಾಧವರಾವ್‌ ಹೇಳಿದರೂ ಕೂಡ ಮ್ಯುಸಿಯಮ್‌ನ್ನು ಕಟ್ಟಿದ್ದರು. 
ಆದರ ಪಕ್ಕದಲ್ಲಿ ಇನ್ನೊಂದು ಬಿಲ್ಲಿಂಗ್‌ ಕಟ್ಟಿದರು. ಹೀಗೆ ಮಾಡತಕ್ಕದ್ದು ದ್ರೋಹ, ಓಪನ್‌ 
ಸ್ಪೇಸ್‌ ಇಂಟಿಗ್ರೇಟ್‌ ಮಾಡಿ ಜನಗಳಿಗೆ ಇರುವ ಲಂಗ್‌ ಸ್ಟೇಸನ್ನು ಹಾಳು ಮಾಡಬೇಡಿ 
ಎಂದು ಒತ್ತಾಯ ಪೂರ್ವಕವಾಗಿ ಹೇಳುತ್ತೇನೆ. ಆದುದರಿಂದ ಸೆಂಟ್ರಲ್‌ ಜೈಲನ್ನು ಷಿಫ್ಟ್‌ 
ಮಾಡಬೇಕೆಂದು ಪ್ರೊಪೋಸಲ್‌ ಮೊದಲಿನಿಂದಲೂ ಇದೆ. ಅದು ಕೂಡ ಆಗಲಿಲ್ಲ. 
ಸೆಂಟ್ರಲ್‌ ಜೈಲನ್ನು ಪಿಸ್ಟ್‌ ಮಾಡಿ ರೇಸ್‌ ನಡೆಯುವುದನ್ನು ಕಿತ್ತುಹಾಕಿ ಅದನ್ನು ಓಪನ್‌ 
ಷಿಫ್ಸ್‌ ಮಾಡಿ ಮಿನಿಯೇಚರ್‌ ಫಾರಂ ಆಫ್‌ ಕಬ್ಬನ್‌ ಪಾರ್ಕ್‌ ಮಾಡಬೇಕು. ಅದು 
ಇಲ್ಲದೇ ಹೋದರೆ ಮೈಸೂರಿನಲ್ಲಿ ಇರತಕ್ಕ ಜೂ ಇನ್ನೂ ಯಾವುದಾದರೂ ರೀತಿಯಲ್ಲಿ 
ಜನಗಳು ಆರಾಮವಾಗಿ ಕಾಲ ಕಳೆಯುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಬೆಂಗಳೂರಿನ 
ಜನಸಂಖ್ಯೆ ಬಹಳ ಹೆಚ್ಚನ ರೀತಿಯಲ್ಲಿ ಬೆಳೆಯುತ್ತಿದೆ. ವರ್ಷಕ್ಕೆ 1.1 ಕೋಟಿ ಪ್ರಜೆಗಳು 
ಹೆಚ್ಚಾಗುತ್ತಿದ್ದಾರೆ. ಹೀಗೆ ಅಗಾಧವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಇರುವ ಬೆಂಗಳೂರಿನಲ್ಲಿ 
ಲಂಗ್‌ ಸ್ಪೇಸ್‌ ಕಿತ್ತುಕೊಂಡರೆ ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ವಾಸಮಾಡುವುದು 
ನರಕ ವಾಸವಾಗುತ್ತದೆ. 


226 ೬ ಆರ್‌. ಶಾಮಣ 


ಮದರಿಂದು ಕಡ್ಡಾಯವಾಗಿ ಇಮ್ಮ್ನು ಕೇಳಿಕೆ ನೊಳ್ಳುವುದೆ ನೆಂದರೆ ವಾವೆಲ್ಲದೂ ಈ 
ಸಭೆಯ ೬ ತೀರ್ಮಾನಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರಬೇಕಾದರೆ ಜನದಿಗೆ 
ಒಳ್ಳೆಯದು ಆಗಬೇಕಾದರೆ ಈ ಹಾಬ್ಸ್‌ ರೇಸನ್ನು ಕಿತ್ಲು ಹಾಕಬೇಕು, ಲಾಟದರಿಯನ್ನು 
ತೆಗೆಯಬೇಕು. ಕುಡಿತವನ್ನು ನಿಲ್ಲಿನಬೇಕು. ಕುಡಿಯುಪುದರಿಂಬ 40 ಕೋಟಿ ರೂಪಾಂಶಿ 
ಕೋಟ je ಲಾಟರಿಯಿಂದ 1 ಕೋಟಿ ರೊಪಾಯಿ, 


[pets ಸಾರ್‌ ದೇಪವಿಂದ 
ದರೆ 42-43 ಕೋಟಿ ರೂಪಾಯಿ, ಬರದರೂ ಕೊಡ ಆದರಿಂದ ಆಗತಕ್ಷ 


ಟಿ. ` 

ಅನಾಹುತ Re ಸರ್ಕಾರದವರು ಈಃ "ಜನರ ಹಿತದೃಷ್ಠಿಯನ್ನು 
ಠಃ 

ಇಟ್ಟುಕೊಂಡಿರದಿದ್ದರೆ ವರಮಾನದ ಬಗ್ಗೆಯೋಚೆನೆ ಮಾಡಬಾರದು. ಜನೆಗಳ ಹಿತವನ್ನು 

ಕಾಪಾಡುವುದಕ್ಕೆ ರಾಜ್ಯ ಸರ್ಕಾರ ಬೇಕಾದಷ್ಟು ಮಡನ್ನು ವಾನಾ ರೀತಿಯಲ್ಲಿ ಖರ್ಚು 


ಮಾಡುತಿಬಿ ಅದರಿಂದ ಬರತನ್ಯ ಪಾಪದ ಹಣವನ್ನು ತೆಗೆಯಕೊಂಚು ಸರ್ಕಾರ 


fe 


ನಡನುವ ಮದರಿಂದ ಸರ್ಕಾರಕ್ಕೆ 2 ಒಳ ರಯ ಘನ ದು ಹರನ ಶೂ ವರಮಾನವನ್ನು 
ಸ್ವಲ್ಪವೂ ಗಮನಕ್ಕೆ ತೆ ಗೆದುಕೊಳ್ಳದೆ ಈ ರ ಕುಬುದೆ ಪಂದ್ಯ ಏನು ಇದೆ ಅದನ್ನು ಪೂರ್ಣವಾಗಿ 
ಕಿತ್ತು ಲ ಇದರಿಂದ ಯಾರಿಗೂ ಏನೂ ತೊಂದರೆಯಾಗ ನಿನನ ಮಾನ್ಯ 
ಕೃಷ್ಣನ್‌ ರವರು ಹೇಳಿದ ಹಾಗೆ ರೇಸಿಗೆ ಸಾಹುಕಾರರು ಕಾರು ಮುಂತಾದ ವಾಹನಗಳಲ್ಲಿ 
ಬರುತ್ತಾರೆ. ಸಾಹುಕಾರರೇ ಆಬ್ದ್ಯ ಕೆಲವರು ವಿಧವೆಯರೂ ರೇಸ್‌ ಬಗ್ಗೆ ಶ್ರದ್ದೆ ವಹಿಸುತ್ತಾರೆ. 
ಇದರಿಂದ ಕಾಪ್ಕೋರೇಷನ ಸ್‌ಅಪ್ರೋಪ್ರಿಯೇೇಷನ್‌ ಆಗುತಿ 


ಜಿನಿಯರಿಂಗ್‌ ಮ ತ್‌ ಮತ್ತು ರೆವಿನ್ಕೂ ಡಿಪಾರ್ಟ್‌ಮೆಂಟಿನಲ್ಲಿ ಅನೇಕರು 
ಸ ಸಂದರ್ಭಗಳಲ್ಲಿ ಕಾರ್ಪೋರೇಷನ್‌ ಹೆಣವನ್ನು ಪೂ ರೇಸ್‌ಗೋಸ್ಕರ ಕಳೆದು 
ಸ್‌ಅಪ್ರೋಪ್ರಿಯೇಷನ್‌ ಆಗುತ್ತಾ ಇದೆ. ಜೊತೆಗೆ ಕ ಹಾರ್ಸ್‌ ರೇಸ್‌ಗೆ 
ಹೋಗಬೇಕಾದಾಗ ಅನೇಕ ಆಫೀಸ್‌ಗಳಲ್ಲಿ ಕೆಲಸಮಾಡುವುದಕ್ಕೆ ಬದಲಾಗಿ ಅಟೆಂಡೆನ್ಸ್‌ 
ಹಾಕಿಬಿಟ್ಟು ರೇಸ್‌ಗೆ ಹೊರಟು ಹೋಗುತ್ತಾರೆ. ಇದರಿಂದ ಡೆದಕ್ಷಾಗಿ ಮತ್ತು ಇನ್‌ಡೈೆರೆಕ್ಟಾಗಿ 
ಜನಗಳ ಹಿತಬ್ಬಷ್ಟಿಗೆ ಧಕ್ಕೆ ಬರುವುದರಿಂದ ಸರ್ಕಾರಕ್ಕೆ ಜನಗಳಿಗೆ ಒಳ್ಳೆಯದನ್ನು ಮಾಡಬೇಕು 
ಎನ್ನುವ ಅಂಶ ಇದ್ದರೆ ಇವತ್ತಿನ ದಿವಸ ಅಥ£ ಸಚಿವರು ರೇಸ್‌ ನಡೆಸುವುದಕ್ಕೆ ಬಿಟ್ಟು 
ಕೊಡುವುದಿಲ್ಲವೆಂದು ದಿಟ್ಟತನದ ನಿಲುವನ್ನು ತೆಗೆದಕೊಳ್ಳುತ್ತಾರೆಂದು ಪಾನು ನಂಬಿದ್ದೇನೆ. 
ಹಾಗೆ ಮಾಡುವುದಕ್ಕೆ ಬದಲಾಗಿ ರೇಸ್‌ ಮತ್ತು ಲಾಟರಿಯನ್ನು ನಡೆಸಿಕೊಂಡು ಬಂದು 
ಅದರ ಜೊತೆಗೆ ಜನಗಳಿಗೆ ಕುಡಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟರೆ ಖಂಡಿತ 
ಒಳ್ಳೆಯದಾಗುವುದಿಲ್ಲ. ಇನ್ನೂ ದುಡ್ಡು ಬೇಕಾದರೆ ಸೂಳೆಗಾರಿಕೆ ನಡೆಸುವುದಕ್ಕೆ ಸೂಳೆಗ್ನಹಕ್ಕೆ 
ಲೈಸೆನ್ಸ್‌ ಕೊಟ್ಟುಬಿಡಿ, ಅದೂ ನಡೆದು ಹೋಗಲಿ, ಎಲ್ಲಾ ಜನರೂ ಇದರಿಂದ ಹೆಚ್ಚು 
ವಿಷಾದಪಡಬೇಕಾಗುತ್ತದೆ. ದಯವಿಟ್ಟು ನಾನು ಕೇಳಿಕೊಳ್ಳುವುದು ಇಷ್ಟೇ. ಈ ರೇಸನ್ನು 
ಕಿತ್ತುಹಾಕಿ ರೇಸ್‌ಕೋರ್ಸ್‌ನಲ್ಲಿ ಇರತಕ್ಕ ಜಾಗವನ್ನು ಖಂಡಿತವಾಗಿಯೂ ಓಪನ್‌ ಸ್ಪೇಸ್‌ 


ಂಸದೀಯ ಪಟು 


3 
pS 


ಸೇ 
[36] 


ಮು 
ವಿಶಾಲವಾದ ಜಾಗ 


ತಮಕೂಲವಾಗುತಬೆ ಎಂಬ 


5) 


ಡಟಚೇಕು. ಇದಾ 


[a 
A 


ಜ್ಬಃ 


ವಂಗ 
Ne 


ನ್ನು 


ಮಾಡಿ ಆಃ 


“ಆ 


ರಿ 


ಮಿ 
£1 


ಒಸಿ 
(J 


ಕ 


Ny 
(e 


ಎನ್‌ 
8 


oe) 


ಮ 
p; 


Fd 
IN 


ಡಿಜೆ 


ಮ 
ಬ 


ದೀತಿ ೩ 


> 


ಸಾವು 


( 
( 


ಬನ್ನು 


pl] 
ಎದಿರತಕ ಎರಡು ಸಲಹೆಗಳಲ್ಲಿ 
ಕಿತ್ತ 


[se 


ದನ 
| ಅದದಿಂದ ಮಡು ಬದುತದೆಂದು 


“ಪ 
Aer 
« 


ಡಲ 
ಬರು 
ಬೀ 


). 
ಖು ೬ 
ವರಿ: 


N 
3 
ಫೆ 


ಶಿ 
ಶಿ 
2 


3 « 


[0 
ದೆ 
pe 


ಯಯ ಇಂಟರ್‌ 


RE 


ಎದಹೆನ 


pi) 


[oS 


ಗ 


ಲ 


ನಗ 


ಲ ಜ 


ಮ 
ಲ 


ಆಃ ರೇಸಿಂಗ್‌, ಲಾಟದಿ ಮ 


ಮ್‌ 
BRS 
Ne 
pl 


pe 
ಕ 


7 


ನ 


[28 


jo 


Fe) 


pe 


ಣು 


ವು 


~ 
p 


ಸುಗೆ ಕಷ್ಟ ತಪ್ಪಿದಲ್ಲವೆಂದ. 
[A ಧಾ 


ಲ 
೮ 


ಸಂಸದೀಯ ಪಟು 229 


ಜಯಚಾಮರಾಜೇಂದ್ರ ಒಡೆಯರ್‌ ಅವರಿಗೆ ಶ್ರದ್ದಾಂಜಲಿ 


ಇಂದು ನಮ್ಮಮ್ಯೆಸೂರು ರಾಜ್ಯದ ಮಹಾರಾಜರಾಗಿದ್ದವರೆಲ್ಲರ ಬಗ್ಗೆ ನಮಗೂ, 
ನಮ್ಮರಾಜ್ಯದ ಎಲ್ಲ ಪ್ರಜೆಗಳಿಗೂ ಅಪಾರವಾದ : ಪ್ರೀತಿ ಗೌರವ ವಿಶ್ವಾಸಗಳಿಸವ "ಎಂಬುದನ್ನು 
ಸೂಚಿಸುತ್ತ ) ಮೊನ್ನೆ ಅಗಲಿದ ಶ್ರೀ ಜಯಚಾಮರಾಜ ಒಡೆಯರ ಆತಕ್ಷಿ ಶಾಂತಿ ದೊರೆಯಲಿ 
ಎಂದು ಹೇಳತಕ್ಕ ಕಾಲದಲ್ಲಿ ನಾವು ನಮ್ಮ ಅಪಾರ ವ, ನ ಸೂಚಿಸತಕ್ಕೆಬ ದ ಒಂದು 


ಸಂಪ್ರದಾಯವಾಗಿದ್ದರೂ ಇಂದು ಇಲ್ಲಿ ಇದನ್ನುನ ಸುತ್ತಿರುವುದರಲ್ಲಿ ಒಂದು ಔಜಿಷ್ಠಕೂಡ 
ಇದೆ. ಅದೇನೆಂದರೆ ಇಡೀ ಭರತಖಂಡದಲ್ಲಿ ಜಾಪ್ರಭುತ್ನ ಪೆಬ್ದತಿಯ ಮೇಲಿ ಆಡಳಿತಮನ್ನು 


ಪ್ರಾರಂಭ ಮಾಡಿದ ರಾಜ್ಯಗಳಲ್ಲಿ ವ ನಮ್ಮ ಮೈಸೂರಿಗೆ ಸೇರಬೇಕಾಗಿರುತ್ತದೆ 
ಭಾರತದಲ್ಲೇ ಹಿಂದಿ ಎಲ್ಲೂ  ಪ್ರಜಾಪುಭತ್ತಾಡಲಿತ ಪದ್ಧತಿಯ ಮೇಬೆ ಆದಳಿತ EE 
ಕಾಲದಲ್ಲೂ ಒಗ ಇಲ್ಲಿ ದಿವಾನರಾಗಿದ್ದ ರಂಗಾಚಾರ್ಲು ಅವರು ಇಲ್ಲಿ ಪ್ರಜಾಪ್ರಭುತ್ನ 


ಆಡಳಿತವನ್ನು 7ನಪಿ ಪಿಪಿದರು. ಅಂದರೆ ಆಕ ಕಾಲಕ್ಕೇ ನಮ್ಮರಾಜಖಿಂಶೀಯರು ಜನರ ಆ 
ಆಕಾಂಕ್ಷಿಗಳಿಗೆ ಕಿಬಿಸೊಟ್ಟು ಇಲ್ಲಿ ಪ್ರಜಾಪ್ರಭುತ್ತಾಡಳಿತವನ್ನು ಸ್ಥಾವಿಸಿಬ್ದದು. ಅಂಥ ರಾಜಮಂ: ರ 
ಸೇರಿದವರಿಗೆ ನಾವೀ ದಿವಸ ಇಲ್ಲಿ )ಿ ನಮ್ಮ ಸಭೆಯಲ್ಲಿ ಕೃತಜ್ನತೆಯನ್ನು ತೋರಿಸಬೀಕಾದ್ದು 


ನಮೆಲ್ಲರ ಆದ್ದ ಕತ್ತ. 
[Nd ಆ 3 


ನಮ್ಮನ್ನಗಲಿದ ಶ್ರೀ ಜಯಚಾಮರಾಜ ಒಡೆಯರನರು ಬಹಳ ಬುದ್ಧಿವಂತರ. 
ಅವರು ಅಭ್ಯಾಸ ಮಾಡುತ್ತಿದ್ದ ಅಂದರೆ ಅಚರು ಎಸ್‌.ಎಸ್‌. ಎಲ್‌.ಸಿ. 
ಪರೀಕ್ಷೆಗೆ ಕುಳಿತಿದ್ದ ಕಾಲಕ್ಕೆ ಕೀರ್ತಿ GR ಮಾನ್ಯ ಸಂಪದ್ಧಿರಿರಾಯರು 
ಎಗ್ಗಾಮಿನರಾಗಿದ್ದರು. ಅವರು ಜಯಚಾಮರಾಜರ ಪ್ರಶ್ನೆ ಪತ್ರಿಕೆಗಳನ್ನು ಪರಿ೭*ನಿಪಿಬಾಗೆ 
ಅವರಿಗೆ ನೂರಕ್ಕೆ 95 ನಂಬರುಗಳನ್ನು ಕೊಟ್ಟಿದ್ದರು; ಕಾರಣ ಅವರು ಬರೆದಿದ್ದ ಉತ್ತ: 
ಅಷ್ಟು ಬೆಲೆಯುಳ್ಳವಾಗಿದ್ದವೆ. ಅದಾಗ್ಗೂ ಆ ಕಾಲದಲ್ಲಿ ವಾವು ಕೆಲವರು ಆ ಬಗ್ಗೆ 
ಎಗ್ದಾಮಿನರು ಅವರಿಗೆ ಮಹಾರಾಜರು ಎಂದು ಹೇಳಿ ಹೆಚ್ಚಿಗೆ ನಂಬರುಗಳನ್ನು 
ಕೊಟ್ಟಿದ್ದಾರೆಂಬ ಕೊಗೆಬ್ಬಿಸಿದಾಗ ಅವರು ಬರೆದಿದ್ದ ಉತ್ತರಗಳನ್ನು ಬಹಿರಂಗ ಮಾಡಿದರು. 
ನೋಡಿದ್ದರಲ್ಲಿ ಅವರ ಉತ್ಪರ ಅವರು ಎಂಥ ಪಾಂಡಿತೈವುಳ್ಳ ಪ್ರಾಜ್ನರು ಎಂಬುದನ್ನು 
ಎತ್ತಿ ತೋರುತ್ತಿತ್ತು. ಇವರ ಶೈಲಿಯಾದರೋ ಬಹಳ ಮುದ್ದಾದ ಶೈಲಿ, ಅಂದವಾದ 
ಅಕ್ಷರಗಳು. ಈಗಾಗಲೇ ಮಾವ್ಯ ಸಭಾನಾಯಕರೂ ಮತ್ತು ವಿರೋಧಪಕ್ಷದ ನಾಯಕರೂ 
ಹೇಳಿದಂತೆ ಅನೇಕರಿಗೆ ಅವರಲ್ಲಿ ಬಹಳ ಬಕ್ತಿ ವಿಶ್ವಾಸಗಳಿದ್ದವು. ನಾವ ಈ ಮಾತುಗಳನ್ನು 
ಕೇವಲ ಉಪಚಾರಕ್ಕಾಗಿ ಹೇಳುತ್ತಿಲ್ಲ. ಅವರು ನಿಧನರಾದ ಸಂದರ್ಭದಲ್ಲಿ ಜನತೆಯನ್ನು 
ಎಷ್ಟರಮಟ್ಟಿಗೆ ಸೆಳೆದಿದ್ದರೆಂಬುದಕ್ಕೆ ಒಂದು ನಿದರ್ಶನ ಎಂದರೆ ಬೆಂಗಳೂರಿನ ನಾನಾ 
ಮೂಲೆಮೂಲೆಗಳಿಂದ ಜನರು ಬಂದರು. ಬಡಬಗ್ಗರಿಗೆ ಅನ್ನಶಾಂತಿಯನ್ನು ನಡೆಸಿದಾಗ 


* ವಿಧಾನ ಪರಿಷತಿನ ನಡವಳಿಕೆ ದಿನಾಂಕ: 11ನೇ ಫೆಬ್ರವರಿ 1975 


3162-16 


230 ಟ. ಆರ್‌. ಖಾಮಣ್ಣ 


ಸುಮಾರು ರಾತ್ರಿ 11 ಗಂಟೆಯವರೆಗೂ ಊಟಗಳು ನಡೆದು ಸಹಸ್ರಾರು ಜನರು ಬಂದಿದ್ದರು. 
ಕೂಲಿ ಮಾಡತಕ್ಕ ಜನರೂ ಕೂಡ ಸೇರಿ ಸುಮಾರು 15 ಫಲ್ಲ ಅಕ್ಕಿಯನ್ನು ಶೇಖರಣೆಮಾಡಿ 
ಜನರಿಗೆ ಅನ್ನ ಹಾಕಿದರು ಅವರು ಎಷ್ಟು ಅಪಾರ ಗೌರವ ಸಂಪಾದಿಸಿದ್ದರೆಂಬುದಕ್ಕೆ 
ನಿದರ್ಶನಗಳಿವೆ. ಶ್ರೀ ಜಯಚಾಮರಾಜ ಒಡೆಯರು ಕೇವಲ ಮೈಸೂರಿಗೆ ಮಾತ್ರ 
ಮಹಾರಾಜರಾಗಿರಲಿಲ್ಲ. ಕರ್ನಾಟಕದ ಅನೇಕ ಭಾಗಗಳು ವಿಲೀನವಾಗುವುದಕ್ಕೆ ಮುಂಚಿ 
ಉತ್ತರ ಕರ್ನಾಟಕದ ಕಡೆ ಅಥವಾ ಬೇರೆ ಕಡೆ ಮಹಾರಾಜರು ಹೋದಾಗ ಅಲ್ಲಿನವರು 
ಮಹಾರಾಜರಿಗೆ ಅನೇಕ ವಿಧವಾಗಿ ಗೌರವವನ್ನು ಸಲ್ಲಿಸುತ್ತಿದ್ದರು. ತಮಿಳುನಾಡಿಗೆ ಪದೇ 
ಪದೇ ಅವರು ಯಾತ್ರೆ ಹೋದಾಗ ಅಲ್ಲಿನವರು ಮಹಾರಾಜರಿಗೆ ಕೈಯೆತ್ತಿ ಮುಗಿಯುತ್ತಿದ್ದರು. 
ಇದನ್ನು ನಾವು ನೋಡಿದ್ದೇವೆ. ದಸರಾ ಮೈಸೂರಿನಲ್ಲಿ ನಡೆದರೆ ಕೋಟ್ಯಾಂತರ ಜನರು 
ಬೇರೆ ಬೇರೆ ಕಡೆಗಳಿಂದ ಬಂದು ಆ ಉತ್ಸವದಲ್ಲಿ ಭಾಗಿಯಾಗುತ್ತಿದ್ದರು. 


ಸಾಮಾನ್ಯವಾಗಿ ಅನೇಕರು ಹುಟ್ಟುವರು ಮತ್ತು ಸಾಯುವರು. ಆದರೆ ಅವರು 
ಸತ್ತ ಮೇಲೆ ಕೂಡ ಸ್ರಿಸಿಕೊಳ್ಳಬೇಕಾದರೆ ಜನರಲ್ಲಿ ಗೌರವ ಗಳಿಸಿರಬೇಕು. ನಮ್ಮ 
ಮಹಾರಾಜರು ಅಂಥವರು. ಅವರ ಮನೆತನದವರಿಗೆ ಅವರ ಮರಣದಿಂದ 
ಉಂಟಾಗಿಸುವ ಅಪಾರವಾದ ದುಃಖವನ್ನು ಸಹಿಸಿಕೊಳ್ಳಲು ಭಗವಂತನು ಶಕ್ತಿ ಕೊಡಲಿ. 
ಬಹಳ ದಿನಗಳ ನಂತರ ಇಲ್ಲಿ ಅದನ್ನು ಹೇಳಬೇಕಾದ ಸಂದರ್ಭ ಬಂದರೂ ಕೂಡ 
ಇದರಿಂದ ನಾವು ಒಂದು ಪಾಠ ಕಲಿಯಬೇಕಾಗಿದೆ. ರಾಜಕಾರಣಿಗಳು ಮತ್ತು 
ಅಧಿಕಾರದಲ್ಲಿರುವವರು ಜನರ ವಿಶ್ಲಾಸವನ್ನು ಸಂಪಾದಿಸಲು ಪ್ರಯತ್ನಪಡಬೇಕು ಎಂಬುದೆ 
ಅದು. ಇದುವರೆಗೆ ಎಷ್ಟೋ ಜನ ಮಂತ್ರಿಗಳು ಅಧಿಕಾರದಲ್ಲಿದ್ದು ಹೋಗಿರುತ್ತಾರೆ. 
ಅಂದರೆ ಅವರು ಬೀದಿಯಲ್ಲಿ ಹೋದರೆ ಅವರನ್ನು ನಿಮ್ಮದು ಯಾವ ಊರು ಎಂದು 
ಕೇಳುವವರು ಕೂಡ ಇಲ್ಲ, ಆದರೆ ಶ್ರೀ ಜಯಚಾಮರಾಜ ಒಡೆಯರ್‌ರವರು ಎಲ್ಲಾದರೂ 
ಹೋದಾಗ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ದೈವಕ್ಕೆ ಸೂಚಿಸುವಂತೆ 
ಭಕ್ತಿ ಸೂಚಸಿ ಗೌರವ ಸಲ್ಲಿಸುತ್ತಿದ್ದರು. ಅಂಥ ಗೌರವವನ್ನು ರಾಜಕಾರಣಿಗಳು 
ಸಂಪಾದಿಸಿದರೆ ಅವರನ್ನು ಜನರು ನೆನಸುವರು ಮತ್ತು ಅವರ ಜನ್ಮಸಾರ್ಥಕವಾಗುವುದು. 
ಶ್ರೀ ಮನಹಾರಾಜರವರಿಗೆ ಎಲ್ಲಾ ಧರ್ಮಗಳಲ್ಲೂ ಸಹ ಅಪಾರವಾದ ಗೌರವವಿತ್ತು. 
ಅವರು ಶೈಷ್ಠಧರ್ಮ, ವೈಷ್ಣವಧರ್ಮ, ಕ್ರಿಶ್ಚಿಯನ್ನರ ಧರ್ಮ, ಮುಸ್ಲಿಮರ ವರ್ಮ ಮುಂತಾದ 
ಎಲ್ಲಾ ಧರ್ಮಗಳನ್ನೂ ಕೂಡ ಗೌರವಿಸುತ್ತಿದ್ದರು. ಎಲ್ಲವನ್ನೂ ಸಮನ್ವಯ ಮಾಡಿಕೊಂಡು 
ನಿಷ್ಠೆಯಿಂದ ಮತ್ತು ಶ್ರದ್ದೆಯಿಂದ ನಡೆದುಕೊಳ್ಳುತ್ತಿದ್ದರು. ಇಂಥ ವ್ಯಕ್ತಿಗಳು ಹುಟ್ಟುವುದು 
ವಿರಳ. ಭಗವಂತನು ಅವರ ಆತಕ್ಷಿ ಶಾಂತಿಯನ್ನು ದಯಪಾಲಿಸಲಿ ಮತ್ತು ಅವರ 
ಕುಟುಂಬದವರಿಗುಂಟಾಗಿರುವ ಅಪಾರ ದುಃಖವನ್ನು ಸಹಿಸಿಕೊಳ್ಳಲು ಶಕ್ತಿ ಕೊಡಲಿ 
ಎಂದು ಹಾರೈಸುತ್ತೇನೆ. 


ಸಂಸದೀಯ ಪಟು 231 
ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಯೋಜನೆ ಬಗ್ಗೆ * 


ಸನಾನ್ಯ ಸಭಾಪತಿಯವರೆ, ಈ ಬನ ಬೆಂಗಳೂರು ನಗರದ ನೀರಿನ ಸಮಸ್ಯೆಯ 
ಬಗ್ಗೆ ಸರಕಾರದವರು ಯಾವ ರೀತಿಯಲ್ಲಿ ಚಿಂತನೆ ನಡೆಸಿದ್ದಾರೆ ಮತ್ತು ಜನರು ನೀರಿನ 
ಅಭಾವವನ್ನು ಯಾವ ರೀತಿಯಲ್ಲಿ ಎದುರಿಸುತ್ತಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಇದರ 
ಪರಿಹಾರ ಸೂಚನೆಯನ್ನು ತಮ್ಮ ಮುಂದಿಟ್ಟಿದ್ದೇವೆ. ನಾನು ಪ್ರಪ್ರಥಮವಾಗಿ ಹೇಳ ಬೇಕಾದುದು 
ಏನೆಂದರೆ ನಮ್ಮನಗರಾಭಿವೃದ್ದಿ ಮಂತ್ರಿಯವರು ಈ ನೀರಿನ ತೊಂದರೆಯ ಬಗ್ಗೆ ಸಾಕಷ್ಟು 
ಕೆಲಸವನ್ನು ಮಾಡಿದ್ದಾರೆ. ತುಂಬಾ ಶ್ರಮವನ್ನೂ ಪಟ್ಟಿದ್ದಾರೆ. ಹೆಚ್ಚಿನ ಕೆಲಸವನ್ನೂ 
ಮಾಡಿದ್ದಾರೆ. ಆದರೆ ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಸಾಕಷ್ಟು ನೀರು ಜನರಿಗೆ 
ದೊರಕಿಸಿಕೊಡುವಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಸಮಸ್ಥೆಯೂ ಅಷ್ಟೇ ಕ್ಷಿಷ್ಟವಾಗಿದೆ. 
ವಾಮು ಈ ಸಮಸ್ಯೆಯ ಕುರಿತಾಗಿ ಹೇಳಬೇಕಾದುದು ಏನೆಂದರೆ, ಈಗಾಗಲೇ ಅನೇಕ 
ವೇದಿಕೆಗಳಲ್ಲಿ ಮಾನ್ಯ ಮಂತ್ರಿಯವರಿಗೆ ನೀರು ಸರಬರಾಜು ಕುರಿತು ನನ್ನ ವಿಚಾರಗಳನ್ನು 
ಹೇಳಿದ್ದೇನೆ. ನಾನು ಊದುವ ಶಂಖ ಊದಿದ್ದೇನೆ. ಕೇಳುವವರು ಕೇಳಿಸಿಕೊಂಡಿದ್ದಾರೆ. 
ಈಗ ನಮ್ಮ ಮುಂದಿರತಕ್ಕ ವಿಚಾರ ಏನೆಂದರೆ ನಮ್ಮಅಸಮರ್ಪಕ ನೀರು ಸರಬರಾಜು 
ಇದು ಯಾರೂ ಸೃಷ್ಟಿ ಮಾಡಿದುದುದಲ್ಲ. ಬೆಳೆಯುತ್ತಿರುವ ಜನಸಂಖ್ಯೆಗೆ, ಸಾಕಾಗಲಾರದ 
ನೀರಿನ ಸರಬರಾಜಿನಿಂದ ಉಂಟಾದ ಸಮಸ್ಯೆ ಬೆಂಗಳೂರು ನಗರವು ಕಳೆದ ನೂರು 
ವರ್ಷಗಳಿಂದ ಮಿತಿಗೂ ಮೀರಿ ಬೆಳೆಯುತ್ತಾ ಇದೆ, ಹಾಗೆಯೇ ನಗರದ ನೀರಿನ ಸಮಸ್ಯೆ 
ಮೊದಲಿನಿಂದಲೂ ಕ್ಲಿಷ್ಟಕರವಾಗಿಯೇ ಇತ್ತು. ಮೊದಲು ನಗರಕ್ಕೆ ನೀರನ್ನು ಪಡೆಯುವಲ್ಲಿ 
ಅಷ್ಟು ತೊಂದರೆ ಇರಲಿಲ್ಲ. ಸನ್‌ 1905 ರ ಮುಂದಕ್ಕೆ ನಗರಕ್ಕೆ ಬೇಕಾದ ನೀರನ್ನು ಬೇರೆ 
ಕಡೆಯಿಂದ ಪಡೆಯುತ್ತಾ ಇದ್ದರು. ಆಗ ಅಷ್ಟು ಕಷ್ಟ ಇರಲಿಲ್ಲ. ಆಗ ಅನೇಕ ದೊಡ್ಡ 
ದೊಡ್ಡ ಕೆರೆಗಳು ಬೆಂಗಳೂರು ನಗರದ ಸುತ್ತಮುತ್ತ ಇದ್ದು ನೀರನ್ನು ಒದಗಿಸುತ್ತಿದ್ದುವ. 
ಈಗಿನ ಕಂಠೀರವ ಸ್ಟೇಡಿಯಮ್‌ ಇರುವ ಜಾಗ ಆಗ ಸಂಪುಗಿ ಕೆರೆ ಆಗಿತ್ತು. ಧರ್ಮಾಂಭುದಿ 
ಕೆರೆ ಹೋಗಿ ಈಗ ಸುಭಾಷ್‌ ನಗರ ಬಸ್‌ನಿಲ್ದಾಣ ಆಗಿದೆ. ನ್ಯಾಷನಲ್‌ ಹೈಸ್ಕೂಲ್‌ 
ಇರುವ ಜಾಗವೂ ಒಂದು ದೊಡ್ಡ ಕಿರೆಯಾಗಿತ್ತು. ಒಕ್ಕಲಿಗರ ಸಂಘದ ಕಟ್ಟಡ ಇರುವ 
ಜಾಗವೂ ಕೂಡಾ ಒಂದು ದೊಡ್ಡ ಕೆರೆಯಾಗಿತ್ತು, ಹೀಗೆ ಬೇಕಾದಷ್ಟು ಕೆರೆಗಳು ಇದ್ದವು. 
ಈಗ ಅವುಗಳೆಲ್ಲವೂ ಹೋಗಿ ಪಟ್ಟಣ ಪ್ರದೇಶಗಳಾಗಿವೆ. ಬಹಳ ಕೆರೆಗಳು ಇದ್ದುದರಿಂದ 
ನೀರಿನ ವ್ಯವಸ್ಥೆಯು ಚೆನ್ನಾಗಿತ್ತು. ನಗರದ ಸುತ್ತಲೂ ನೀರು ಸಿಗುತ್ತಾ ಇತ್ತು. 


ಇತ್ತೀಚಿಗೆ ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಬೆಳೆದು ನೀರಿನ ತೊಂದರೆ ಬಹಳ 
ಆಗಿದೆ. 1905ರಿಂದ 1930ರವರೆಗೆ ಹೆಸರು ಘಟ್ಟದ ನೀರು ಮತ್ತು ಕೆರೆಗಳ ನೀರು 
ಮತ್ತು ಕಲ್ಕಾಣಿಗಳಲ್ಲಿ ಇದ್ದುತಹ ನೀರು ಉಪಯೋಗಿಸುತ್ತಿದ್ದರು. ಆಮೇಲೆ 1930 ರಿಂದ 


* ವಿಧಾನ ಪರಿಷತ್ತಿನ ನಡವಳಿಕೆ ದಿನಾಂಕ: 23ನೇ ಜನವರಿ 


272 ಟಿ. ಆರ್‌. ಖಾಮಣ 


3} 


ಈಚೆಗೆ ಬೆಂಗಳೂರು ನಗರದಲ್ಲಿ ನೀರಿನ ತೊಂದರೆ ಬಹಳ ಇದೆ ತಿಪ್ಪಗೊಂಡನಹಳ್ಳಿ 
ಕೆರೆಯ ನೀರಿನ್ನು ಬೆಂಗಳೂರು ನಗರಕ್ಕೆ ತರಬೇಕೆಂದು ಶ್ರೀಮಾನ್‌ ವಿಶ್ವೇಶ್ವರಯ್ಯನವರ 
ನೆರವಿನಿಂದ ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆಯನ್ನು ಪೂರ್ಣಗೊಳಿಸಿ 
ಬೆಂಗಳೂರು ನಗರಕ್ಕೆ ನೀರನ್ನು ತರಲಾಯಿತು. 1940ರಲ್ಲಿ ಬೆಂಗಳೂರು ನಗರದಲ್ಲಿ 
ಕೇವಲ 6 ಲಕ್ಷ ಜನಸಂಖ್ಯೆ ಮಾತ್ರ ಇತ್ತು. ತದನಂತರ 1961ಕ್ಕೆ ಸುಮಾರು 9 ಲಕ್ಷ 
ಪ್ರಜಾಸಂಖ್ಧೆ ಬೆಂಗಳೂರು ನಗರದಲ್ಲಿ ಇತ್ತು. 1971ನೇ ಇಸವಿಗೆ ಸುಮಾರು 17 ಲಕ್ಷ 
ಪ್ರಜಾಸಂಖ್ಯೆ ಬೆಂಗಳೂರು ನಗರದಲ್ಲಿ ಇತ್ತು. ತದನಂತರ 1985ನೇ ಇಸವಿಯ ವೇಳಗೆ 
ಬೆಂಗಳೂರು ನಗರದ ಜನಸುಖ್ಯೆ ಸುಮಾರು ಲಕ್ಷದಷ್ಟು ಆಯಿತು. ಬೆಂಗಳೂರು 
ನಗರ ದಿನೇ ದಿನೇ ಬೆಳೆಯಲಾರಂಭಿಸಿತು. ಎಲ್ಲಾ ಕಡೆಗೆ ನೀರನ್ನು ಒದಗಿಸಲು 
ಸಾಧ್ಯವಾಗದೇ ಜನ ಕಷ್ಟ ಪಡುತಿದ್ದಾರೆ. 

ಬೆಂಗಳೂರು ನಗರದಲ್ಲಿ ಇವೊತ್ತು ನೀರಿನ ಬವಣೆ ಎಷ್ಟಿದೆ ಎಂಬುದು ಶಾಸಕರ 
ಭವನದಲ್ಲಿರುವವರಿಗೆ ಗೊತ್ತಾಗುವುದಿಲ್ಲ. ಶಾಸಕರ ಭವನದಲ್ಲಿರುವಂತಹ ಸೌಲಭ್ಯ 
ಎಲ್ಲಾ ಕಡೆ ಇರುವಂತಹ ಜನಸಾಮಾನ್ಯರಿಗೂ ಇದೆ ಎಂದು ತಾವು ಯಾರೂ 
ತಿಳಿಯಬಾರದು. ಬೆಂಗಳೂರು ನಗರದಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ನೀರಿನ ಬವಣೆ 
ಇದೆ. ಜನ ಬಹಳ ಕಷ್ಟಪಡುತ್ತಿದ್ದಾರೆ. ನಮ್ಮ ರಾಜ್ಯದ ಎಲ್ಲಾ ಕೇಂದ್ರ ಕಛೇರಿಗಳು 
ಇವತ್ತು ಬೆಂಗಳೂರು ನಗರದಲ್ಲಿಯೇ ಇವೆ. ಜೊತೆಗೆ ಬೆಂಗಳೂರು ನಗರದಲ್ಲಿರುವಷ್ಟು 
ಶಾಲಾ ಕಾಲೇಜುಗಳು, ಮೆಡಿಕಲ್‌ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್‌ 
ಕಾಲೇಜುಗಳು, ವಿಜ್ಞಾನ ಕಾಲೇಜುಗಳು, ಎಲ್ಲಿಯೂ ಇಲ್ಲವೆಂದು ಹೇಳಬಹುದು 
ಬೆಂಗಳೂರು ನಗರ ಇವತ್ತು ಒಂದು ಎಜುಕೇಷನ್‌ ಸೆಂಟರ್‌ ಆಗಿದೆ. ಆ ದೃಷ್ಟಿಯಿಂದಲೂ 
ಕೂಡ ಇವತ್ತು ಬೆಂಗಳೂರು ನಗರದ ಜನಸಂಖ್ಯೆ ಬೆಳೆಯುತಿದೆ. ಈ ಜನಸಂಖ್ಯೆಯನ್ನು 
ಏನಾದರೂ ಮಾಡಿ ತಡೆಗಟ್ಟಬೇಕು. ಇದಕ್ಕೆ ಒಂದು ಸ್ಟೇಜ್‌ ತಯಾರು 
ಮಾಡಬೇಕಾಗುತ್ತದೆ. ಬೆಂಗಳೂರು ನಗರ ಬೆಳೆಯದಂತೆ ಸೆಟ್ಟೈಟ್‌ ಟೌನ್‌ ಆದರೂ 
ಮಾಡಿದರೂ ಮಾಡಬಹುದು, ಇದೇ ರೀತಿಯಲ್ಲಿ ಬೆಂಗಳೂರು ನಗರ ಬೆಳೆಯುತ್ತಾ 
ಹೋದರೆ ಕಾವೇರಿ ಮೂರನೆ ಹಂತದಲ್ಲಿ ಕೃಷ್ಣ ನದಿಯಿಂದ ನೀರನ್ನು ತಂದರೂ 
ಸಾಕಾಗುವುದಿಲ್ಲ. ಇದರ ಬಗ್ಗೆ ಮಾನ್ಯ ಮಂತ್ರಿಗಳು ಯೋಚನೆ ಮಾಡಬೇಕಾಗುತ್ತದೆ. 


ಒಂದಾನೊಂದು ಕಾಲದಲ್ಲಿ ಬೆಂಗಳೂರು ನಗರ ಸುಂದರವಾದ ನಗರ, 
ಉದ್ಯಾನವನಗಳ ನಗರವೆಂದು ಪ್ರಸಿದ್ಧಿಯಾಗಿತ್ತು . ಆದರೆ ಇವತ್ತು ಆ ಹೆಸರು ಬೆಂಗಳೂರು 
ನಗರಕ್ಕೆ ಇಲ್ಲ. ಇವೊತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರಕ್ಕೆ ನೀರು ಬೇರೆ ಕಡೆಯಿಂದ 
ತರಬೇಕಾದರೆ ಸುಮಾರು 130 ಅಡಿಗಳ ಎತ್ತರದಿಂದ ಫ್ರೆಜರ್‌ ಮಾಡಿ ತರಬೇಕಾಗುತ್ತದೆ. 
ಅಂತಹ ಒಂದು ದೊಡ್ಡ ಯೋಜನೆಯನ್ನು ತಯಾರು ಮಾಡಬೇಕಾಗಿದೆ. ಬೇರೆ ರಾಜ್ಯಗಳಲ್ಲಿ 


ಧಿ [yo] 
ಸಿಸಿಯ ಬು ೫33 


ನದಿ ಮೂಲಗಳಿಂಬ ನೀರನ್ನು ಸರಬರಾಜು ಮಾಡಿಕೊಳ್ಳುತ್ತಾರೆ, ಪ್ರಾರಂಭದಲ್ಲಿ 
ಜಲಮಂಜಲಬಿಯನ್ನು ಸ್ಥಾಪನೆ $ ಮಾಡಿಬಾಗ ಒಂದು ಸಾವಿರ ಲೀಟರ್‌ ನೀದಿಗೆ 1-20 
ಪ್ಟನಿಯನ್ನು ಸಾರ್ವಜನಿಕರು ಕೊಡಬೇಕಾಗಿತ್ತು. ತದನಂತರ ಕಾವೇರಿ ಮೊದಲನೇ ಹಂತವನ್ನು 
ಮೂರ್ಣಗೊಳಿಸಿದ ಮೇಣಿ ಬೆಂಗಳೂರಿವ ನುಗರೀಕರು ಒಂದು ಸಾವಿರ ಲೀಟರ್‌ ನೀರಿಗೆ 
ಛನ್ನು ಕೊಡಬೇಕಾಗಿತ್ತು. ಇನ್ನು ಮೂರನೆಯ ಹಂತದ ಯೋಜನೆ ಬೆಂಗಳೂದು 
ರಛ್ಲಿ ಒಂದು ಸಾವಿರ ಲೀಟರ್‌ ನೀರಿಗೆ ಸುಮಾರು 4-60 ಪೈಸೆಗಳನ್ನು 
A ನಾಗರೀಕರು ಕೊಡ ಬೇಣಾಗುತ್ತದಿ. ಇಣ್ಬು ದುಬಾರಿ ರೇಟನ್ನು ಸಾರ್ವಜವಿಕರು 
ಕೊಡುನುಬಕ್ಕಾಗುವದಿಲ್ಲ. ಆದ್ದರಿಂದ ಈ ದಿಸೆಯಲ್ಲಿಹೆ ಹೆಚ್ಚಿನ ಮುತುವರ್ಜಿಯನ್ನು 
ಇಲಾಖೆಯ ಅಧಿಕುದಿಗಳು ಮತ್ತು ಸರ್ಕಾಲಬೆ ಮಂತ್ರಿಗಳು ವಹಿಸಬೇಕಾಗುತ್ತದೆ. ಈಃ 
ಕುಡಿಯುಣೆ ಸಂ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ 
ಸೀರಿಕೊಂಡು ಯೋಜನೆಗೆ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಈ 

ನಮ್ಮಬಾಜ್ಯಬ ಆರ್ಥಿಕ ನ ಪಂಕ ಅಷ್ಟು ಚಿನ್ನಾ ಗಿಲ್ಲ. ಈಗ ಕಾವೇರಿ ಮೂರನೆಯ ಹುತದ 
ಸ ಸುಮಾರು 24 ಕೋಟಿ ರೂಪಾಯಿಗಳನ್ನು ಒದಗಿಸಿಕೊಡಬೇಕಾದರೆ ಬಹಳ 
ಕಷ್ಠವಾಗುತ್ತದಿ. ೬ ಒಂದು ಯೋಜನೆಯ ಕೆಲಸ ಇಷ್ನೂ ನಿಧಾನವಾಬರೆ ಸುಮಾರು 300 
ಕೋಟಿ ರೂಪಾಯಿಗಳು ಆದರೂ ಆಗಬಹುದು. ಆಲ್ಲಿಯವದೆಗೆ ಈ ನೀರಿನ ಸಮಸ್ಯೆ 
ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಈಗ ಕಾವೇರಿ ಮೂರನೆ ಹಂತದ 
ಯೋಜನಿಯನ್ನು ಪೂರ್ತಿ ಮಾಡಬೇಕಾಗುತ್ತದೆ. ಇದಕ್ಕೆ ತಮೆಲರ ಸಹಕಾರ ಸಹ ಬೇಕಾಗುತ್ತದೆ. 


ಚಿಲ್ಲಿಯಲ್ಲಿ ಕುಡಿಯುವ ನೀರನ್ನು ಯಮುನ ನದಿಯಿಂದ ಒದಗಿಸಿಕೊಡುತಿದ್ದರು. 
ಅಲ್ಲಿ ಒಂದು ಸಾವಿರ ಲೀಟರ್‌ ನೀರಿಗೆ 25 ಖೈೆಸೆಗಳು ಮಾತ್ರ ತಿಗೆದುಕೊಳ್ಳುತ್ತಿದರು. 
ಈ ವೀರಿವ ಯೋಜನವೆಯನು | ಪೂರ್ತಿಗೊಳಿಸಲು ಸರ್ಕಾರದವರು ಬಾಂ ಬೇ ಮತ್ತು 
ಕಲ್ಕತ್ತಾ ನಗರಗಳಿಗೆ 50 ಪರ್ಸೆಂಟ್‌ ಹಣವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು 
ನಗದು ನಗರಕ್ಕೆ ನೀರನ್ನು ಒದಗಿಸಿಕೊಡುವುದಕ್ಕೆ ಕೇಂದ್ರ ಸರ್ಕಾರದವರು 50 
ಪರ್ನಂಟ್‌ ಹಣವನ್ನು ಕೊಡುವಂತೆ ಒತ್ತಾಯ ಮಾಡಬೇಕು. ಇದರ ಬಗ್ಗೆ ನಮ್ಮ 
ಸರ್ಕಾರದ ಪ್ರತಿನಿಧಿಗಳು ಮತ್ತು ರಾಜದ ಪಾರ್ಲಿಮೆಂಟ್‌ ಸದಸ್ಯರು ಒತ್ತಾಯ 
ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಕೀಂದ್ರ ಸರ್ಕಾರದ ದೊಡ್ಡೆ ದೊಡ್ಡ ಕಾರಾನೆಗಳು 
ಇ). ಕೇಂದ್ರ ಸರ್ಕಾರದ ದೊಡ್ಡ ಡಿಫೆನ್ಸ್‌ ಸಿಬ್ಬಂದಿ ಇದೆ. ಅದೇ ರೀತಿಯಲ್ಲಿ ಕೇಂದ್ರ 
ಸರ್ಕಾರದ ದೊಡ್ಡ ದೊಡ್ಡ ಉದ್ದಿಮೆಗಳು ಇಲ್ಲಿ ಇವೆ, ರೈಲ್ವೆ ವೀಲ್ಸ್‌ ಅಂಡ್‌ ಅಕ್ಷಲ್‌ 
ಫ್ಯಾಕ್ಷರಿ ರಾಜ್ಯದಲ್ಲಿ ಇದೆ. ಆದ್ದರಿಂದ ಈ ಕಾವೇರಿ ಮೂರನೆಯ ಹಂತದ ಯೋಜನೆಗೆ 
ಕೇಂದ್ರ ಸರ್ಕಾರದವರು ಹಣವನ್ನು ಒದಗಿಸಿಕೊಡುವಂತೆ ಒತ್ತಾಯ ಮಾಡಬೇಕು. ಈ 
ಬಗ್ಗೆ ಸರ್ಕಾರ ತೀವ್ರವಾಗಿ ಯೋಜನೆ ಮಾಡಿ ಮುಂದಿನ ಭವಿಷ್ಠವನ್ನು ಈಗಲೇ ಯೋಚನೆ 


234 ಟ. ಆರ್‌. ಶಾಮಣ್ಣ 


ಮಾಡಬೇಕಾಗಿದೆ. ಈ ವಿಷಯದಲ್ಲಿ ತಾವ ಬೆಂಗಳೂರು ನಗರಸಬೆಯವರ ಜೊತೆಯಲ್ಲಿಯೂ 
ಕೂಡ ಸಮಾಲೋಚನೆಯನ್ನು ಮಾಡಬೇಕು. ಮೊದಲು ಬೆಂಗಳೂರು ನಗರಸಬೆಯವರು 
15 ಪರ್ಸೆಂಟ್‌ ಟ್ಯಾಕ್ಸ್‌ ಹಾಕಿದ್ದರು. ಈ ಒಂದು ವಿಷಯವಾಗಿ ಕಾರ್ಪೋರೇಟರ್ಸ್‌ 
ಜೊತೆಯಲ್ಲಿ ಸಹ ಚರ್ಚಿ ಮಾಡಬೇಕು. ಹಿಂದೆ ಬೆಂಗಳೂರು ನಗರಸಬೆಗೆ ಅಕ್ಟಾಯ್‌ನಿಂದ 
ಸುಮಾರು 2-3 ಕೋಟಿ ರೂಪಾಯಿಗಳ ಆದಾಯ ಬರುತ್ತಿತ್ತು. ಅಕ್ಟಾಯ್‌ನಿಂದ ಆದಾಯ 
ಬರದೇ ಇರುವುದರಿಂದ ಯಾವ ರೀತಿಯಲ್ಲಿ ಅನುಬಾನ ಕೊಡಬೇಕೆನ್ನುವುದನ್ನು ತಾವು 
ಅವರ ಜೊತೆಯಲ್ಲಿಕುಳಿತು ಸಮಾಲೋಚನೆ ಮಾಡಿದರೆ ಒಳ್ಳೆಯದು. 


ಬೆಂಗಳೂರು ನಗರದಲ್ಲಿ ಶೇಕಡ 15 ಪರ್ಸೆಂಟ್‌ ನೀರು ನಷ್ಟವಾಗುತಿದೆ ಎಂದು 
ಕೇಳಿದ್ದ. ಇದನ್ನು ನಿಲ್ಲಿಸುವುದಕ್ಕೆ ಸಾರ್ವಜನಿಕರು ಮತ್ತು ಸರ್ಕಾರದವರು ಕೂಡ ಪ್ರಯತ್ನ 
ಮಾಡಬೇಕಾಗಿದೆ. ಬೆಂಗಳೂರು ನಗರಕ್ಕೆ ಮೊದಲು ಅರ್ಕಾವತಿ ನದಿಯಿಂದ ಸುಮಾರು 
ವಾಲ್ಕುವರೆ ಸಾವಿರ ಗ್ಯಾಲನ್‌ ನೀರು ಬರುತ್ತಿತ್ತು. ತಿಪ್ರಗೊಂಡನಹಳ್ಳಿ ಕೆರೆಯಿಂದ 
ಸುಮಾರು 30 ಎಂ.ಜಿ.ಟಿ.ಡಿ. ನೀರು ಬರುತ್ತಿತ್ತು ಕಾವೇರಿ ಎರಡನೆ ಹಂತದ 
ಯೋಜನೆಯಿಂದ ಸುಮಾರು 60 ಎಂ.ಜಿ.ಟಿ.ಡಿ ನೀರು ಬರುತ್ತಿತ್ತು. ಒಟ್ಟು 96 
ಎಂ.ಜಿ.ಟಿ.ಡಿ. ನೀರು ಬೆಂಗಳೂರು ನಗರಕ್ಕೆ ಪ್ರತಿ ದಿವಸ ಬರುತ್ತಿತ್ತು. ಆದರೆ ಇವತ್ತು 
ತಿಪ್ಪಗೊಂಡನಹಳ್ಳಿ ಮತ್ತು ಹೆಸರುಘಟ್ಟ ಕೆರೆಯಿಂದ ನೀರು ಬರುತ್ತಿಲ್ಲ. ಕಾವೇರಿ 
ನದಿಯಿಂದ ಮಾತ್ರ ಸುಮಾರು ಈ ಎಂ.ಜಿ.ಟಿ.ಡಿ. ನೀರು ಮಾತ್ರ ಬರುತ್ತಿದೆ. ಆದ್ದರಿಂದ 
ಈ ಬಗ್ಗೆ ಸರ್ಕಾರದವರು ತೀವ್ರವಾದ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು. ಮಾನ್ಯ 
ಮಂತ್ರಿಗಳ ಹೇಳಿಕೆಯಂತೆ ಶಿಂಷಾ ಮತ್ತು ಕಾವೇರಿಯಿಂದ ಹೆಚ್ಚಿನ ನೀರು ತರಿಸಿಕೊಳ್ಳಬೇಕು. 


ಈಗ ಹೆರಿದುಹೋಗುತ್ತಿರತಕ್ಕಂಥ ಕೊಳಚೆ ನೀರನ್ನು ಮತ್ತೆ ಶುದ್ದಿ ಮಾಡಿ ಅದನ್ನು 
ಬಳಕೆಗೆ ಅಂದರೆ ಗಾರ್ಡನ್‌, ಸೀಲಿಂಗ್‌ ಇವುಗಳಿಗೆ ಉಪಯೋಗಿಸುವುದಕ್ಕೆ ಏರ್ಪಾಡು 
ಮಾಡಬೇಕು. ಈ ಕೊಳಚೆ ನೀರನ್ನು ಶುದ್ಧಿಗೊಳಿಸಿ ರಿಸ್ಥೆಕಲ್‌ ಮಾಡುವುದಕ್ಕೆ ಆಗುತ್ತದೆಯೇ 
ಎಂಬುದನ್ನು ಆದಷ್ಟು ಬೇಗ ತೀರ್ಮಾನ ಮಾಡಬೇಕು ಮತ್ತು ಈ ಕುಡಿಯುವ ನೀರಿಗೆ 
ಇರತಕ್ಕಂಥ ದೊಡ್ಡ ಆಭಾವ ಎಂದರೆ ಎಲೆಕ್ಟಿಸಿಟಿ, ಎಲೆಕ್ಟಿಸಿಚಿಯ ಬಿಗ್‌ ಕನ್‌ಸ್ಕೂಮರ್‌ 
ಎಂದರೆ ವಮ್ಮವಾಟರ್‌ ಸಪ್ಪೈ ಡಿಪಾರ್ಟ್‌ಮೆಂಟ್‌ ನವರು ಆದರೆ ಮಳೆ ಇಲ್ಲದ ಕಾರಣ 
ವಿದ್ಯುಚ್ಛಕ್ತಿಗೂ ಅಭಾವ ಬಂದಿದೆ ಹಾಗೂ ಅದಕ್ಕೆ ಹೆಚ್ಚಿನ ಬೆಲೆ ಆಗುತಿದೆ. ನೀರು 
ಸರಬರಾಜಿಗಾಗಿ ಬಳಸತಕ್ಕ ವಿದ್ಯುಚ್ಛಕಿಗೆ ಕಮರ್ಷಿಯಲ್‌ ರೇಟ್‌ ಹಾಕಬಾರದು. ಆದಷ್ಟು 
ರೀಸನಬಲ್‌ ರೇಟ್‌ ಹಾಕಿದರೆ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ, ಹೆಚ್ಚಿನ ಪವರ್‌ 
ರ್ಜಸ್‌ ಹಾಗೂ ಅದಕ್ಕೆ ಹೆಚ್ಚಿನ ಬಡ್ಡಿ ಕೊಟ್ಟರೆ, ನೀರಿನ ಬೆಲೆ ಇನ್ನೂ ಜಾಸಿಯಾಗುತ್ತದೆ. 
ಸರಕಾರ ಇದಕ್ಕೆ ಗ್ರಾಂಟ್‌ ಕೊಡಬೇಕು ಅಥವಾ ಲೋನ್‌ ಕೊಡಬೇಕು ಅಥವಾ ಇದನ್ನು 
ಯಾವ ರೀತಿ ಕಡಿಮೆ ಮಾಡಿಸಿ ನೀರಿನ ದರವನ್ನು ಕಡಿಮೆ ಮಾಡಬೇಕೆನ್ನುವುದಕ್ಕೆ ಯೋಚನೆ 


ಸಂಸದೀಯ ಪಟು 235 


ಮಾಡಬೇಕಾದುದು ಅತೀ ಅಗತ್ಯ. 'ಹಾಗೇ ಮಾಡದೇ ಹೋದರೆ ಈಗಿರತಕ್ಕಂಥ ವಿದ್ಯುಚ್ಛಕ್ತಿ 
ಬಿಲ್‌ 2.3 ಕೋಟಿ ರೂಪಾಯಿಗಳು ಹೋಗಿ, ಸುಮಾರು 4.7 ಕೋಟಿ ರೂಪಾಯಿಗಳಷ್ಟು 
ಆಗಿ, ನೀರು ಸರಬರಾಜಿಗೆ ಜಾಸ್ತಿ ಖರ್ಚಾಗುತ್ತದೆ. ಆದುದರಿಂದ ಪವರ್‌ಚಾಜರ್ನ್‌ 
ಕಡಿಮೆ ಮಾಡುವುದು ಬಹು ಅಗತ್ಯ. ಈಗಿರತಕ್ಕೆಂಥ ಸಂದರ್ಭದಲ್ಲಿ ಸಧ್ಯದಲ್ಲೇ 
ತಿಪ್ಪಗೊಂಡನಹಳ್ಳಿ ಕೆರೆಗೆ ನೀರು ಬರುವುದಿಲ್ಲ. ಕಾವೇರಿಯಿಂದ ಬರತಕ್ಕ ನೀರಿನ ಮೇಲೆ 
ಪೂರ್ತಿಯಾಗಿ ಅವಲಂಬಿಸಬೇಕಾಗಿದೆ. ಆದಕಾರಣ ಕಾವೇರಿ ನೀರನ್ನು ಸಮರ್ಪಕವಾಗಿ 
ಹಂಚಿ, ಸಾಧ್ಯವಾದಷ್ಟೂ ಕೂಡಾ ಈಕ್ಷಿಟಿಬಲ್‌ ಡಿಸ್ಟಿಬ್ಯೂಷನ್‌ ಆಗುವ ಹಾಗೆ 
ನೋಡಿಕೊಳ್ಳಬೇಕು. ಕೆಲವುಕಡೆ ನೀರು ಬರುವುದಿಲ್ಲ. ಕೆಲವು ಕಡೆ ಸುಮಾರಾಗಿ ಬರುತ್ತದೆ. 
ಇನ್ನು ಕೆಲವ ಕಡೆ ಬರುವುದೇ ಇಲ್ಲ, ಈ ರೀತಿಯಾದಂಥ ದೂರುಗಳು ಇವೆ. ಆದಕಾರಣ 
ಎಲ್ಲಾಕಡೆಗೂ ನೀರನ್ನು ಸಮರ್ಪಕವಾಗಿ ಹಂಚಿತಕ್ಕಂಥ ವ್ಯವಸ್ಥೆ ಆಗಬೇಕು. ಮುಖ್ಯವಾಗಿ 
ರಾಜಾಜಿನಗರ, ಶ್ರೀರಾಮಪುರ ಈ ಕಡೆಗಳಲ್ಲಿ ನೀರಿನ ಅಭಾವ ಬಹಳವಾಗಿದೆ. ಆದ 
ಕಾರಣ ವಾಟರ್‌ ಡಿಸ್ಟಿಬ್ಕೂಷನ್‌ ಸರಿಯಾಗಿ ಮಾಡಿ, ಆಲ್ಪರ್‌ನೇಟಿವ್‌ ಟೈಮ್‌ನಲ್ಲಿನೀರು 
ಕೊಡಬೇಕೆಂದು ಹೇಳುತ್ತೇನೆ. ಇನ್ನು ಮುಂದೆ ಬರುವ ಕಾಲದಲ್ಲಿ ನೀರಿಗೆ ಬಹಳ 
ಕಷ್ಟವಾಗಬಹುದು. 

ಈಗ ಬೆಂಗಳೂರು ನಗರದ ವಾತಾವರಣ ಮಳೆ ಇಲ್ಲದೆ ಬಹಳ ಕೆಟ್ಟು ಹೋಗಿದೆ. 
ಇದಕ್ಕೆ ಹೆಚ್ಚಾಗಿ ಗಿಡಗಳನ್ನು ಬೆಳಸತಕ್ಕದ್ದು, ಹಾಗೂ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸತಕ್ಕದ್ದು 
ಮುಖ್ಯ. ಯಾವತ್ತೂ ಕೂಡ ಬೆಂಗಳೂರು ನಗರವನ್ನು ಹಸಿರು ಪ್ರದೇಶವನ್ನಾಗಿ 
ಇಡಬೇಕಾದುದು ಅಗತ್ಯವಾಗಿದೆ. ಆದ ಕಾರಣ ಬೆಂಗಳೂರು ಪೆಗರದ ಸುತ್ತ ಗ್ರೀನ್‌ 
ಬೆಲ್ಸ್‌ ಏರಿಯಾ ಮಾಡಬೇಕು. ಆದರೆ ಈಗ ನೀರಿನ ಅಭಾವ ಇದೆ, ಇದರ ಬಗ್ಗೆ 
ವಿಚಾರ ಮಾಡಿ ನೋಡಿ. ಇದನ್ನು ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಬೇಕು. 
ಎಷ್ಟು ಮಾಡಿದರೂ ಕೂಡಾ ಬೆಂಗಳೂರು ನಗರದ ನೀರಿನ ಹಂಚಿಕೆಯನ್ನು ನೋಡಿದರೆ 
ನ್ಯಾಷನಲ್‌ ಆವರೇಜ್‌ನಲ್ಲಿ 4 ಗ್ಯಾಲನ್‌ ನೀರು ಕೊಡಬೇಕು. ನೀರು ಆದರೆ 
ಬೆಂಗಳೂರು ನಗರದಲ್ಲಿ ಒಬ್ಬರಿಗೆ 15 ರಿಂದ 13 ಗ್ಯಾಲನ್‌ ನೀರು ಸಿಗುತ್ತಿದೆ. ಈಗೆ 
ಅದೂ ಸಿಗುತ್ತಿಲ್ಲ. ನಾವು ಇಷ್ಟೆಲ್ಲಾ ಕಷ್ಟಪಟ್ಟರೂ ಕೂಡಾ ನ್ಯಾಷನಲ್‌ ಆವರೇಜ್‌, 
ನ್ಯಾಷನಲ್‌ ಸ್ಪಾಂಡರ್ಡ್‌ಗೆ ಬಂದಿಲ್ಲ. ದಿನೇ ದಿನೇ ನೀರಿನ ದರ ಹೆಚ್ಚುತ್ತಿದೆ. ಅದರ 
ಜೊತೆಗೆ ಬೀದಿ ಕೊಳಾಯಿಗೆ ಒಂದು ವರ್ಷಕ್ಕೆ ಸುಮಾರು ಎಂಟು ಸಾವಿರ ರೂಪಾಯಿಗಳ 
ಚಾರ್ಜ್‌ ಕೊಡಬೇಕಾಗುತ್ತದೆ ಆದುದರಿಂದ ಈ ಬೀದಿ ಕೊಳಾಯಿಗಳನ್ನು ಹಾಕುವುದನ್ನು 
ನಿಲ್ಲಿಸಿ, ಮನೆಯವರಿಗೇ ನೀರನ್ನು ತೆಗೆಯಕೊಳ್ಳುವುದಕ್ಕೆ ಅವಕಾಶ ಮಾಡಿದರೆ, ಬಹಳ 
ಉಳಿತಾಯ ಆಗುತ್ತದೆ. ಬೆಂಗಳೂರು ನೀರು ಸರಬರಾಜು ಯೋಜನೆಗೆ ವರ್ಬ್‌ 
ಬ್ಯಾಂಕಿನಿಂದ ಲೋನ್‌ ತೆಗೆದುಕೊಳ್ಳಬೇಕೆಂಬ ವಿಚಾರ ಇರುತ್ತದೆ. ವರ್ಲ್ಡ್ಸ್‌ ಬ್ಯಾಂಕಿನವರ 


236 ಟಿ. ಆಲ್‌. ಖಾಮಣ್ಣ 


ಕಂಡಿಷನ್ಸ್‌ ನೋಡಿದರೆ ಇದು ಬಹಳ ತಡವಾಗಬಹುದು. ಅವರ ಕಂಡಿಷನ್ಸ್‌ ಪ್ರಕಾರ 
ನೀರನ್ನು ಕಮರ್ಷಿಯಲ್ಸೆಸ್‌ ಮಾಡಬೇಕಾಗುತ್ತದೆ. ಇದು ಪ್ರಾಫಿಟಬಲ್‌ ವೆಂಚರ್‌ 
ಜಗಬೆಕಾಗುತ್ತದೆ. ಅವರು ನಾನಾ ತರಹ ಕಂಡೀಷನ್ಸ್‌ ಹಾಕುತ್ತಾರೆ. ಇದರಿಂದ 
ವರ್ಲ್‌ ಬ್ಯಾಂಕ್‌ ಲೋನ್‌ ತೆಗೆದುಕೊಳ್ಳುವುದಕ್ಕೆ ಕಷ್ಟವಾಗುತ್ತದೆ. ಕಡಿಮೆ ಬಡ್ಡಿ ದರದಲ್ಲಿ 
ಹೆಚ್ಚಿನ ಕಂಡಿಷನ್ಸ್‌ ಇಲ್ಲದೇ ಹೋದರೆ ವರ್ಲ್ಡ್‌ ಬ್ಯಾಂಕ್‌ನಿಂದ ಲೋನ್‌ 
ತೆಗೆದುಕೊಳ್ಳಬಹುದು. 

ಕಾವೇರಿ ಮೂರನೆಯ ಹಂತದ ನೀರು ಸರಬರಾಜು ಯೋಜನೆ ಬೇಗ ಆಗದೇ 
ಹೋದ ಪಕ್ಷದಲ್ಲಿ ಬೆಂಗಳೂರು ನಗರದ ನಾಗರೀಕರು ಬಹಳ ಕಷ್ಟಪಡಬೇಕಾಗುತ್ತದೆ. 
ಕೇಂದ್ರ ಸರಕಾರ, ರಾಜ್ಯ ಸರಕಾರ ಹಾಗೂ ಲೋಕಲ್‌ ಬಾಡೀಸ್‌ ಎಲ್ಲಾ ಸೇರಿ 
ಸಾಧ್ಯವಾದಷ್ಟೂ ಕೂಡ ಸಂಪನ್ಮೂಲಗಳನ್ನು ಒಬಗಿಸಿಕೊಂಡು ಕಾರ್ಯಕ್ರಮ 
ತೆಗೆದುಕೊಳ್ಳಬೇಕು ಮತ್ತು ಈಗ ವ್ಯರ್ಥವಾಗಿ ಹೋಗುತ್ತಿರತಕ್ಕಂಥ ಕೊಳಚಿ ನೀರನ್ನು 
ರೀಸ್ಕಕೆಲ್‌ ಮಾಡುವುದಕ್ಕೆ ಆಗುತ್ತದೆಯೇ ಎಂಬುದರ ಬಗ್ಗೆ ಪ್ರಯತ್ನ ಮಾಡಬೇಕು. 
ಈ ರೀತಿ ಮಾಡುವುದರಿಂದ ಬೀರನ್ನು ಉಳಿಸುವುದಕ್ಕೆ ಸಾಧ್ಯವಾಗಬಹುದು. ಈಗ 
ತಿಪ್ರಗೊಂಡನಹಳ್ಳಿ ಜಲಾಶಯ ಒಣಗಿ ಹೋದ ಮೇಲೆ ಹೇಮಾವತಿ ನೀರನ್ನು ನಗರಕ್ಕೆ 
ತರಬೇಕೆಂದು ಒಂದು ಬೇಡಿಕೆ ಇದೆ. ಇದು ಆಗುತ್ತದೆಯೇ ಹೇಗೆ ಎನ್ನುವುದರ ಬಗ್ಗೆ 
ಸರಕಾರದವರು ಸಂಬಂಧಪಟ್ಟ ಅಧಿಕಾರಿಗಳು ಅಸೆಂಬ್ಲಿ ಮತ್ತು ಕೌನ್ಸಿಲ್‌ ಸದಸ್ಯರುಗಳು 
ಕುಳಿತು ಚರ್ಚೆ ಮಾಡಿ, ಅದನ್ನು ತರಿಸುವುದಕ್ಕೆ ಪ್ರಯತ್ನ ಪಡಬೇಕು ಈ ಬರಗಾಲದ 
ಸಮಯದಲ್ಲಿ ನೀರನ್ನು ಸಮರ್ಪಕವಾಗಿ ಎಲ್ಲರಿಗೂ ಹಂಚಿ, ನೀರು ವ್ಯರ್ಥವಾಗದ 
ಹಾಗೆ ನೋಡಿಕೊಳ್ಳಬೇಕೆಂಬುದು ಮುಖ್ಯ. ಕುಡಿಯುವ ನೀರನ್ನು ಬೇರೆ ಕಾರಣಗಳಿಗೆ 
ಬಳಸದೇ ಇರುವಂತೆ ನೋಡಿಕೊಳ್ಳಬೇಕು. ಓಂದು ಕಡೆ ಹೆಚ್ಚು ನೀರನ್ನು ಒದಗಿಸುವುದು, 
ಮತ್ತೊಂದು ಕಡೆ ಜನಗಳಿಗೆ ನೀರೇ ಇಲ್ಲದಿರುವುದರಿಂದ ಬಹಳ ಕಷ್ಟವಾಗುತ್ತದೆ. ಇದರ 
ಬಗ್ಗೆ ಸಾಧ್ಯವಾದಷ್ಟು ಬೇಗ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಚೆನ್ನಾಗಿ 
ತಿಳಿದಿರತಕ್ಕಂಥ ಮಂತ್ರಿಗಳು ಇರುವುದರಿಂದ ಸಾಧ್ಯವಾದಷ್ಟು ಕೂಡಾ ಇದರ ಬಗ್ಗೆ 
ಬೇಗ ಎಚ್ಚರಿಕೆ ಮಹಿಸಿ ಕ್ರಮ ತೆಗೆದುಕೊಳ್ಳುತ್ತಾರೆಂಬ ನಂಬಿಕೆ ನನಗೆ ಇದೆ. ನೀರನ್ನು 
ಸಮರ್ಪಕವಾಗಿ ಹಂಚಿಕೆ ಮಾಡಬೇಕಾದ ಜವಾಬ್ದಾರಿ ಸರಕಾರದ ಮೇಲೆ ಇದೆ. 


ಬಗೆ ೫ 


A 


ಬೆ 


5 ಹಾಕ್ರಿ ಕೀಸ್‌ RR ತಾಗಿಲನಂದು 
yal 


ಯಾನ್ಯ ಮಂತ್ರಿಗಳು ಹೇಳುತಾರೆ. ಬೇಬಿ ರಾಜ್ಯ ಸಂಗನ ವಮ ಸಹ ಹೋಲಿಸಿದದೆ 
ul: ಚಿ [4 
ನಮ್ಮಿ 9 ಮುಲ್‌ಪ್ರಾಕ್ಷೀನ್‌ ಕಡಿಮ ಇದೆಯೆಂದು ನಾಮು ಒಪ್ಪಿಕೊ ತೇನ. ಮಾಲ್‌ಪ್ರಾಕ್ಟೀಸ್‌ 


ುವೆದಹ್ಳುಗುವುದಿಲ್ಲ. ಹುಡುಗರು ಮಾಲ್‌ಪ್ರಾಕ್ಟಿಸ್‌ ಮಾಡುತಿರತಕ್ಕಂಥುದ್ದು, 


pa) Ke] [] 
ಉಪಾಬ್ಲಾಯರ ಸಹಕಾರದಿಂದ ಮಾಲ್‌ಪ್ರಾಕ್ತೀಸ್‌ ಮಾಚತಕ್ಕಂಥಾದ್ದು ಪ್ರಶ್ನೆ ಪತ್ರಿಕಯನ್ನು 
ಖೀಕೇಚ್‌ ಮಾಡುವುದು ಮುಂತಾದರಲ್ಲಾ ನಡೆಯುತಿಬೆ. ಅನೇಕ ಕಡೆಗಳಲ್ಲಿ ತಮ್ಮ 
ಶಾಲೆಗಳಲ್ಲಿ ಫಲಿತಾಂಶ ಚಿನ್ದಾಗಿ ಬರಬೇಕೆಂಬ ಉದ್ದೇಶದಿಂದ ಉಪಾಧ್ಹಾಯರು ಹುಡುಗರು 


ಕಾಪಿ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡುತ್ತಾರೆ. ಅಪರೇ ಹೇಳಿಕೊಡುಪಾದೆ, 
ಹೊಸ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆದು ಮೊದಲು ಬರೆದಂತಹ ಖೇಪ 
ತೆಗೆದುಕೊಂಡು ಈ ಪತ್ರಿಕೆಯನ್ನು ಲಗತ್ತಿಮುವ ಪದ್ಧಕಿಯೂ ವಡೆದಿ 


-ಿ [] fl 
ಕಡೆಗಳಲ್ಲಿ ಪುಸಕಗಳನ್ನು ಇಟ್ಟುಕೊಂಡು ಕಾಪಿ ಮಾಡುತ್ತಾರೆ. ಪಕ್ಕದಲ್ಲಿರುವವನ ಉತ್ತರ 
ಪತ್ರಿಕಿಯನ್ನು ತಗೆದುಕೊಂಡು ಕಾಪಿ ಮಾಡಿ ಬಾಪನ್‌ ಕೊಡುಪಂತಹ ಪದಿ ಕೂಡ 
ಇವತ್ತು ನಡೆಯುತ್ತಿದೆ. 

ಇದರೆ ಬಗ್ಗೆ ಸರ್ಕುರದವರು ಕೊಡಾ ಸಾಕುದಪ್ರು ಮುತುವರ್ಜಿಯನ್ನು ಮಿಸಿದ್ದಾರೆ. 
ಪೋಲೀಸರು ಮತ್ತು ವಿಜಿಲೆನ್ಸ್‌ ಎಂದು ಇದೆ. ಇವರೆಲ್ಲರನ್ನೂ ಅಲ್ಲಿ ಹಾಕುತಿದ್ದಾದೆ. 


ಆದರೂ ಇಷ್ಟೆಲ್ಲಾ ವೈವಸ್ತೆ ಸಾಲದು. ನುಮ ಕೇಳತಕ್ಕಂಥ ಈ ಪೇಪರ್‌ ಲೀಕ್‌ ಔಟ್‌ ಆಗದ 
ಹಾಗೆ ಮಾಡಲು ಏನು ಮಾಡಿದ್ದೀರಿ? ಮತ್ತು ಉಪಾಧಾಯರ ಸಹಾಯ, ಸಹಕಾರ 
ಪಡೆದು ಕಾಪಿ ಮಾಡತಕ್ಷೂಥ ಪ್ರವ್ಯತಿ ಇದೆ ಎಂತಲೂ ಹೇಳುತ್ತಾರೆ. ಉತ್ತರವನ್ನು ಬೋರ್ಡ್‌ 
ಮೇಲೆ ಬರೆಯುವಂತೆ ಖವುವ್ನ” ಇದೆಯೆ ೦ದು ಹೇಳುತ್ತಾರೆ. ವಾನು ಈ ಎಲ್ಲಾ ಡಿಸಿಪ್ರಿನ್‌ 
ಕಮಿಟಿಯಲ್ಲಿರುವಾಗ | ಒಂದು ರಿಷೋರ್ಟ್‌ ಬುಂದಿಬೆ. ಸೂಪರಿಟೆಂಡೆಂಟ್‌ರವರು ಹೊದಗೆ 
ಹೋಗುವಾಗ ಅದನ್ನು ನೋಡಿ ಉಪಾದ್ಯಾಯರು ಆಮೇಲೆ ಸುಖವಾಗಿ ನಿದ್ದ ಮಾಡುತ್ತಾ 
ಗೊರಕೆ ಹೊಡೆಯುತ್ತಿದ್ದರೆ ಹ ಡುಗದು ಸ್ಟೇಚ್ಟಿಯಾಗಿ ಕಾಸ: ಮಾಡಿಕೊಂಡು ಹೋಗುತ್ತಾರೆ 
ದು ಇದೆ, ಮತ್ತೆ ಕೆಲವ್ರು ಹುಡುಗರು ಜೇಬಿನಲ್ಲಿ ಕಾಗದವನ್ನು ತೆಗೆದುಕೊಂಡು ಹೋಗಿ 
ಮ ' ಮಾಡುವಂಥದ್ದು ಇದೆ ಎಂದು ಹೇಳುತ್ತಿದ್ದಾರೆ. ಎಂಟ್ರೆನ್ಸ್‌ ಟೆಸ್ಟ್‌ 
ಮತ್ತು ಪರಿಜೆಗಳಲ್ಲ ಬಂದಿರತಕ್ಕಂ ಥೆ ಅಕಗಳಲ್ಲೂಕೂ ಕೂಡಾ ವೃತ್ಸಾಸಿ ಇದೆ ಎಂದು ಗೊತಾಗಿಬೆ. 
ಇದೆರ ಬಗೆ ಏವಾವರೊ ಹ ದೀರ್ಷವಾದ ಯೋಚನೆ ಮಾಡಿ ಕಷ್ಟಪಟ್ಟು ಓದುವವರಿಗೆ 
ುಜ ಪ್ರಯತ್ತ ಮಾಡುತೀರಾ? ಏನೋ ಉಪ ಮ ಹೆದರಿಸಿ 


* ವಿಧಾನ ಪರಿಷತಿನ ನಡವಳಿಕೆ ದಿನಾಂಕ: 4ನೇ ಮಾರ್ಜ್‌ 1987 


£ 
3 
ಅಭ 
ಬ 


") 


238 ಟಿ. ಆರ್‌. ಶಾಮಣ್ಣ 


ಬೆದರಿಸಿ ಕಾಪಿ ಮಾಡಿಕೊಂಡು ಹೆಚ್ಚಿಗೆ ಅಂಕವನ್ನು ಗಳಿಸಬೇಕೆಂದು ಬರುವ ಏದ್ಮಾರ್ಥಿಗಳನ್ನು 
ತಡೆಹಿಡಿಯಬೇಕು. ಇದರಿಂದ ಕಣ್ಣಿನಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ಓದುವಂಥ 
ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಓದುವವನಿಗೂ ಮತ್ತು ಓದದೇ ಇರುವವರಿಗೂ 
ವ್ಯತ್ಕಾಸ ಇದೆ. ಇದೆಲ್ಲದರ ಬಗ್ಗೆ ಸರ್ಕಾರದವರು ದೀರ್ಪವಾದ ಆಲೋಚನೆ 
ಮಾಡುತ್ತಾರೆಯೇ? ಮತ್ತು ಸರಿಯಾದ ಶಿಸ್ತು ನಿಯಮಗಳನ್ನು ಪಾಲಿಸಲು ಪ್ರಯತ್ನ 


ಶ್ರೀ ಡಿ. ಮಂಜುನಾಥ್‌:- ಸದಸ್ಯರು ಈಗಾಗಲೇ ಹೇಳಿರುವಂತೆ ನಮಲ್ಲಿ 


ಮಾಲ್‌ ಪ್ರಾಕ್ಟೀಸ್‌ ಸ್ವಲ್ಪ ಕಡಿಮೆಯಾಗಿದೆ. ಇದಕ್ಕಾಗಿ ಪೊಲೀಸ್‌ ಬಂದೋಬಸ್ಟ್‌ 
ಮಾಡುತ್ತಿದ್ದೇವೆ. ಲೀಕೇಜ್‌ ಆಗದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪೊಲೀಸ್‌ 


ಸ್ಟೇಷನ್‌ ನಲ್ಲೋ ಖಜಾನೆಯಲ್ಲೋ ಇಡುತ್ತೇವೆ. ಮೊದಲು ಅಂದರೆ ಆಯಾಯ ಸ್ಕೂಲ್‌ 
ಹೆಡ್‌ ಮಾಸ್ಟರ್‌ಗಳ ಕೈಗೆ ಕೊಟ್ಟು ಬಿಡುತ್ತಿದ್ದೆವು. ಈಗ ಮತ್ತೆ ಸ್ಕಾಡ್‌ ಮಾಡಿರುವುದರಿಂದ 
ಬಹುತೇಕವಾಗಿ ಕಡಿಮೆಯಾಗಿದೆ ಪೂರ್ತಿಯಾಗಿ ಕಡಿಮೆಯಾಗಿದೆ ಎಂದು ವಾನು ಕೂಡಾ 
ಹೇಳಲಿಕ್ಕೆ ಇಚ್ಛಪಡುವುದಿಲ್ಲ. ಸ್ವಲ್ಪ ಕಡಿಮೆಯಾಗಿದೆ. ಇನ್ನೂ ಕಡಿಮೆ ಮಾಚುವುದಕ್ಕಿ 
ಮಾನ್ಯ ಸದಸ್ಯರು ಹೇಳಿದ ಹಾಗೆ ಪ್ರಯತ್ನ ಮಾಡುತ್ತೇವೆ. 

ಶ್ರೀ ಟ.ಆರ್‌. ಶಾಮಣ್ಣಃ- ಕೆಲವು ಸಂದರ್ಭದಲ್ಲಿ ಐ.ಐ.ಟಿ.ಗೆ ಒಪ್ಪಿಸಿ 
ಪರೀಕ್ಷೆಗಳನ್ನು ಮಾಡುವ ಒಂದು ಪದ್ಧತಿ ಇದೆ. ಐ.ಐ.ಟಿ. ಈ ತರಹ ಏಜೆನಿಗಳಿಗೆ 
ಕೊಟ್ಟು ಪರೀಕ್ಷೆಗಳನ್ನು ಮಾಡತಕ್ಕಂಥ ವ್ಯವಸ್ಥೆ ಏನು ಇದೆ, ಇದರ ಬಗ್ಗೆ ಸ್ವಲ್ಪ ಯೋಚನೆ 
ಮಾಡುತ್ತೀರಾ? 


ಶ್ರೀ ದಿ. ಮಂಜುನಾಥ್‌:- ಅದನ್ನು ಮಾಡುವುದಕ್ಕಾಗುವುದಿಲ್ಲ ಸ್ಟಾಮಿ. 


ಸಂಸದೀಯ ಪಟು 


tJ 
ಟು 
Ne) 


ಚೆರಳಚ್ಚುಗಾರರಿಗೆ ವಿಶೇಷ ವೇತನದ ಬಗ್ಗೆ * 


ಬೆರಳಚ್ಚು ತಾಂತ್ರಿಕವಾದ ವಿದ್ಯಾಭ್ಯಾಸ ಮತ್ತು ಈ ಟೈಪ್‌ರೈಟಿಂಗ್‌ ಮತ್ತು 
ಷಾರ್ಟ್‌ಹ್ಯಾಂಡ್‌ ಎಲ್ಲಾ ಕಛೇರಿಗಳಿಗೂ ಅತೀ ಅವಶ್ಯಕವಾಗಿ ಬೇಕಾದಂಥ ವಿದೈ. ಇದಕ್ಕೆ 
ಹೆಚ್ಚು ಉತ್ತೇಜನ ಇಲ್ಲದೇ ಇರುವುದರಿಂದ ಉತ್ತಮವಾದ ಬೆರಳಚ್ಚು ಶೀಘ್ರಲಿಪಿಗಾರರು 
ಸಿಕ್ಕುವುದು ಕೆಷ್ಟ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ತರಬೇತಿ ಹೊಂದಿ ತಪುಗಳಿಲ್ಲದೇ 
ಟೈಪು ಮಾಡತಕ್ಕಂಥ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳಬೇಕಾದಂಥ ಪಕ್ಷದಲ್ಲಿ ಸ್ವಲ್ಪಮಟ್ಟಿಗೆ 
ಇಂಗ್ಲೀಷ್‌ ನಾಲೆಡ್ಜ್‌ ಮತ್ತು ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿರಬೇಕು. ಈ ವಿದ್ಯಾಭ್ಯಾಸ 
ಮಾಡತಕ್ಕವರು ಬಹಳ ಕಡಿಮೆ ಇರುವುದರಿಂದ ಇವರಿಗೆ ಹೆಚ್ಚಿನ ಬಡ್ತಿ ಕೊಟ್ಟು ಆಲೋಯೆನ್ಸ್‌ 
ಕೊಡಬೇಕಾಗುತ್ತದೆ. ಈ ಬಗ್ಗೆ ಸರ್ಕಾರ ತೀವ್ರವಾಗಿ ಕ್ರಮ ತೆಗೆದುಕೊಂಡು ಉತ್ತಮವಾಗಿ 
ಸೇವೆ ಮಾಡತಕ್ಕಂಥ ಬೆರಳಚ್ಚಿಗಾರರನ್ನು ಮತ್ತು ಶೀಪ್ರಲಿಪಿಗಾರರನ್ನು ನೇಮಕ ಮಾಡಿಕೊಂಡು 
ಅವರಿಗೆ ಹೆಚ್ಚಿನ ಸಂಬಳವನ್ನು ಕೊಡಬೇಕಾಗುತದೆ. ಮಾನ್ಯ ಮಂತ್ರಿಗಳು ಯಾವ ರೀತಿ 
ಸಹಾಯ ಮಾಡುತ್ತೀರಾ ಎನ್ನುವುದನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. 
ಶ್ರೀ ಬಿ. ಸೋಮಶೇಖರ್‌: ಈ ಒಂದು ವಿಷಯದಲ್ಲಿ ಈಗಾಗಲೇ ಸೂಕ್ತವಾದ ಕ್ರಮ 
ತೆಗೆದುಕೊಂಡಿದ್ದೇವೆ. ಆದೇಶವನ್ನು ಒಂದು ವಾರದೊಳಗೆ ಹೊರಡಿಸಿ ಅವದಿಗೆ ಮೇತವ ಏನು 
ಬರಬೇಕಾಗಿದೆ ಅದನ್ನು ಸರ್ಕಾರದ ನೌಕರರ ಜೊತೆಗೆ ಅದನ್ನು ಖಾಸಗಿ ಶಾಲೆಯವರಿಗೂ ಕೊಡತಕ್ಕ 
ವ್ಯವಸ್ಥೆಯನ್ನು ಮಾಡುತ್ತೇವೆ. 
ಶ್ರೀ ಟಿ.ಆರ್‌. ಶಾಮಣ್ಣು- ಶೀಘ್ರಲಿಪಿ ಮತ್ತು ಬೆರಳಚ್ಚುಗಾರರನ್ನು ಆಯ್ಕೆ 
ಮಾಡುವಾಗ ಅಲ್ಲದೇ ಬೆರಳಚ್ಚು ಮಾಡುವವರನ್ನು ಆಯ್ಕೆ ಮಾಡಬೇಕು. ಸಾಮಾನ್ಯವಾಗಿ 
ಜನರು ಬೇರೆ ಕಡೆ ಯಾವದೂ ಸಿಕ್ಕದೇ ಇದ್ದಾಗ ಈ ಬೆರಳಚ್ಚು ಮತ್ತು ಶೀಘ್ರಲಿಪಿ 
ಕಲಿಯಲಿಕ್ಕೆ ಬರುತ್ತಾರೆ. ಉತ್ತಮ ಗುಣಮಟ್ಟ ಉಳ್ಳಂತಹ ವಿಧ್ಯಾರ್ಥಿಗಳನ್ನು ತಯಾರು 
ಮಾಡುವುದು ಕಷ್ಟವಾಗಿರುವುದರಿಂದ ಜನರಿಗೆ ಹೆಚ್ಚಿನ ಉತ್ತೇಜನವಾಗುವ ರೀತಿಯಲ್ಲಿ 
ಹೆಚ್ಚಿನ ಸಂಬಳವನ್ನು ಕೊಟ್ಟು ಕನ್ನಡ ಬೆರಳಚ್ಚು ಶೀಘ್ರಲಿಪಿ ಜೊತೆಗೆ ಇಂಗ್ಲೀಷ್‌ 
ಬರತಕ್ಕವವನ್ನು ಕೆಲಸಕ್ಕೆ ತೆಗೆದುಕೊಂಡರೆ ಬಹಳ ಅನುಕೂಲವಾಗುತದೆ. ಹೆಚ್ಚಿನ 
ಭಾಷಾಜ್ಞಾನ ಇರತಕ್ಕವರನ್ನು, ವ್ಯವಹಾರ ಜ್ಞಾವ ಇರತಕ್ಕವರನ್ನು ಚೆನ್ನಾಗಿ ಕೆಲಸ 
ಮಾಡತಕ್ಕವರನ್ನು ಕಛೇರಿ ಕೆಲಸಕ್ಕೆ ನೇಮಕ ಮಾಡಿಕೊಂಡು ಅವರಿಗೆ ಜಾಸ್ತಿ ಸಂಬಳ 
ಕೊಡಬೇಕಾಗುತ್ತದೆ. ಆ ರೀತಿ ಮಾಡಲಿಕ್ಕೆ ಯೋಚನೆ ಮಾಡುತ್ತೀರಾ? ಈಗ ಏನಾಗಿದೆ 
ಎಂದರೆ ಸುಮನೆ ಸರ್ಟಿಫಿಕೇಟ್‌ ತೆಗೆದುಕೊಂಡು ಬಂದು ಕೆಲಸಕ್ಕೆ ಸೇರುವುದರಿಂದ 
ಬಹಳ ಕಷ್ಟವಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಾಣಿಜ್ಯ ವಿದ್ಯಾಭ್ಯಾಸ ಬಹಳ ಮುಖ್ಯ. ಈ 


* ವಿಧಾನ ಪರಿಷತಿನ ನಡವಳಿಕೆ ದಿನಾಂಕ: 8ನೇ ಜೂನ್‌, 1986 


psf) 


ಆದುದಿಂಬ, 
ಸ, 


ನಿ i 
ಬಹಳ ಅಗತ್ತ ಇದೆ. 


ಮ yp 
w 
Ke 
83 
[A 
3 


ಸೇನೆದ 


ಶು ಕೊಡಿ 


~ 


ಸಂಸದೀಯ ಪಟು 


2001 - 2002 ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲ 
ಗ್ರಂಥಾಲಯ ಸಮಿತಿ ಸದಸ್ಮರು 


ಶ್ರೀಯುತರುಗಳಾದ : 
1. ಡೇವಿಡ್‌ ಸಿಮಿಯೋನ್‌ ವಿಧಾನ ಪರಿಷತ್ತಿನ ಸಭಾಪತಿಯವರು 
ಹಾಗೂ ಅಧ್ಯಕ್ಷರು 
2. ಎಂ. ವಿ. ವೆಂಕಟಪ್ಪ ವಿಧುನ ಸಭೆಯ ಸಭಾಧ್ಯಕ್ಷರು 
3. ಗುತ್ತೇದಾರ್‌ ಸುಭಾಷ್‌ ರುಕ್ಕಯ್ಯ ವಿಧಾನ ಸಭಾ ಸದಸ್ಕರು 
4. ಬೆಲ್ಲದ್‌ ಚಂದ್ರಕಾಂತ್‌ ಗುರಪ್ಪ ಎ 
5. ಕೆ. ಎನ್‌. ಸುಬ್ಬಾರೆಡ್ಡಿ - 
6. ಉಮೇಶ್‌ ವಿ.ಕತ್ತಿ ಪ 
7. ಬಿ. ಬಿ. ಶಿವಪ್ಪ -”- 
8. ಶಶೀಲ್‌ ಜಿ. ನಮೋಶಿ ವಿಧಾನ ಪರಿಷತ್‌ ಸದಸ್ಯರು 
9. ಕರ್ಪೂರಿ ಮಠ್‌ - 
10. ಶ್ರೀಮತಿ ನಿರ್ಮಲಾ ವೆಂಕಟೇಖ್‌ -- 
2001 - 2002 ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲ 
ಗ್ರಂಥಾಲಯ ಉಪ ಸಮಿತಿ ಸದಸ್ಮರು 
1. ಬಿ.ಬಿ. ಶಿವಪ್ಪ ವಿಧಾನಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು 
2. ಸುಬಾಷ್‌ ರುಕ್ತಯ್ಯ ವಿಧಾನಸಭಾ ಸದಸ್ಯರು 
ಗುತ್ತೇದಾರ್‌ 
3. ಚಂದ್ರಕಾಂತ ಗುರಪ್ಪ ಬೆಲ್ಲದ್‌ ರ 
4, ಉಮೇಶ್‌ ವಿ. ಕತ್ತಿ 
5. ಕೆ.ಎನ್‌. ಸುಬಾರೆಡಿ ರ 
ಬ ಡ 
6. ಡಾ. ಎಲ್‌. ಹನುಮಂತಯ್ಯ ವಿಧಾನ ಪರಿಷತ್ತಿನ ಸದಸ್ಯರು 
7. ಕೆ. ನಿರಂಜನ್‌ ನಾಯ್ದು ವತ ದವ 


. ಶ್ರೀಮತಿ ನಿರ್ಮಲಾ ವೆಂಕಟೇಶ್‌ ನ್‌್‌ 


241 


242 ಟ. ಆರ್‌. ಶಾಮಣ್ಣ 


2002 - 2003 ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲ 


ಗ್ರಂಥಾಲಯ ಸಮಿತಿ ಸದಸ್ಮರು 


ಶ್ರೀಯುತರುಗಳಾದ : 

1. ಬಿ. ಎಲ್‌. ಶಂಕರ್‌ ವಿಧಾನ ಪರಿಷತ್ತಿನ ಸಭಾಪತಿಯವರು 
ಹಾಗೂ ಅಧ್ಯಕ್ಷರು 

2. ಎಂ.ವಿ. ವೆಂಕಟಪ್ಪ ವಿಧಾನ ಸೆಬೆಯ ಸಭಾಧ್ಯಕ್ಷರು ಹಾಗೂ 
ಸಮಿತಿ ಸದಸ್ಯರು 

3. ಬಿ. ಬಿ. ಶಿವಪ್ಪ ವಿಧಾನ ಸಭಾ ಸದಸ್ಯರು 

4. ಪಿ. ರಮೇಶ್‌ - 

5. ಡಾ. ಬಾರತಿ ಶಂಕರ್‌ ಸಿ 

6. ಡಿ. ಆರ್‌. ಪಾಟೀಲ್‌ ಎ 

7. ಕೆ. ಬಿ. ಚಂದ್ರಶೇಖರ್‌ ಖಿ 

8. ರಾಮಚಂದ್ರೇಗೌಡ ವಿಧಾನ ಪರಿಷತ್‌ ಸದಸ್ಯರು 

9. ಡಾ. ಎಂ.ಪಿ. ನಾಡಗೌಡ - 


10. ಎಂ. ಎಸ್‌. ಸಿದ್ದರಾಜು - 


2003 - 2004 ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲ 
ಗ್ರಂಥಾಲಯ ಸಮಿತಿ ಸದಸ್ಕರು 


ಶ್ರೀಯುತರುಗಳಾದ : 

1. ಬಿ. ಎಲ್‌. ಶಂಕರ್‌ ವಿಧಾನ ಪರಿಷತ್ತಿನ ಸಭಾಪತಿಯವರು 
ಹಾಗೂ ಅಧ್ಯಕ್ಷರು 

2. ಎಂ. ವಿ. ವೆಂಕಟಪ್ಪ ವಿಧಾನ ಸಭೆಯ ಸಭಾಧ್ಯಕ್ಷರು ಹಾಗೂ 
ಸಮಿತಿ ಸದಸ್ಯರು 

3. ಬಿ. ಬಿ. ಶಿವಪ್ಪ ವಿಧಾನ ಸಭಾ ಸದಸ್ಯರು 

4. ಎಸ್‌.ಕೆ. ಬೆಳ್ಳುಬ್ಬಿ ಹ 

5. ಜಿ. ಜಿ. ಗೋವಿಂದಪ್ಪ ಎ - 

6. ಷಡಾಕ್ಷರಿ - 

7. ಗೋಪಾಲಕೃಷ್ಣ ಎಸ್‌. ವೈ. - 

3. ಯಡಿಯೂರಪ್ಪ ಬಿ. ಎಸ್‌. ವಿಧಾನ ಪರಿಷತ್‌ ಸದಸ್ಯರು 

9. ಡಾ. ಎಂ.ಪಿ. ನಾಡಗೌಡ - 


10. ಖೋತ ಸಚ್ಚಿದಾನಂದ ಫಳ 


2003-04 ಸಾಲಿನ ಕರ್ನಾಟಕ ವಿಧಾನ ಮಂಡಲ 
ಗ್ರಂಥಾಲಯ ಉಷ ಸಮಿತಿ ಸದಸ್ಮರು 


ಶ್ರೀಯುತರುಗಳಾದ : 

1. ಬಿ.ಬಿ. ಶಿವಪ್ಪ ವಿಧಾನ ಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು 
2. ಎಸ್‌.ಕೆ. ಬೆಳ್ಳುಬ್ಬಿ ವಿಧಾನ ಸಭಾ ಸದಸ್ಯರು ಹಾಗೂ ಸದಸ್ಯರು 
3. ಬಿ.ಜಿ. ಗೋವಿಂದಪ್ಪ ಹಮ್‌ 

4. ಕೆ. ಷಡಾಕ್ಷರಿ ಪಿ ವ 

5. ಎನ್‌.ವೈ. ಗೋಪಾಲಕೃಷ್ಣ ತ 

6. ಬಿ.ಎಸ್‌. ಯಡಿಯೂರಪ್ಪ ವಿಧಾನ ಪರಿಷತ್‌ ಸದಸ್ಯರು 

7. ಡಾ. ಎಂ.ಪಿ. ನಾಡಗೌಡ ಸಿ 

8. ಖೋತ ಸಚ್ಚಿದಾನಂದ ಬ 


244 


10. 


2004-05 ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲ 


ಗ್ರಂಥಾಲಯ ಸಮಿತಿ ಸದಸ್ಮರು 


ಶ್ರೀ ವಿ.ಆರ್‌. ಸುದರ್ಶನ್‌ 
ಸಭಾಪತಿಗಳು, 
ಕರ್ನಾಟಕ ವಿಧಾನ ಪರಿಷತ್ತು 


ಶೀ ಕೃಷ್ಣ 


ಸಭಾಧ್ಯಕ್ಷರು, 
ಕರ್ನಾಟಕ ವಿಧಾನ ಸಚಿ 


ಶ್ರೀ ಜಿ.ಎಸ್‌. ಗಡ್ಡದೇವರ ಮಠ 
ವಿಧಾನ ಸಭಾ ಸದಸ್ಯರು 

ಶ್ರೀ ಆರ್‌. ಧುವನಾರಾಯಣ್‌ 
ವಿಧಾನ ಸಭಾ ಸದಸ್ಯರು 

ಶ್ರೀ ವಿಶ್ವನಾಥ್‌ ಪಾಟೀಲ್‌ ಹೆಬ್ಬಾಳ್‌ 
ವಿಧಾನ ಸಭಾ ಸದಸ್ಯರು 

ಶ್ರೀ ಕಳಕಪ್ಪ ಜಿ. ಬಂಡಿ 

ವಿಧಾನ ಸಭಾ ಸದಸ್ಯರು 

ಡಾ: ವೀರಬಸವಂತರೆಡ್ಡಿ ಮುದ್ದಾಳ್‌ 
ವಿಧಾನ ಸಭಾ ಸದಸ್ಯರು 

ಡಾ. ವಿ.ಎಸ್‌. ಆಚಾರ್ಯ 

ವಿಧಾನ ಪರಿಷತ್ತಿನ ಸದಸ್ಯರು 

ಡಾ. ಎಲ್‌. ಹನುಮಂತಯ್ಯ 
ವಿಧಾನ ಪರಿಷತ್ತಿನ ಸದಸ್ಯರು 


ಡಾ. ಚಂದ್ರಶೇಖರ ಬಿ. ಕಂಬಾರ 
ವಿಧಾನ ಪರಿಷತ್ತಿನ ಸದಸ್ಯರು 


ಸೆಂಸದೀಯ ಪಟು 


_ — —— 
ಸಂಪಾದಕ ವರ್ಗ 


ಕೆ. ಜಯಶಂಕರಮೂರ್ತಿ 
ವಿ. ಶ್ರೀಶ್‌ 


ಟಿ.ಎನ್‌. ಧ್ರುವಕುಮಾರ್‌ 
ಕೆ.ಎನ್‌. ಪುಭಾಕರ್‌ರಾವ್‌ 


ಬಿ. ರಂಗಸ್ವಾಮಿ 


ಅನಸೂಯ ಎನ್‌, ದೇವಗಿರಿ 


Need 
[೮೮ 


ಕಾರ್ಯದರ್ಶಿ (ಪು) 


ಕಾರ್ಯದರ್ಶಿ 

ಅಪರ ಕಾರ್ಯದರ್ಶಿ 
ಹಂಟಿ ಕಾರ್ಯದರ್ಶಿ 
ಜಂಟಿ ಕಾರ್ಯದರ್ಶಿ (ಪ್ರ 
ಸಭಾಧ್ಷರ ಕಾರ್ಯದರ್ಶಿ 
ಕಾರ್ಯದರ್ಶಿ 
ಕಾರ್ಯದರ್ಶಿ (ಪು 
ಅಧೀನ ಕಾರ್ಯದರ್ಶಿ 


ಉಪ 


ಉಪ 


ಅಧೀನ ಕಾರ್ಯದರ್ಶಿ 
ಶಾಖಾಧಿಕಾರಿ 


ಸಹಾಯಕ ಗ್ರಂಥಹಪಾಲಕಿ 


246 ಟಿ. ಆರ್‌. ಶಾಮಣ್ಣ 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆಯಡಿಯಲ್ಲಿ 
ಬಿಡುಗಡೆಗೊಂಡಿರುವ ಪುಸಕೆಗಳು 


ಪುಸಕಗಳು ದರ ರೂ. 
1. ಕೆ. ಹನುಮಂತಯ್ಯ 20.00 
2. ಎಸ್‌. ನಿಜಲಿಂಗಪ್ಪ 15.00 
3. ಶಾಂತವೇರಿ ಗೋಪಾಲಗೌಡ 15.00 
4. ವೈಕುಂಠ ಬಾಳಿಗಾ 20.00 
5, ವೀರೇಂದ್ರ ಪಾಟೇಲ್‌ 20.00 
6. ಕಡಿದಾಳ್‌ ಮಂಜಪ್ಪ 15.00 
7. ಜಿ.ವಿ. ಹಳ್ಳಿಕೇರಿ 15.00 
8. ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ 15.00 
9. ಡಿ. ದೇವರಾಜ ಅರಸು 15.00 
10. ಕೆ.ಟಿ. ಭಾಷ್ಯಂ 15.00 
11. ಟಿ.ಸಿದ್ದಲಿಂಗಯ್ಯ 20.00 
12. ಕೆ. ಪುಟ್ಟಸ್ವಾಮಿ 15.00 
13. ಜಗಳೂರು ಇಮಾಂ 15.00 
14. ಕೆ.ಸಿ. ರೆಡ್ಡಿ 20.00 
15. ಬಿ.ವಿ. ಕಕ್ಕಿಲ್ಲಾಯ 20.00 
16. ಜೆ.ಬಿ. ಮಲ್ಲಾರಾಧ್ಯ 15.00 
17. ಹೆಚ್‌.ಎಂ. ಚೆನ್ನ ಬಸಪ್ಪ 20.00 
18. ಎಂ. ನಾಗಪ್ಪ 15.00 
19. ಬಿ. ರಾಚಯ್ಯ 20.00 
20. ಗಂಗಾಧರ ನಮೋಶಿ 15.00 
21. ಬಿ.ಡಿ. ಜತ್ತಿ 15.00 
22. ಆರ್‌. ಗುಂಡೂರಾವ್‌ 20.00 
23. ಕೆ.ಎಚ್‌. ಪಾಟೀಲ್‌ 15.00 
24. ಅಜೀಜ್‌ ಸೇರ್‌ 15.00 


25. ಸಿ.ಎಂ. ಆರ್ಮುಗಂ 15.00 


ಸಂಸದೀಯ ಪಟು 247 


ಭಾಷಾಂತರ ಪುಸಕಗಳು ದರ 
ರೂ. 

1. ಡಾ: ಬಿ.ಆರ್‌. ಅಂಬೇಡ್ಕರ್‌ 20.00 
2. ಡಾ: ರಾಮಮನೋಹರ ಲೋಹಿಯಾ 15.00 
3. ವಿ.ಕೆ. ಕೃಷ್ಣಮೆನನ್‌ 20.00 
4. ಡಾ: ಶ್ಯಾಂಪ್ರಸಾದ್‌ ಮುಖರ್ಜಿ 20.00 
5. ಶೇಖ್‌ ಮಹಮದ್‌ ಅಬ್ದುಲ್ಲಾ 15.00 
6. ಡಾ: ರಾಜೇಂದ್ರ ಪ್ರನಾದ್‌ 20.00 
7.  ಭೂಪೇಶ್‌ ಗುಪ್ತ 20.00 
8.  ಅನಂತಶಯನಂ ಅಯ್ಯಂಗಾರ್‌ 20.00 
9. ಶ್ರೀಮತಿ ರಾಜಕುಮಾರಿ ಅಮೃತಕೌರ್‌ 20.00 
10. ಡಾ: ಚಂತಾಮನ್‌ ಡಿ. ದೇಶ್‌ಮುಖ್‌ 20.00 
11. ಪನಂಪಿಲ್ಲಿ ಗೋವಿಂದ ಮೆನನ್‌ 15.00 
12. ಜೈ ಸುಖಲಾಲ್‌ ಹಾಥಿ 15.00 
13. ಎಸ್‌.ಎಂ. ಜೋಷಿ 15.00 


ಮುದ್ರಕರು : ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗಿ ಮತ್ತು ಪ್ರಕಟಣೆಗಳ ಇಲಾಖೆ, ಪೀಣ್ಮ, ಬೆಂಗಳೊರು-58 


